CC-0. Jangamwadi Math Collection, Varanasi. An eGangotri Initiative 


... .ಲಿಕತ 4 (910 
ಹರಟಿ | 


Y--Bhanumath gy 
Sweravochena san- 


| Pule -4 


CC-0. Jangamwadi Math Collection, Varanasi. An eGangotri Initiative 


ಆ 
ಮಮಾ 


ಲಿಶತ್ರೆ ೬4 6216 


SHRI JAGADGURU VISHWARADHYA JNANAMANDIR 
(LIBRARY) 
JANGAMAWADIMATH, VARANASI 


ಳಿಳ 


Please return this volume on or before the date last stamped 
Overdue volume will be charged 1/- per day. 


[J 
ಟೆ 


- 
ಆ 
. 
ಆ 
4 


CC-0. Jangamwadi Math Collection, Varanasi. An eGangotri Initiative 


ಪ್ರಕಟನೆ 
ಶ್ರೀ ಶಿವರಾಶ್ರೀಶ್ವರ ಧಾರ್ಮಿಕ ದತ್ತಿ 
ಸ್ವರವಚನ ಸಾಹಿತ್ಯ ಮಾಲೆ 


ಸ್ವರವಚನ ಸಂಪುಟ : ನಾಲ್ಕು 


ಸಂಪಾದಕರು 


ವೈ.ಸಿ. ಭಾನುಮತಿ 


ಜಗದ್ಗುರು ಶ್ರೀ ತಿನರಾತ್ರೀಶ್ವರ ಗ್ರಂಥಮಾಲೆ 
ಮೈಸೂರು 


CC-0. Jangamwadi Math Collection, Varanasi. An eGangotri Initiative 


SWARAVACHANA SAMPUTA - 4: ಹಿ Collection of Songs of 
Veerashiva Sharanas. Edlted by Y.C. Bhanumathi, Research 
Assistant, Editing Section, Institute of Kuvempu Kannada 


Studies, Universityof Mysore, Published by J.S.S. Granthamale 
Mysore-4. First Edition-1995 PP 234-+-xxxii 


Price : Rs. 70-00 


© ಹಕ್ಕುಗಳನ್ನು ಕಾಯ್ದಿರಿಸಿದೆ. 
ಪ್ರಥಮ ಮುದ್ರಣ : ೧೯೯೫ 


ಬೆಲೆ : ಎಪ್ಪತ್ತು ರೂಪಾಯಿಗಳು 


SR! 11011000 VISHWARADHYA 
JNANA SIMHASAN JNANAMANDIR 
LIBRARY 

Jangamawadi Math, Varanasi 
Acc. No. WV 


ಮುದ್ರಕರು 


ಶ್ರೀ ರಾಜೇಂದ್ರ ಪ್ರಿಂಟರ್ಸ್‌ 
ಶಿವರಾಂಪೇಟೆ, ಮೈಸೂರು 
ಫೋನ್‌ : 25248 


CC-0. Jangamwadi Math Collection, Varanasi. An eGangotri Initiative 


ಶುಭಹಾರೈಕೆ 
ವೀರಶೈವ ಧಾರ್ಮಿಕ ಪೀಠಗಳ, ವಿಶ್ವವಿದ್ಯಾಲಯಗಳ ಮತ್ತು ವಿದ್ವಾಂಸರುಗಳ 
ಒಂದು ಶತಮಾನದ ದುಡಿಮೆಯಿಂದಾಗಿ "ವಚನಸಾಹಿತ್ಯ'ದ ಸೆಂಶೋಧನೆ-ಪ್ರಕಟನೆ 
ಒಂದು ಹಂತಕ್ಕೆ ಬಂದು ನಿಂತಿದೆ ಎನ್ನಬಹುದು. ಇದೀಗ ಇಷ್ಟೇ ವಿಪುಲವಾಗಿರುವ 
ಇದಕ್ಕಿಂತ ಹೆಚ್ಚು ಜನಪ್ರಿಯವಾಗಿರುವ "ಸ್ವರವಚನಸಾಹಿತ್ಯ'ದ ಸಂಶೋಧನೆ- 
ಪ್ರಕಟನೆ ವ್ಯಾಪಕವಾಗಿ, ವ್ಯವಸ್ಥಿತವಾಗಿ ನೆಡೆಯಬೇಕಾಗಿರುವುದು ಅಗತ್ಯವಾಗಿದೆ. 
ಡಾ. ಫ.ಗು. ಹಳಕಟ್ಟಿಯವರು ಮೊದಲುಮಾಡಿ ಅನೇಕ ಜನ ವಿದ್ವಾಂಸರು ಈ 
ಸಾಹಿತ್ಯವನ್ನು . ಆಗಾಗ ಪ್ರಕಟಿಸುತ್ತ: ಬಂದರೊ ಅದು ಬೆಳಕುಕಂಡುದು ಕಡಿಮೆ. 
ಹೀಗಾಗಿ ಪ್ರಾಚೀನ ಹಸ್ತಪ್ರತಿಗಳಲ್ಲಿ, ಜನರೆ ಬಾಯಿಯಲ್ಲಿ ಬದುಕಿಬಂದ ಈ ಪ್ರಕಾರ 
ವನ್ನು ಒಮ್ಮೆ ಇಡಿಯಾಗಿ ಪ್ರಕಟಿಸಬೇಕಾಗಿದೆ. ಹಾಗೆ ಪ್ರಕಟವಾದರೆ ನಮ್ಮ ಹಾಡುಗಬ್ಬ 
ಪರಂಪರೆಗೆ ಇರುವ ಪ್ರಾಚೀನತೆಯನ್ನೂ ನಿರಂತರತೆಯನ್ನೂ ಎತ್ತಿ ಶೋರಿಸಿದಂತಾಗು 
ತ್ತದೆ. ಜೊತೆಗೆ ವೀರಶೈವಕ್ಕೆ ತನ್ನದೇ ಆದ ಹಾಡುಗಬ್ಬ ಪರಂಪರೆಯೊಂದು 
ಇರುವುದನ್ನು ಸ್ಪಷ್ಟ ಪಡಿಸಿದಂತಾಗುತ್ತ ದೆ. ಈ ಘನವಾದ ಉದ್ದೆ ೇಶವನ್ನು ಕಣ್ಣು 
ಮುಂದಿಟ್ಟು ಕೊಂಡು. ಪ್ರಸ್ತುತ ಯೋಜನೆಯನ್ನು ಶ್ರೀ ಶಿವರಾತ್ರೀಶ್ವ ರ ಧಾರ್ಮಿಕ 
ದತ್ತಿಯಿಂದ ಕೈಗೆತ್ತಿಕೊಂಡಿದೆ. ಈಗಾಗಲೇ ಡಾ. ಎಲ್‌. ಬಸವರಾಜು ಅವರು ಸಂಪಾ 
ದಿಸಿದ "ಶಿವದಾಸ ಗೀತಾಂಜಲಿ'ಯನ್ನು ಜೆ. ಎಸ್‌. ಎಸ್‌. ಗ್ರಂಥಮಾಲೆಯಿಂದ ಪ್ರಕಟಿ 
ಸುವ ಮೂಲಕ ಈ ಸಾಹಿತ್ಯದ ಮಹತ್ವವನ್ನು ಪ್ರಥಮಬಾರಿಗೆ ಬೆಳಕಿಗೆ ತಂದುದಲ್ಲದೆ 
ಅದರ ಮುಂದುವರಿಕೆಯೆಂಬಂತೆ ಈ ಯೋಜನೆಯನ್ನು ಹಮ್ಮಿಕೊಂಡಿದೆ. 
ಇಂಥ ಒಂದು ವ್ಯಾಪಕ ಯೋಜನೆಯ ಅನುಷ್ಠಾನಕ್ಕೆ ವಿದ್ವಾಂಸರ ನೆರವು ಅಗತ್ಯ, 
ಕರ್ನಾಟಕದ ಬೇರೆ ಬೇರೆ ಭಾಗಗಳ ವಿದ್ವಾಂಸರು ಈ ಕಾರ್ಯದಲ್ಲಿ ಸಹಕರಿಸಲು 
ಮುಂದೆ ಬಂದಿರುವುದು ಒಂದು ಶುಭಯೋಗ. ' ಇವರೆಲ್ಲರ ನೆರವಿನಿಂದ: ಸ್ವರವಚನ 
ಹಿತ್ಯವನ್ನು ಮೊದಲು ಬಿಡಿಯಾದ ಸಂಪುಟಗಳ ರೂಪದಲ್ಲಿ ಪ್ರಕಟಿಸುವುದು ಎಂದು 
ಯೋಜಿಸಲಾಗಿದೆ. ಈ ಯೋಜನೆಯು ಫಲಪ್ರದವಾಗುವ ರೀತಿಯಲ್ಲಿ ಎಲ್ಲ ಸ್ವರ 
`ವಚನಗಳು ಹಸ್ತೆಪ್ರತಿಗಳಿಂದ, ಜನಪದರ ಕಂಠಸ್ಥಲಗಳಿಂದ, ಸ್ಮೃತಿಷಲಟಗಳಿಂದ ಸೆರೆ 
ಬಿಡಿಸಿಕೊಂಡು ಬೆಳಕಿಗೆ ಬಂದ ಬಳಿಕ ಶ್ರೀ ಶಿವರಾತ್ರೀಶ್ಚರ ಧಾರ್ಮಿಕದತ್ತಿಯು ಪ್ರಕಟ 
ಸಿದ ಹಾಗೂ ಅನ್ಯರು ಪ್ರಕಟಿಸಿದ ಎಲ್ಲ ಸಂಪತ್ತನ್ನು ಕ್ರೋಢೀಕರಿಸಿ, ವ್ಯವಸ್ಥಿತವಾಗಿ 
`` ವರ್ಗಿಕರಿಸಿ ` ಅದನ್ನು “ಸಮಗ್ರ ; ಸ್ವರವಡನಸಾಹಿತ್ಯ ಪ್ರಕಟನ ಯೋಜನೆ' ಹೆಸರಿ 
ನಿಂದ ಸೆಂಪುಟ ಶ್ರೇಣಿಯಲ್ಲಿ ಹೊರತರಲು ಸಂಕಲ್ಪಿ ಸಲಾಗಿದೆ. 
ಈ ಸಂಕಲ್ಪವು ಈಡೇರುವಂತಾಗಲೆಂದು ಆಶಿಸುತ್ತ, ಇದರಲ್ಲಿ ನೆರವಾದ ಎಲ್ಲ 
- -ರಿಗೂ ಸೆಕಲ ಶ್ರೇಯಸ್ಸನ್ನು ಹಾರೈಸುತ್ತೇವೆ. 


` ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು 
ಮಾಸ ಶಿವರಾತ್ರಿ ಆಗಸ್ಟ್‌ ೨೪, ೧೯೯೫ 


CC-0. Jangamwadi Math Collection, Varanasi. An eGangotri Initiative 


ಪ್ರಕಾಶಕರ ನಂಡಿ 


ಸುತ್ತೂರು ` ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ವೀರಸಿಂಹಾಸನ ಮಠ-ನಮ್ಮ 
ನಾಡಿನ ಒಂದು ಪ್ರ ಸಿದ್ಧ ಧಾರ್ಮಿಕಪೀಠ. ಧರ್ಮವನ್ನು ಶರಣಸಿದ್ಧಾ ತದ ವ್ಯಾ ಪಕೆ 
ಅರ್ಥದಲ್ಲಿ ಪರಿಭಾವಿಸಿದ ಈ ಪೀಠವು "ದಾಸೋಹ' ಪದವನ್ನು ಕಾಲಕ್ಕೆ ತಕ್ಕಂತೆ 
ಪ್ರಸ್ತುತಗೊಳಿಸುತ್ತ ಬಂದಿದೆ. ಈ ಪ್ರಯೋಗದ ಒಂದು ಅಂಗ “ಸಾಹಿತ್ಯ ದಾಸೋಹ". 
ಅದರ ಫಲವೇ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ. ಈ "ಗ್ರಂಥಮಾಲೆ 
ಯಲ್ಲಿ "ಶಿವದಾಸ ಗೀತಾಂಜಲಿ' ಯನ್ನು ಪ್ಪ ಪ್ರಕಾಶನಗೊಳಿಸುವ ಮೂಲಕ ಶರಣರೆ "ಸ್ವರ 
ವಚನಸಾಹಿತ್ಯ' ಪ್ರಕಟನೆಯ ಇತಿಹಾಸದಲ್ಲಿ ಶ್ರೀಮಠವು, ಡಾ. ಫ.ಗು. ಹಳಕಟ್ಟಿ 
ಯವರ ಬಳಿಕ ಇನ್ನೊಂದು ಹೊಸಘಟ್ಟವನ್ನೇ ತೆರೆಯಿತು. ಧರ್ಮದಾಸೋಹದ 
ಜೊತೆಗೆ ಈ ಸಾಹಿತ್ಯ ದಾಸೋಹ ದ ಕಾರ್ಯವೂ ಕೂಡ ನಿರಂತರವಾಗಿ ಮುಂದುವರಿಯ 
ಬೇಕೆಂಬ ಸದುದ್ದೆ. ದಿಂದ ಪರಮಪೂಜ್ಯ ಜಗದ್ಗುರು ಡಾ. ಶ್ರೀ ಶಿವರಾತ್ರಿರಾಜೇಂದ್ರ 
ಮಹಾಸ್ಟಾ ಮಿಗಳವರು *ಶ್ರೀ ಶಿವರಾತ್ರೀಶ್ವರ ಧಾರ್ಮಿಕ ದತ್ತಿ'ಯನ್ನು ಸಂಸ್ಥಾಪಿಸಿ 
ದರು. ಈ ದತ್ತಿಯ ಆಶ್ರಯದಲ್ಲಿ ಸಾಹಿತ್ಯ ದಾಸೋಹದ ಅಂಗವಾಗಿ ಈಗಾಗಲೇ ಹಲ 
ವಾರು ವಿಚಾರ ಸಂಕಿರಣಗಳನ್ನೂ, ಸಮ್ಮೇಳನಗಳನ್ನೂ ನೆರವೇರಿಸುತ್ತ ಬಂದಿರುತ್ತದೆ. 
ಉತ್ತಮೋತ್ತಮ ಗ್ರಂಥಗಳನ್ನು ಪ್ರಕಟಿಸಲಾಗುತ್ತಿದೆ. ಈ ಗ್ರಂಥಮಾಲೆಯಿಂದ 
* ಆರಂಭಿಸಿದ. ಸ್ವರವಡನಸಾಹಿತ್ಯ ಪ್ರಕಟನೆಯ ಮುಂದುವರಿಕೆಯೆಂಬಂತೆ "“ಮುಂ್ಬಿನ 
ಷಡಕ್ಷರಿಗಳ ಕೈವಲ್ಯಪದ ಸಂಪುಟವನ್ನು ಪ್ರಕಟಿಸಿದೆ. ಈಗ ಈ ಪ್ರಯತ್ನಕ್ಕೆ ಪೂರ್ಣ 
ಸ್ವರೂಪವನ್ನು ಕೊಡುವ ಉದ್ದೇಶದಿಂದ ಬೃಹತ್‌ಪ್ರಮಾಣದ “ಸಮಗ್ರ ಸ್ವರವಚನ 
ಸಾಹಿತ್ಯ ಪ್ರಕಟನ ಯೋಜನೆ'ಯನ್ನು ಕೈಗೆತ್ತಿಕೊಂಡಿದೆ. 
ವೀರಶೈವ ವ ಸಾಹಿತ್ಯದ ಮಹತ್ವದ ಪ್ರಕಾರವಾದ ವಚನಸಾಹಿತ್ಯ ಈವರೆಗೆ ಬಹಂ 

ಮಟ್ಟಿಗೆ ದು ಮಾಣದಲ್ಲಿ ಪ್ಲ ಕ್ರಕಟವಾಗಿದೆ. ವಚನಗಳ ಸಾಹಿತ್ಯ ಕ, ಸಾಮಾಜಿಕ, 
ಸೈದ್ಧಾಂತಿಕ ಪ್ರಭಾವಗಳಿಗೆ ಮಾರುಹೋದ ವಿದ್ವಾಂಸರು, ಶರಣರ ಇನ್ನೊಂದು 
ಮಹತ್ವದ ಪ್ರಕಾರವಾದ" ಸ್ವರವಚನಸಾಹಿತ್ಯ'ದ ಪ್ರಕಟನೆಯ ಕಡೆಗೆ ಅಷ್ಟಾಗಿ ಗಮನ 
ಹರಿಸಲಿಲ್ಲ. ಈ ಕೊರತೆಯನ್ನು ತುಂಬಿಕೊಡುವ ಮಹೋದ್ದೇಶದಿಂದ 'ಪ್ರಸ್ತುತ 
'ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. 
| ತಮ್ಮ ಅನುಭಾವದ ವಾಚನಪಾತಳಿಗಾಗಿ “ವಚನ'ಗಳನ್ನು ಬರೆದ ಶರಣರು, 
ಶ್ರವಣಪಾತಳಿಗಾಗಿ "ಸ್ವರೆವಚನ'ಗಳನ್ನು ಬರೆದರು. ಹನ್ನೆರಡನೆಯ ಶತಮಾನದಿಂದ 
ಇಪ್ಪತ್ತನೆಯ ಶತಮಾನದವರೆಗೆ ನೂರಾರು ಜನ ಶಿವಶರಣರು, ಶಿವಕವಿಗಳು ಸೃಷ್ಟಿ 


CC-0. Jangamwadi Math Collection, Varanasi. An eGangotri Initiative 


-& 
ಕ 


A 


vii 


ಸಿದ ಈ ಸಾಹಿತ್ಯ ಲಿಖಿತ ಮತ್ತು ಮೌಖಕ ಪರಂಪರೆಯಲ್ಲಿ ಸಾಗಿಬಂದಿದೆ. ಈ 


ಸಾಹಿತ್ಯ ವನ್ನು ಸಮಗ್ರ ವಾಗಿ ಪ್ರಕಟಿಸಲಿರುವ ಪ್ರಸ್ತುತ ಯೋಜನೆಯಲ್ಲಿ ನಾವು ಎರಡು 


ಹಂತಗಳನ್ನು ಕಲ್ಪಿ ಸಿಕೊಂಡಿದ್ದೆ ಪೆ. 


ಅಪ್ರಕಟಿತ ರೂಪದಲ್ಲಿರುವ ಲಿಖಿತ ಮತ್ತು ಮೌಖಿಕ ಪರಂಪರೆಯ ಎಲ್ಲ 
ಸ್ವರವಚನಗಳನ್ನು ಪ್ರಕಟಿಸುವ ಉದ್ದೇಶ ನಮ್ಮ ಕಣ್ಣಮುಂದಿದೆ. ಇಲ್ಲಿ ಪ್ರಾಚೀನ 
ಸ್ವರವಚನ “ಕೃತಿ'ಗಳನ್ನು ಪರಿಷ್ಕರಿಸಿ ಪ್ರಕಟಿಸುವುದು ; ಹಸ್ತಪ್ರತಿಗಳಲ್ಲಿ ಬಿಡಿಬಿಡಿ 
ಯಾಗಿ ಸಿಗುವ ಸ್ವರವಚನಗಳನ್ನು ಸಂಗ್ರಹಿಸಿ ಸಂಪುಟರೂಪದಲ್ಲಿ ಪ್ರಕಟಿಸುವುದು ; 
ಬೇರೆ ಬೇರೆ ಪ್ರದೇಶಗಳಲ್ಲಿ ಮೌಖಿಕ ಪರಂಪರೆಯಲ್ಲಿ ಸಿಗುವ ಸ್ವರವಚನಗಳನ್ನೂ ಧ್ವನಿ 
ಮುದ್ರಣ ಮಾಡಿಕೊಂಡು ಸಂಪುಟರೂಪದಲ್ಲಿ ಪ್ರಕಟಿಸುವುದು--ಇದು ಮೊದಲ 
ಹಂತದ ಪ್ರಕಟನ ಕಾರ್ಯ. 

ಹೀಗೆ ಎಲ್ಲ ಮೂಲಗಳಿಂದ ಸಂಗ್ರಹಿಸಿ ನಾವು ಪ್ರಕಟಿಸಿದ ಮತ್ತು ಈಗಾಗಲೇ 
ಅನ್ಯಸಂಸ್ಥೆ ಗಳು ಪ್ರಕಟಿಸಿದ ಎಲ್ಲ ಸ್ವರವಚನಗಳ ರಾಶಿಯನ್ನು ಒಂದು ಶಿಸ್ತಿಗೆ ಆಳವಡಿಸಿ 
ಹದಿನ ದು ಸಂಪುಟಗಳಲ್ಲಿ ಏಕಕಾಲಕ್ಕೆ ಪ್ರಕಟಿಸುವುದು ಎರಡನೆಯ ಹಂತದ. ಕಾರೈ 
ವಾಗಿದೆ. ಈ ಹಂತದ ಒಟ್ಟು ಯೋಜನೆ ಹೀಗಿದೆ : 


ಮೊದಲನೆಯದು ಬಸವೇಶ್ವರರು ಮೊದಲಾದ ಹನ್ನೆರಡನೆಯ ಶತಮಾನದ 
ಶರಣರೆ ಬಿಡಿ ಸ್ವರವಚನಸಂಪುಟ. ಎರಡನೆಯದು ನಿಜಗುಣಶಿವಯೋಗಿ, ಸಪ್ತ 
ಕಾವ್ಯದ ಗುರುಬಸವ, ಸರ್ಪಭೂಷಣ ಶಿವಯೋಗಿ, ಮುಖ್ಲಿನ ಷಡಕ್ಷರಿ, ಬಾಲಲೀಲಾ 
ಮಹಾಂತಶಿವಯೋಗಿ, ಮೈಲಾರೆ ಬಸವಲಿಂಗಶರಣರು ಇತ್ಯಾದಿ ಪ್ರಸಿದ್ಧ ಸ್ವರವಡನ 
ಕಾರರ ಸಂಪುಟ. ಮೂರು, ನಾಲ್ಕು ಮತ್ತು ಐದು ಗುರುಬಸವಾರ್ಯ. ಕರಸ್ಥಲದ ನಾಗಿ 
ಡೆ ಮೊಗ್ಗೆಯ ಮಾಯಿದೇವ, ಕ ರದೇವ, ಕವಿಲಿಂಗ, ವರತೆಯ ಸೋಮಣ್ಣ 
ಸೋದೆ ಸದಾಶಿವರಾಯ ದೊಡ್ಡಷಡಕ್ಷರಿಸ್ವಾಮಿ, ಜಿಗುನಿಮರುಳದೇವ, ಬೆಂಗಳೂರು 
ಮುದ್ವೀರಸ್ವಾಮಿ, ಕಾರುಗಹಳ್ಳಿ ಶಾಂತಯ್ಯ, ಶಂಕರೆದೇವ, ನಿಷ್ಕಲರು, ಮರಿಶಾಂತ 
1. ಸೋಮೆಕಟ್ಟೆ. ಕರಿಬಸವೇಶ್ವ ರೆ ಗುರುಗುಂಡಬಸವ-ಇತ್ಯಾ ದಿ ಅಪ್ಪ, ಸಿದ್ಧ ಸ್ವರ 
ವಚನಕಾರರ ಸಂಪುಟಗಳು. ಆ ಏಳು, ಎಂಟು, ಒಂಬತ್ತು. 1 ಹತ್ತು | 
ಪ್ರತಿಗಳಲ್ಲಿ ಸಿಗುವ ಬಿಡಿಸ್ವರವಚನ ಸಂಪುಟಗಳು. , ಹನ್ನೊಂದು, ಹನ್ನೆರಡು; 
ಹದಿಮೂರು, ಹದಿನಾಲ್ಕು ಮು ಹದಿನೈದು ಬೇರೆ ಬೇರೆ ಪ ದೇಶಗಳಲ್ಲಿ ಮೌಖಕ 
ಪರಂಪರೆಯಲ್ಲಿ ಸಿಗುವ ಕಡಕೊಳ: ಮಡಿವಾಳಪ್ಪ, ಕುಡಲೂರು ಬಸವಲಿಂಗಶರೆಣರು, 
ನೀಲಕೇರಿ ಸ್ವಾಮಿಗಳು, ರಾಂಪುರದ ಬಕ್ಕಪ್ಪ ಮೊದಲಾದವರ ಸ್ವರವಚನ ಸಂಪುಟಗಳು. 
ಈ ಯೋಜನೆ ಶ್ರೀಮಠದ ಸಾಹಿತ್ಯಿಕ ಸಾಧನಗಳಲ್ಲಿ ಒಂದು ಮೈಲುಗಲ್ಲು. ಇದು 
ಪೂರ್ಣಗೊಂಡರೆ ನಮ್ಮ ಅವಜ್ಞೆಯಲ್ಲಿ , ಮುಳುಗಿ ಹೋಗಿರುವ ಹೊಸ ಸಾಹಿತ್ಯ 


. 'ಪ್ರಕಾರವೊಂದು ಸಮಗ್ರ ರೂಪದಲ್ಲಿ ಬೆಳಕಿಗೆ ಬರುತ್ತದೆ... ಹಾಗೆ ನೋಡಿದರೆ ಬಹು 


CC-0. Jangamwadi Math Collection, Varanasi. An eGangotri Initiative 


viii 
ಸಂಖ್ಯೆಜನರೆ ಮೇಲೆ ಮೋಡಿ ಹಾಕಿದ ಅವರ ವ್ಯಕ್ತಿತ್ವವನ್ನು ತೀಡುತ್ತ ಬಂದ: ಸಾಹಿತ್ಯ 
ಸಮುದಾಯದಲ್ಲಿಯೇ ಹಾಡುಗಬ್ಬಪ್ಪ ಪ್ರಕಾರ ಗಣ್ಯ ವಾದುದು. ಕನ್ನಡ ಸಾಹಿತ್ಯ ದ 


ಮೊದಲ ಘಟ್ಟದ ರಜಿನೆಗಳಾಗಿರುವ ಈ ದೇಶೀಯ “ಹಾಡುಗಬ್ಬ'ಗಳನ್ನು ಓದು 
ಗಬ್ಬವಾದ ನ ಮೊದಲಾದುವು ಮೂಲೆಗೆ ತಳ್ಳಿದವು. ಮುಂದೆ ಹನ್ನೆರಡನೆಯ 


( ಶತಮಾನದಲ್ಲಿ ದೇಶೀ ನೆಲೆಗಳಿಂದ ಬಂದ ಶರಣರು ದೇಶೀ ಪರಂಪರೆಯನ್ನು ಮತ್ತೆ 


ಸ್ಥಾಪಿಸುವ ಮೂಲಕ, ಮೂಲೆಗುಂಪಾಗಿದ್ದ ಹಾಡುಗಬ್ಬ ಪರಂಪರೆಯನ್ನು ಹರಿ 
ಗಡಿದು, ಅದಕ್ಕೆ ಲಿಖಿತ ಸಾಹಿತ್ಯ ದಲ್ಲಿ ನ್ಯಾಯವಾದ ಸ್ಥಾ ನವನ್ನು ಒದಗಿಸಿಕೊಟ್ಟರು. 
ಇದರಿಂದಾಗಿ ಜೇಡರದಾಸಿಮಯ್ಕ, * ಬಸವಣ್ಣ, ಮಹಾದೇವಿಯಸ್ತ ಮೊದಲಾದ ಶರಣರು 
ರಚಿಸಿದ ಹಾಡುಗಬ್ಬಪ್ಪಕಾರ ಸ್ವರವಚಿನ'ವೆ ಬ ಹೆಸರಿನಲ್ಲಿ ಪ್ರಸಿದ್ಧಿ ಪಡೆಯಿತು. 
ಬಳಿಕ ನಿಜಗುಣಪಿವಯೋಗಿಗಳಲ್ಲದ. ಎಸ್‌ ಪ್ರೌಢದೇವರಾಯನ ಕಾಲದಲ್ಲಿ 
ಸಪ್ತಕಾವ್ಯದ ಗುರುಬಸವ, ಮೊಗ್ಗೆಯ ಮಾಯಿದೇವ, ಕರೆಸ್ಕ ಲದ ನಾಗಿದೇವ ಮೊದ 
ಲಾದ "ಎರ ವ. ಅನುಭಾವಿಗಳು 'ಸ್ವರವಚನ'ಪ್ಪ ಕಾರದಲ್ಲಿ ಕೃಷಿಮಾಡಿದರು. 

ಪ್ರೌಢದೇವರಾಯ ಗ್‌ ತರುವಾಯ ಮೊರುವರ್ಷ ಗತಿಸುವಲ್ಲಿ ಪಟ್ಟಕ್ಕೆ ಬಂದ ಕೃಷ್ಣ 
ದೇವರಾಯನ ಪರಿಸರದ ಪುರಂದರದಾಸ, ಕನಕದಾಸ ಮೊಡಲಾದವರೆಲ್ಲ ಈ ನಾಸ 
ಗಬ್ಬ ಪ್ರಕಾರವನ್ನು : ಹರಿಸರ್ವೋತ್ತಮನೆಲೆಯಲ್ಲಿ ದುಡಿಸಿ, "ಕೀರ್ತನೆ' ಹೆಸರಿನಲ್ಲಿ 
ಪ್ರಸಿದ್ಧಿ ಪಡಿಸಿದರು. ಈ ದಾಸಸಂಪ್ರದಾಯದ ಎರಡನೆಯ ಫಟ್ಟ ದಲ್ಲಿ ಪ್ರಸನ್ನ 
ವೆಂಕಟದಾಸ, ವಿಜಯದಾಸ, ಮಹಿಪತಿದಾಸ ಮೊದಲಾದವರು ಹುಟ್ಟಿ “ಕೀರ್ತನೆ' 
ಪ್ರಕಾರವನ್ನು ವಿಪುಲ ಪ್ರಮಾಣದಲ್ಲಿ ಬೆಳೆಸಿದರು. ರತ್ನಾಕರವರ್ಣಿ ಮೊದಲಾದ ಜೈನ 
ಕವಿಗಳು "ಹಾಡು'ಗಳನ್ನು ಬರೆದರು. ಜೈನರ ಹಾಡು, ದಾಸರ ಕೀರ್ತನೆಯ ಜೊತೆ 
ಜೊತೆಗೇ ಕೆಸ್ತೂರದೇವ, ಜಿಗುಮನಿಮರುಳದೇವ, ಸರ್ಪಭೂಷಣಶಿವಯೋಗಿ. 
ಮುಪ್ಪಿನಷಡಕ್ಷರಿ, . ಮೈಲಾರ. ಬಸವಲಿಂಗ ಶರಣರು, ಕಡಕೋಳ ಮಡಿವಾಳಪ್ಪ, 
ಕೂಡಲೂರು ಬಸವಲಿಂಗಶರಣರು ಮೊದಲಾದ ವೀರಶೈವ ಅನುಭಾವಿಗಳು “ಸ್ವರವಚನ' 
ಪರಂಪರೆಯನ್ನು ಮುಂದುವರಿಸಿದರು. :. ಈ ಎಲ್ಲ ರಚನೆಗಳನ್ನು ಒಂದೂ ಬಿಡದಂತೆ 
ಸಂಗ್ರಹಿಸಿ ಪ್ರಕಟಿಸಿದರೆ: "ಕೀರ್ತನ -ಸಾಹಿತ್ಯ'ದ ಮಗ್ಗುಲಲ್ಲಿ `ಸ್ವರವಚನಸಾಹಿತ್ಯ'ವೆಂಬ 
ಇನ್ನೊಂದು ಪ್ರಕಾರ ಎದ್ದು ಕಾಣುತ್ತದೆ. “ಹರಿಸರ್ವೋತ್ತಮ' ಹಾಡುಗಬ್ಬ ಸಂಪತ್ತಿನ 
ಜೊತೆ 'ಶಿವಸರ್ವೋತ್ತಮ' ಹಾಡುಗಬ್ಬ ಸಂಪತ್ತೂ ತೆರೆದುಕೊಳ್ಳುತ್ತದೆ. 


ಪ್ರಾಚೀನಕಾಲದಿಂದಲೂ ಕರ್ನಾಟಕದಲ್ಲಿ ಓದುಗಬ್ಬ ಮತ್ತು ಹಾಡುಗಬ್ಬ ಎಂಬ 
ಎರಡು.ಸಾಹಿತ್ಯ ಪ್ರಕಾರಗಳು ಬೆಳೆದು ಬಂದಿವೆ. ಇವುಗಳಲ್ಲಿ ಒಂದು ವಾಚನಪಾತಳಿ 


` ಯದು, ಸಾಹಿತ್ಯಗುಣ ಪ್ರಧಾನವಾದುದು. ಇನ್ನೊಂದ ಫ್ರವಣಪಾತಳಿಯದು, 


ಸಂಗೀತಗುಣ ಪ್ರಧಾನವಾದುದು. ಆದರೆ: ಇಂಗ್ಲೀಷರ: ಸಂಪರ್ಕದಿಂದಾಗಿ: ಸಾಕ್ಷರತೆ 
ಬೆಳೆದು; ನಮ್ಮಲ್ಲಿ ಓದುಗಬ್ಬದೊಂದಿಗೆ ಹಾಡುಗಬ್ಬವನ್ನೂ: ವಾಚನಪಾತಳಿಯಲ್ಲಿಟ್ಟು 


CC-0. Jangamwadi Math Collection, Varanasi. An eGangotri Initiative 


ಇ 


IX 

ಆಭ್ಯಾಸ ಮಾಡುವ ತಪ್ಪಕ್ರಮ ವರ್ಧಿಸುತ್ತ ನಡೆಯಿತು. ಆಗ ಈ ಸ್ವರವಚನಗಳನ್ನು 
ಧ್ವನಿಮಾಧ್ಯಮದಲ್ಲಿ ಕೇಳಿ ಸಂಗೀತದ ನೆಲೆಯಲ್ಲಿ ವಿಮರ್ಶಿಸದೆ, ಅಕ್ಷರಮಾಧ್ಯಮದಲ್ಲಿ 
ಓದಿ ಸಾಹಿತ್ಯದ ನೆಲೆಯಲ್ಲಿ ಎಮರ್ಶಿಸುವ ತಪ್ಪು ಪದ್ಧತಿ ನಮ್ಮಲ್ಲಿ ಬೆಳೆಯಿತು. ಇದ 
`ರಿಂದಾಗಿ ಅವು ಸಾಹಿತ್ಯಿಕೆಗುಣವಿದೂರರಚನೆಗಳೆಂಬ ಟೀಕೆಗೆ ಗುರಿಯಾದವು. ನಿಜ 
ಸ್ಥಿತಿಯೆಂದರೆ ಈ ಸಾಹಿತ್ಯವನ್ನು ಕಿವಿಯಿಂದಲೇ ಕೇಳಿ ವಿಮರ್ಶಿಸುವ ಹೊಸೆ ವಿಮರ್ಶಾ 
ಮಾನದಂಡಗಳು ಇಂದು ಬೆಳೆದುಬರೆಬೇಕಾಗಿದೆ. 

ಎರೆಡನೆಯದಾಗಿ ನಾವು ಮಾಡಬೇಕಾಗಿರುವ ಇನ್ನೊಂದು ಕಾರ್ಯವೆಂದರೆ, ಈ 
ಸಾಹಿತ್ಯದ ಪ್ರಸಾರ. ಧ್ವನಿಮಾಧ್ಯಮದ ಸಾಹಿತ್ಯವಾಗಿರುವ ಇದನ್ನು ಸಂಗೀತದ 
ಮೂಲಕ ಪ್ರಕಟಿಸುವ ವ್ಯವಸ್ಥೆ ಮಾಡುವುದು ಅವಶ್ಯವಿದೆ. ಅಂದರೆ ಸಂಗೀತ 
ಕಲಾವಿದರಿಂದ ಪ್ರಚುರಪಡಿಸುವ, ಧ್ವನಿಸುರುಳಿಗಳನ್ನು ಸಿದ್ಧಪಡಿಸುವ ಮೊದಲಾದ 
ಚಟುವಟಿಕೆಗಳು ಬೆಳೆದು ಬರಬೇಕಾಗಿದೆ. 

ಹೀಗೆ ಸಮಗ್ರವಾಗಿ ಪ್ರಕಟಿಸುವುದು, ಹೊಸಬಗೆಯ ಮಾನದಂಡದಿಂದ 
ವಿಮರ್ಶಿಸುವುದು, ಸಂಗೀತ ಮಾಧ್ಯಮದಲ್ಲಿ ಪ್ರಸಾರಗೊಳಿಸುವುದು-ಈ ಮೂರೂ 
ಹಂತಗಳಲ್ಲಿ ಕೆಲಸ ನಡೆದರೆ ಮಾತ್ರ "ಸ್ವರವೆಚನ'ಗಳಿಗೆ ಸರಿಯಾದ ನ್ಯಾಯ ಒದಗು 
ತ್ತದೆ. ಈ ಬಗೆಯ ನ್ಯಾಯವನ್ನು ಒದಗಿಸಿಕೊಡುವ ಮೊದಲನೆಯ ಹಂತವಾಗಿ 
"ಸಮಗ್ರ ಸ್ವರವಚನ ಸಾಹಿತ್ಯ ಪ್ರಕಟನೆ ಯೋಜನೆ''ಯನ್ನು ಶ್ರೀಮಠ ಕೈಗೊಂಡಿದೆ. 

ಈ ಸ್ವರವಚನ ಸಾಹಿತ್ಯ ಪ್ರಕಟನ ಯೋಜನೆ'ಗೆ ಪ್ರೋತ್ಸಾಹವನ್ನು ನೀಡಿ, 
ಸ್ವರವಚನ ಸಾಹಿತ್ಯ ಸಂಪುಟಗಳು ಜಗದ್ಗುರು ಶ್ರೀ ಶಿವರಾಶ್ರೀಶ್ಚರ ಗ್ರಂಥಮಾಲೆ, 
ಯಿಂದ ಪ್ರಕಾಶಗೊಳ್ಳಲು ಆಶೀರ್ವದಿಸಿದ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ 
ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ. 

ತತ್ತ್ವಕ್ಕೆ ತತ್ತ್ವ, ಸಾಹಿತ್ಯಕ್ಕೆ ಸಾಹಿತ್ಯವಾಗಿರುವ “ಸ್ವರಚವನಸಾಹಿತ್ಯ' ಏಕ 
ಕಾಲಕ್ಕೆ ಆತ್ಮಕಲ್ಯಾಣವನ್ನೂ, ಸಮಾಜಕಲ್ಯಾಣವನ್ನೊ ಪ್ರತಿಪಾದಿಸುವ ಮಹತ್ವವನ್ನು 
ಗಳಿಸಿದೆ. ಈ ಮೌಲಿಕ ಸಾಹಿತ್ಯವನ್ನು ಜನತೆಗೆ ಒದಗಿಸುವುದು ಈ ಯೋಜನೆಯ 
ಮುಖ್ಯ ಉದ್ದೇಶವಾಗಿದೆ. ಇಂತಹದೊಂದು ಅತ್ಯಮೂಲ್ಯವಾದ ಯೋಜನೆಯನ್ನು 
ರೂಪಿಸಿ ಮಾರ್ಗದರ್ಶನ ಮಾಡಿದವರು ನಮ್ಮ ನಾಡಿನ ಹೆಸರಾಂತ ಹಿರಿಯ ಸಂಶೋಧ 
ಕರೂ, ಪ್ರಾಧ್ಯಾಪಕರೂ ಆದ ಡಾ. ಎಂ. ಎಂ. ಕಲಬುರ್ಗಿಯವರು. ಪ್ರಾರಂಭದಲ್ಲಿ 
ಸುಪ್ರಸಿದ್ಧ ಸಾಹಿತಿಗಳಾದ ಡಾ. ಎಚ್‌. ತಿಪ್ಪೇರುದ್ರಸ್ಥಾಮಿಯವರ ನಿರ್ದೇಶನದಲ್ಲಿ 
ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಯೋಜಿಸಲಾಗಿತ್ತು. ಆದರೆ ಈಗ 
ಡಾ. ಎಂ. ಎಂ. ಕಲಬುರ್ಗಿಯವರ ನಿರ್ದೇಶನದಲ್ಲಿ ಈ ಸಂಪುಟಗಳು ಹೊರಬರುತ್ತಿವೆ. 

ಮೈಸೂರು ವಿಶ್ವವಿದ್ಯಾನಿಲಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ 
ನಿರ್ದೇಶಕರು ಸಂಸ್ಥೆಯಲ್ಲಿನ ಹಸ್ತಪ್ರತಿಗಳನ್ನು ಬಳಿಸಿಕೊಳ್ಳೆಲು ಅವಕಾಶವನ್ನಿತ್ತು 


”  CC-0. Jangamwadi Math Collection, Varanasi. An 6೦8/0011 Initiative 


p< 


ಸಹಕರಿಸಿದ್ದಾರೆ. ಈ ಯೋಜನೆಯ ಅಂಗವಾಗಿ "ಸ್ವರವಚನಸಂಪುಟ-ನಾಲ್ಕು,' ಇದನ್ನು 
ಮೈಸೂರು ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಸಂಪಾದನೆ 
ವಿಭಾಗದಲ್ಲಿ ಸಂಶೋಧನ ಸಹಾಯಕರಾಗಿರುವ ಶ್ರೀಮತಿ ವೈ.ಸಿ. ಭಾನುಮತಿಯ 
ವರು ಸಂಪಾದಿಸಿ ಸಿದ್ಧಪಡಿಸಿ ಕೊಟ್ಟಿದ್ದಾರೆ. ಮೈಸೂರು ಶ್ರೀ ರಾಜೇಂದ್ರ ಪ್ರಿಂಟರ್ಸ್‌ 
ಶ್ರೀ ಡಿ. ಎನ್‌. ಲೋಕಪ್ಪನವರು ಆಂದವಾಗಿ ಮುದ್ರಿಸಿಕೊಟ್ಟಿದ್ದಾರೆ. ಈ ಕಾರ್ಯದಲ್ಲಿ 
ನೆರವಾದ ಎಲ್ಲರಿಗೂ ಧನ್ಯವಾದಗಳು. 


ಈ ಕೃತಿಯನ್ನು ಸಹೃದಯರು ಸ್ವಾಗಶಿಸುವರೆಂದು ನಂಬಿದ್ದೇವೆ. 


ಪ್ರಕಾಶಕರು 


CC-0. Jangamwadi Math Collection, Varanasi. An eGangotri Initiative 


ಪರಿವಿಡಿ 


ಶುಭ ಹಾರೈಕೆ 1 
ಪ್ರಕಾಶಕರ ನುಡಿ vi 
ಪ್ರಸ್ತಾವನೆ " xii 
ಸ್ವರವಚನಗಳು ತ) 
ಅನುಬಂಧಗಳು 

ಪಲ್ಲವಿಗಳ ಅಕಾರಾದಿ ೨೨೮ 
ಅಂಕಿತಸೂಚಿ ೨೩೨ 
ಸ್ಥಳನಾಮಸೂಚಿ ೨೩೨ 
ವ್ಯಕ್ತಿನಾಮಸೂಜಿ ೨೩೩ 
ರಾಗೆಸೂಚಿ ೨೩೪ 


CC-0. Jangamwadi Math Collection, Varanasi. An eGangotri Initiative 


CC-0. Jangamwadi Math Collection, Varanasi. An eGangotri Initiative 


ಪ್ರಸ್ತಾವನೆ 


ವೀರಶೈವಸಾಹಿತ್ಯದ ಬಹುಮುಖ್ಯ ಪ್ರಕಾರೆಗಳಲ್ಲಿ ಸ್ವರವಚನವೂ ಒಂದು. 
ರಾಗತಾಳಗಳು ಮೇಳೈಸಿರುವ ವೀರೆಶೈವ ಹಾಡುಗಳನ್ನು ಸಾಹಿತ್ಯದ ಪರಿಭಾಷೆಯಲ್ಲಿ 
ಸ್ವರವಚನಗಳಂ ಎಂದು ಗುರುತಿಸುವುದು ರೂಢಿ. ವಚನ ಮಂಜಿನ ಹನಿಯಂತೆ ಘನೀ 
ಕೃತವಾಗಿದ್ದರೆ ಸ್ವರವಚನ ನೀರಿನ ಹನಿಯಂತೆ ಪ್ರವಹಿಸುವಂಥದ್ದು. ವಚನವು ಹಾಡು 
ಎಂಬ ಅರ್ಥದಲ್ಲಿಯೂ ಬಳಕೆಯಲ್ಲಿದೆ. ಈ ಮಾತಿಗೆ ಆಧಾರವಾಗಿ ಕರಿಬಸವೇಶ್ವರೆ 
ವಚನ ನೀಲಗ್ರೀವರ ವಚನ ಗುರುಬಸವಾರ್ಯರ ವಚನ ಎಂಬ ಶೀರ್ಷಿಕೆಯುಳ್ಳೆ ಕೃತಿ 
ಗಳು ವಡನಗಳಾಗಿರದೆ ಹಾಡುಗಳ ಸಂಕಲನಗಳಾಗಿರುವುದನ್ನು ಉದಾಹರಿಸಬಹುದು. 
ವಚನದ ಸಂಗೀತ ರೂಪವೆ .ಸ್ವರವಚೆನವೆನಿಸಿದೆ. ಎಲ್‌. ಬಸವರಾಜು ಅವರು 
ಹರಿದಾಸೆರ ಕೀರ್ತನೆಗಳ ಪ್ರಸಿದ್ಧಿಯ ಹಿನ್ನೆಲೆಯಲ್ಲಿ ಸ್ವರವೆಚನೆಗಳಿಗೆ ಶಿವದಾಸ 
ಗೀತಾಂಜಲಿ ಎಂಬ ನಾಮಧೇಯ ನೀಡಿ ಅದಕ್ಕೊಂದು ಸೈದ್ಧಾಂತಿಕ ಚೌಕಟ್ಟು ಒದಗಿ ' 
ಸಿದರು. ತರುವಾಯದಲ್ಲಿ ಸಂಶೋಧಕರು ವಿದ್ವಾಂಸರು ಈ ನಿಟ್ಟಿನಲ್ಲಿ ಕೆಲಸ ಮಾಡಿ 
ತಕ್ಕಮಟ್ಟಿನ ಸ್ವರವಚನ ಸಾಹಿತ್ಯವನ್ನು ಹೊರತಂದಿದ್ದಾರೆ. ಏಕಕರ್ತೃಕ ಸಂಪುಟಗಳು, 
ಬಹುಕರ್ತೃಕ ಸಂಪುಟಗಳು ಪ್ರಕಟವಾಗಿವೆ. ಆದರೊ ಬೆಳಕುಕಾಣಬೇಕಾಗಿರುವ 
ಹಾಡುಗಳ ಸಂಖ್ಯೆ ಅಧಿಕವಾಗಿದೆ. 


ಪ್ರಸ್ತುತ ಸ್ವರವಚನ ಸಂಪುಟ : ನಾಲ್ಕು ಒಂದು ಸಮ್ಮಿಶ್ರಸಂಪುಟ. ಇದರಲ್ಲಿ 
ಸುವಾರು ೭೦ ಮಂದಿ ಸ್ವರ ವಚನಕಾರರ ೨೪೮ ಹಾಡುಗಳಿವೆ. ಈ ಹಾಡುಗಳ ಕರ್ತೃ 
ಗಳು ವಿವಿಧ ಕಾಲ ದೇಶಗಳ ಹಿನ್ನೆಲೆಯಿಂದ ಬಂದಂಥವರು. ಅಲ್ಲಮಪ್ರಭುವಿನ 
ಗುಹೇಶ್ವರ ಅಂಕಿತದ ಹಾಡಿನಿಂದ ಹಿಡಿದು ಗುರುಸಿದ್ದ ಅಂಕಿತದ ಹಾಡಿನ ವರೆಗೆ ಅಂದರೆ : 
ಹನ್ನೆರಡನೆಯ ಶತಮಾನದಿಂದ ಸುಮಾರು ಹತ್ತೊಂಬತ್ತನೆಯ ಶತಮಾನದ ವರೆಗಿನ 
ವವಿಧ ಕಾಲ ಘಟ್ಟದ ಕವಿಗಳು ಇಲ್ಲಿ ಎಡೆಪಡೆದಿದ್ದಾರೆ. ಇವರಲ್ಲಿ ಕೆಲವರ ಅಂಕಿತ 
ಸೆಂದಿಗೃ. ಕೆಲವು ಅಂಕಿತಗಳ ಕರ್ತೃವಿಚಾರ. ಕಾಲವಿಚಾರಗಳು ಅಜ್ಞಾತ. ಭಕ್ತಿ, 
ಸಾಧಕನ ಒಳತೋಟಿ, ಅನುಭಾವ, ಶಿವಯೋಗಗಳೆ ಈ್ಳಸಂಪುಟದ ವಸ್ತು. ಶಿವಪಾರಮ್ಯ, 
ಇದರೆ ಜೀವಾಳ. ಈ ಶಿವಪಾರಮ್ಯದ ಮುಖ್ಯಧಾರೆಯ, ನಡುವೆಯೆ ಚಾರಿತ್ರಿಕ, 
ಜಾನಪದ ಮೊದಲಾದ ಅಂಶಗಳ ಸಣ್ಣಪುಟ್ಟ ತೊರೆಗಳು ಕಂಡುಬಂದಿದ್ದು ಸಂಪುಟದ 
ಸತ್ಯವನ್ನು ಹೆಚ್ಚಿಸಿವೆ. 

ಈ ಸಂಪುಟದ ಆರಂಭದ ಗುರುಸಂಗಮೇಶ, ಗುರುಸಂಗ; ಗುರುಸಂಗಮೇಶ್ವರ 
ಅಂಕಿತಗಳು `ಹಾಗಲವಾಡಿ ವಣದ್ವೀರೆಸ್ವಾವಿಂಗಳಿಗೆ ಸಂಬಂಧಿಸಿವೆ. ಇವರೆ ಕಾಲ ಸು. 


CC-0. Jangamwadi Math Collection, Varanasi. An eGangotri Initiative 


ಸ್ಸ 


ಕ್ರಿ.ಶ. ೧೭೫೦. ಈ ಸ್ಟಾ ಮಗಳು ಮುದಿಯಪ್ಪನಾಯಕನ ಆಸ್ಥಾ ನಗುರುಗಳಾಗಿ ಹಾಗಲ 
ಮಂ ರೆಂದು ಶಳದುಬರುತ್ತ. ದೆ. ಇವರು ಶಿವತತ್ತ ಸಡ್ಲ ನ ಪ್ರದೀಪಿಕೆ ಎಂಬ 
ವ್ಯವನ್ನೂ “ರಚಿಸಿದ್ದಾ ರೆ. ಸಾಧನೆಯ ಪಥದಲ್ಲಿರುವ ಬರಾತ ನ ತನ್ನ ಜಡತೆಯನ್ನು 
ಸಾ ಜ್ಞಾ; ನಿಯಾಗುವ ಸನ್ನಾಹದಲ್ಲಿ ಗುರುವಿನ ಮಾರ್ಗದರ್ಶನ ಅಗತ್ಯ. 
ಅಂಥ ಗುರುಕರುಣೆಗೆ ಪಾತ್ರನಾದಾಗ ಜ್ಞಾ; ನಮಾರ್ಗವನ್ನು ತೋರಿದ ಗುರುವಿಗೆ 
ಕೃತಜ್ಞತೆ ಸೂಚಿಸುವ ಕಳಕಳಿ ಅನೇಕ ಸ್ವ 4 ರವಚನೆಗಳ ದನಿಯಾಗಿದೆ. ಅಂತೆಯೆ 
ಗುರುಸಂಗಮೇಶ ಅಂಕಿತದ ೧೦ನೆಯ ಹಾಡಿನ 


ಶರಣು ಶರಣಂ ಶರಣಯ್ಯ ನಿಮ್ಮ 
ಚರಣಕಮಲಕೆ ದಮ್ಮಯ್ಯ 
ಕರುಣಸಾಗರೆ ಚೆನ್ನಬಸವೇಶ ನೀನೆನ್ನ 
ಪರಿಭವಗಳನು ತೊಲಗಿಸಿ ರಕ್ಷಿಪುದು 


ಎಂಬ ಭಾಗದಲ್ಲಿ ಗುರುಪುರದ ಮಲ್ಲಯ್ಯನ ಹಾಡಿನಲ್ಲಿ ಬರುವ . 


ಗುರುವೆ ಶರಣು ಎನ್ನ ಗುರುವೆ ಶರಣು ಎನ್ನೆ 
ಪರಿಭವವ ಕಳೆದ ಶಿಕ್ಷಾಗುರುವೆ ಶರಣು 


ಎಂಬುದರೆ ಸಾದೃಶ್ಯವನ್ನು ನೋಡಬಹುದು, ಶಿಕ್ಷಾಗುರುಸ್ಥ. ಲವನ್ನು ನಿರ್ದೇಶಿಸುವ ಈ 
ತೆರನ ಹಾಳು ್ಸ ಸ 4 ರವಚನೆಗಳೆ ಉದ್ಯಾನದಲ್ಲಿ "ಅಡಿಗಡಿಗೆ ಗೋಚರಿಸುತ್ತವೆ ವೆ. “ಗುರು 
ಏನ ದ ತನಕ ದೊರೆಯದಣ್ಣ ಮುಕುತಿ” ಎಂಬ ಪುರಂದರರ ಆಶಯ 
ಕೂಡ ಇದಕ್ಕಿಂತ ಭಿನ್ನವಾದುದೇನೂ ಅಲ್ಲ. ದಿವ್ಯ ಲಿಂಗಾನುಸಂಧಾನವನ್ನು ಉಪದೇಶಿಸಿದ 
ಗುರುವನ್ನು 'ಗುರುಸಂಗಮೇಶ ಅಂಕಿತದ ಸ್ವರವಟನಗಳಲ್ಲಿ ಗಾಢವಾಗಿ ಸ್ಮರಿಸಲಾಗಿದೆ. 

ಮನಸ್ಸನ್ನು ಕೇಂದ್ರೀಕರಿಸುವುದು, ಏಕಾಗ್ರಗೊಳಿಸುವುದು ಕಠಿಣಕರೆ. ಹೆಣ್ಣು, 
ಚಂದ್ರೋದಯ, ಕೋಗಿಲೆಯ ಇನಿದನಿ ಇವೇ ಮುಂತಾದ ಸಂಗತಿಗಳು ಭಕ್ತನ 
ಮನವನ್ನು ಕಲುಷಿತಗೊಳಿಸುವ ಅಂಶಗಳು. ಅಂಥವನ್ನು ಮೀರಿ ನಿಂತ, ಕೈವಲ್ಯ ವೇ 
ಪರಮಧ್ಯೇಯವಾಗಿರುವ ಜೀವದ ಚಡಪಡಿಕೆಯು ಇಲ್ಲಿನ ಹಾಡುಗಳಲ್ಲಿ ವ್ಯಕ್ತವಾಗಿದೆ. 


ಕಟ್ಟಿ ಗೆಹಳ್ಳಿ ಸಿದ್ಧಲಿಂಗಸ್ವಾಮಿಗಳ ಅಂಕಿತ "ಕಟ್ಟಿ ಗೆ ಸಂಗ'. ಇವರು ತೋಂಟದ 
ಸಿದ್ಧಲಿಂಗಯತಿ ತಿಗಳ ಪರುಪರೆಯಲ್ಲಿ ಬಂದ ೭ನೆಯ ಪಟ್ಟಾಧ್ಯಕ್ಷರು. ಕಾಲ ಕ್ರಿ.ಶ. ೧೬೨೦. 
ಇವರ ಶಿಷ್ಯ ಮುರಿಗಾಶಾಂತವೀರದೇಶಿಕನು “ಕಟ್ಟೆಗೆಹಳ್ಳಿ ತಾರಾವಳಿ'ಯನ್ನು 
ರಚಿಸಿದ್ದಾನೆ. 'ಇದ್ಮುಡಿ ಗುರುಸಿದ್ಧ ಕೂಡ ಇವರ ಮೇಲೆ 'ಒಂದು ಹಾಡು ಬರೆದಿದ್ದಾನೆ. 
ಸಂಪಾದನೆಯ ಸಾರಾಮೃತ, ಏಕೋತ್ತ ರೆ ಶತಸ್ಥ ಲಸಾರ; ಮಡಿವಾಳ ಮಾಚಿದೇವರ 
ಯಕ್ಷಗಾನ ಎಂಬ ಕೃ ತಿಗಳ ಕರ್ತರೊ ಆಗಿರುವ 'ಕಟ್ಟಿಗೆಹಳ್ಳಿ ಸಿದ್ಧಲಿಂಗಸ್ವಾಮಿಯವರ 


CC-0. Jangamwadi Math Collection, Varanasi. ‘An eGangotri Initiative 


XV 


ಹಾಡುಗಳ ಪೈಕಿ ಒಂದು ಹಾಡು (೩೦) ಮಾತ್ರ ಪ್ರಸ್ತುತ ಸಂಪುಟದಲ್ಲಿ ಸೇರಿದೆ. ಇದು 
ಚಂದಮಾಮ ಹಾಡಿನ ಮಟ್ಟಿನಲ್ಲಿದ್ದರೊ ಗಹನವಾದ ವಿಷಯವನ್ನೊಳಗೊಂಡಿದೆ. 
“ತುದಿ ಕೀಳು ಬುಡ ಮೇಲು ಪದುಳದಿಂದಾದ ಮರೆ ಚಂದಮಾಮ" ಎಂಬಲ್ಲಿ 
ಭಗವದ್ಗೀತೆಯ ಛಾಯೆಯನ್ನು ಗುರುತಿಸಬಹುದು. ಇದೇ ಭಾವ ಗುರುಸಂಗಮೇಶ 
ಅಂಕಿತದ ೧೭ ನೆಯ ಹಾಡಿನಲ್ಲಿಯೂ ಕಂಡುಬರುತ್ತದೆ. 


ವಿಜಯನಗರೆದ ಪ್ರೌಢದೇವರಾಯನ ಆಸ್ಥಾನದಲ್ಲಿದ್ದ ಕರಸ್ಕಲವೀರಣ್ಣೊಡೆ 
ಯನ ಅಂಕಿತ ನಿಜಗುರುಶಾಂತ, ಕಾಲ ಕ್ರಿ.ಶ. ೧೪೩೦. ಈತ ಕೆಲವು ಕಂದಗಳನ್ನೂ 
ಹಾಡುಗಳನ್ನೂ ಬರೆದಿದ್ದಾನೆ. ಕಾಮ ಕ್ರೋಧ ಮದ ಮತ್ಸರ ಮತ್ತು ಮಾನಿನಿಯರೆ 
ಮೋಹಜಾಲದಲ್ಲಿ ಮುಳುಗಿದವರಿಗೆ ಲಿಂಗದ ಮಹಿಮೆಯನ್ನು ಅರಿತುಕೊಳ್ಳುವುದು 
ಅಸಾಧ್ಯವೆಂದು ನಿರೊಪಿಸುವ ಈತನ ಹಾಡಿನಲ್ಲಿ (೩೮) ಪುತ್ರ ಮಿತ್ರ ಕಳತ್ರ ಎಂಬ 
ಮೋಹವನ್ನು ತ್ಯಜಿಸಿ, ಲಿಂಗದಲ್ಲಿ ಮನಸ್ಸು ನೆಲೆಗೊಳಿಸಿದಾಗ ಮಾತ್ರ ಲಿಂಗಾನಂ 
ಭಾವಿಯೆನಿಸಿಕೊಳ್ಳುವ ವಿಚಾರೆವನ್ನು ತಿಳಿಸಲಾಗಿದೆ. 


ಕರೆಸ್ಮಲವೀರಣ್ಣೊಡೆಯನ ಶಿಷ್ಯ ಕರಸ್ಕಲದನಾಗಿದೇವ.. ಈತನ ಅಂಕಿತ ಗುರು, 
ಶಾಂತ. ನೂರೊಂದು ಜನ ವಿರಕ್ತರಲ್ಲಿ ನಾಗಿದೇವನೂ ಒಬ್ಬನು. ವಂಡಿವಾಳಯ್ಯನ 
ತಾರಾವಳಿ, ಕರೆಸ್ಸಲದ ನಾಗಿದೇವನ ತ್ರಿಎಧಿ, ಅಕ್ಷರೆಚೌಪದ, ಏಕವಿಂಶತಿದೀಕ್ಷಾವಿಧಾನ 
ಇವೇ ಮೊದಲಾದ ಈತನ ಕೃತಿಗಳು ಪ್ರಸಿದ್ಧ. ಶಿವಯೋಗವನ್ನು ಪ್ರತಿಪಾದಿಸುವ 
ಈತನ ಹಾಡುಗಳು ಡಾಂಭಿಕತೆಯನ್ನು ಪ್ರಬಲವಾಗಿ ಖಂಡಿಸಿವೆ. ಪರಧನ ಪರಹಿಂಸೆ 
ಪರಸತಿ ಇವುಗಳಿಗೆ ಪಕ್ಕಾಗಿಯೂ ತೋರಿಕೆಗೆ ಗುರುಲಿಂಗ ಜಂಗಮರೆನ್ನಿಸಿಕೊಳ್ಳುವ 
ಸೋಗಲಾಡಿಗಳನ್ನು ನರಗುರಿ ಎಂದು ಕರೆಯಲಾಗಿದೆ (೩೯). ಅಷ್ಟಾವರಣ ಪಂಚಾ 
ಚಾರಗಳ ಮಹತ್ವವನ್ನು ತಿಳಿಯದ ಭ್ರಷ್ಟರು ಲಿಂಗಧಾರಣೆ ಮಾಡಿಕೊಂಡು ಜಂಗಮ 
ವೇಷ ಹಾಕಿದ ಮಾತ್ರಕ್ಕೆ ಅವರು ಲಿಂಗವಾಗಂವುದಿಲ್ಲ, 'ಜಂಗಮವಾಗುವುದಿಲ್ಲ ಎಂದು 
ವೇಷಧಾರಿಗಳನ್ನು ಬಯಲು ಮಾಡಿದ್ದಾನೆ ಕರಸ್ಸಲ ನಾಗಲಿಂಗ. 


ನಿಜಗುರೆಸಿದ್ಧಶಾಂತ ಎಂಬುದು ಜಿಗಂನಿ ಮರುಳದೇವರೆ ಅಂಕಿತ. ಈತ ಜಿಗುನಿ 
ಮರುಳಾರ್ಯ, ಜಿಗುನಿ ಮರುಳೇಶ ಎಂಬ ಹೆಸರುಗಳಿಂದಲೂ ಪರಿಚಿತ. ಈತ 
ಏಳುನೂರು ಮಂದಿ ವಿರಕ್ತರ ಗುಂಪಿಗೆ ಸೇರಿದವನು. ವೀರಶೈವ ಅಧ್ಯಾತ್ಮದ ಬಹು 
ಮುಖ್ಯ ಮಜಲು ಲಿಂಗಾಂಗ ಸಮರಸ, ಇದನ್ನು ಜಿಗುನಿ ಮರುಳದೇವರು ಮನಮುಟ್ಟು 
ವಂತೆ ನಿವೇದಿಸಿದ್ದಾರೆ (೪೨). 

ಗುರುಶಾಂತ ಅಂಕಿತವು ಕರಸ್ಸಲ ನಾಗಲಿಂಗದೇವನಿಗಷ್ಟೆ ಸೀಮಿತವಾಗಿರದೆ 
ಇನ್ನೂ ಕೆಲವರಿಗೆ ಸಂಬಂಧಿಸಿರಬೇಕು. ಈ ಮಾತಿಗೆ ನಿದರ್ಶನವಾಗಿ ಇಪ್ಪತ್ತೈದು 


CC-0. Jangamwadi Math Collection, Varanasi. An eGangotri Initiative 


xvi 


ಲೀಲಾ ಚಾರಿತ್ರದ ಕೋಲ ಪದಗಳೆ? ಎಂಬ ಸುದೀರ್ಫ ಹಾಡಿನ ಕಡೆಯ ಸಾಲುಗಳು 
ನಿಲ್ಲುತ್ತವೆ... 

ಕರಣಿಕ ಕಲ್ಲಯ್ಯನ ವರೆಪುತ್ರ ಬಸವಾಂಕ 

ನೊರೆದನೀ ಕೋಲಪೆದಗಳೆ ಕೋಲೆ 

ಒರೆದನೀ ಕೋಲಪದಗಳ ಕೇಳಲು 

ಗುರೆಶಾಂತಲಿಂಗನೊಲಿದೀವ ಕೋಲೆ 


ಎಂಬ ಮಾತುಗಳಿಂದ ಕರಣಿಕ ಕಲ್ಲಯ್ಯನ ಪುತ್ರ ಬಸವಾಂಕನಿಗೂ ಗುರುಶಾಂತ 
ಅಥವಾ ಗುರುಶಾಂತಲಿಂಗ ಎಂಬ 'ಅಂಕಿತವಿರುವುದು ಸ್ಪಷ್ಟವಾಗಿದೆ. ಕ್ರಿ *ಶ. 
೧೫೩೩ ರಲ್ಲಿದ್ದ ಕಾರುಗಹಳ್ಳಿ ಶಾಂತಯ್ಯನಿಗೆ ಗುರುಶಾಂತಲಿಂಗ ಎಂಬ ಅಂಕಿತವಿರೆರ 
ವುದಾಗಿ ತಿಳಿದುಬರುತ್ತ ದೆ. ಅಂತೆಯೆ ೪೧ನೆಯ ಹಾಡಿನ ಶಾಂತೇಶ, ೪೩ನೆಯ ಹಾಡಿನ 
ಶಾಂತ, ೪೫ನೆಯ ಹಾಡಿನ ಗುರುಶಿವಸಿದ್ಧಶಾಂತ ಅಂಕಿತಗಳು ಸಂದಿಗೃ! ವಾಗಿಯೆ 
ಉಳಿದಿವೆ. ಕ್ರಿ.ಶ. ೧೭೦೦ರಲ್ಲಿ ತುಮಕೂರಿನಲ್ಲಿದ್ದ ಕೆಸ್ತೂರೆದೇವನಿಗೆ ಗುರೆಸಿದ್ಮಲಿಂಗ 
ಎಂಬ ಅಂಕಿತವಿದೆ. ಪ್ರಸ್ತುತ ಸಂಪುಟದ ೫೩ನೆಯ ಹಾಡು ಈತನದೆ ಎಂಬ ಬಗ್ಗೆ 
ಖಚಿತವಾಗಿ ಹೇಳುವಂತಿಲ್ಲ. 


ತೋಂಟದ ಸಿದ್ಧೇಶ್ವರೆನನ್ನು ಸ್ತುತಿಸುವ ಸ್ವರವಜನ (೪೯) ಭಕ್ತನ ಆತ್ಮ 
ನಿವೇದನೆಯಾಗಿ ಕಂಡುಬರುತ್ತ. ದೆ. ಈ ಹಾಡಿನ ಕತ ೯ ಅಜ್ಞಾ ತವಾಗಿಯೆ ಉಳಿದಿ 
ದ್ದಾನೆ. ತೋಂಟದ ಸಿದ್ಧೇಶ್ವರನನ್ನು ಕುರಿತ ಮತ ೦ದು ಹಾಡು (೫೦) ಲಿಂಗಾಂಗ 
ಸಮರಸೆವನ್ನಿ ವರ್ಣಿಸುತ್ತದೆ. ಇದರೆಲ್ಲಿ ಲಿಂಗ ತಾರೆಕ ಬ್ರಹ್ಮಸೂತ್ರ ರೇಚಕ ಪೂರಕ 
ಮಹಾಲಿಂಗ ಇವೇ ಮೊದಲಾದ ಯೋಗಪರಿಭಾಷೆಯನ್ನು ಸ್ರಿ ಸ್ತ್ರೀಯರ ವೇಷಭೂಷಣ 
ಗಳೊಂದಿಗೆ ಸಮೀಕರಿಸಿರುವುದು ವಿಶೇಷ. ಹೀಗೆ ಒಂದೊಂದು | ಆಭರಣಕ್ಕೆ ಒಂದೊಂದು 
ತತ್ವವನ್ನು ಅನ್ವಯಿಸಿ ಹೇಳುವ. ಸ್ವರವಜಿನಕಾರರ ಪರಿ ಪುರಂದರದಾಸೆರಲ್ಲಿಯೂ 
ಕಂಡುಬರುತ್ತ. ದೆ “ಮುತ್ತೆ ಡೆಯಾಗಿರಚೇಕು ಮುದದಿ _?' ಎಂದು ಆರಂಭಗೊಳ್ಳುವ 
ಕೀರ್ತನೆಯಲ್ಲಿ “ಗುರು ಮಧ್ವಶಾಸ್ತ್ರವನೋದುವುದೆ ಮಾಂಗಲ್ಯ ವರ ವೈರಾಗ್ಯವೆಂಬ 
ಒಪ್ಪುವ ಮೂಗತ್ಲಿ..'' ಎಂದು ದಾಸರು ಮುತ್ತೈದೆಯ ಆಭರಣದಲ್ಲಿ ಹರಿತತ್ವವನ್ನೂ 
ಅಳವಡಿಸಿದ್ದಾರೆ. 


ಚೆನ್ನಕಾಶಿ ಶಾಂತವೀರ ಅಂಕಿತದ ಏಕೈಕ ಸ್ವರವಜನದಲ್ಲಿ (೫೪) ಸಂಸಾರದಿಂದ 
ಮುಕ್ತವಾಗುವ ಮಾರ್ಗವನ್ನು ಹೇಳಿದೆ. ಸೂಗೂರ ಮತ್ತು ಗುರುಲಿಂಗಸಂಗ ಅಂಕಿತದ 
ಬಹಳಷ್ಟು ಹಾಡುಗಳು ಬೆಡಗಿನ ರೂಪದಲ್ಲಿವೆ. ಕಲ್ಮಷಗಳನ್ನು ಸುಟ್ಟು, ವಿನಯದ 
ಎಭೂತಿ ಇಟ್ಟು, ಪಂಚಾಕ್ಷರಿ ಮಂತ್ರವನ್ನು ಜಪಿಸಿ, ಪ್ರಣಮದ ಹೂವುಗಳನ್ನು ಇಟ್ಟು, 
ಜ್ಞಾನದೀವಿಗೆ ಹಚ್ಚಿ, ತಾಮಸೆಗಳನ್ನು ನಾಶಪಡಿಸಿ, ಲಂಗಪೂಜೆ - ಮಾಡಬೇಕೆಂಬ 


CC-0. Jangamwadi Math Collection,‘ Varanasi. An eGangotri Initiative 


xvii 


ಸೊಗೂರೆ ಅಂಕಿತದ : ಸ್ವರವಜಿನದಲ್ಲಿ ನೈಜಪೂಜಿ ಯಾವುದೆಂಬುದನ್ನು ಮನವರಿಕೆ 
ಮಾಡಿಕೊಡಲಾಗಿದೆ (೫೬). ಗುರುಕೃಪೆಯಿಂದ ವಿಷಯೇಂದ್ರಿಯಗಳು ನಾಶವಾದ 
ಬಗೆಗೆ ಶಿಷ್ಯನ ಧನ್ಯತಾಭಾವ ಸುವ್ಯಕ್ತವಾಗಿದೆ. 


ಕ್ರಿ.ಶ.ಸು. ೧೬೦೦ರಲ್ಲಿದ್ದ ಕಂಬಾಳದ ಶಾಂತಮಲ್ಲೇಶನ: ಅಂಕಿತ ಶಾಂತ 
ಕಂಬಾಳೇಶ. ಈತ ಗಣವಚೆಸರತ್ನಾವಳಿ ಎಂಬ ಸಂಕಲನಗ್ರಂಥವನ್ನು ಸಿದ್ಧಪಡಿಸಿದ್ದಾನೆ. 
ಇದರಲ್ಲಿ ತನ್ನನ್ನು ಷಟ್ಟ ಇಲಾಚಾರ್ಯವರ್ಯ ಎಂದು ಕರೆದುಕೊಂಡಿದ್ದಾನೆ. ಪ್ರಸ್ತುತ 
ಸಂಪುಟದಲ್ಲಿ ಈತನ ೫ ಹಾಡುಗಳಿವೆ. ಈ ಹಾಡುಗಳಿಗೆ ಗಣವಚನರತ್ಕಾವೆಳೆಯ 
ಹಾಡುಗಳಿಗೆ ಕೊಟ್ಟಿರುವಂತೆ : ಸೂತ್ರಗಳಿಲ್ಲ. ಈ ಕಾರಣದಿಂದ ಶಾಂತ ಕಂಬಾಳೇಶನ 
ಅಂಕಿತದೆ ಬಗ್ಗೆ ಅನುಮಾನ ಮೂಡುತ್ತದೆ. ಇಲ್ಲಿನ ಕೆಲವು ಸ್ವರೆವಚನಗಳ “ಮೇಲೆ 
ವಚನಗಳ ಪ್ರಭಾವವನ್ನೂ ಗುರುತಿಸಬಹುದು. ಬಸವಣ್ಣನವರೆ "ಎನ್ನೆ ಕಾಲೇ ಕಂಭ 
ದೇಹವೇ ದೇಗುಲ್ಲ'' ಎಂಬ ವಚನದ ಪ್ರೇರಣೆ ೬೩ನೆಯಂ ಹಾಡಿನಲ್ಲಿ ಕಂಡುಬರು 
ತ್ತದೆ. 


ತನ್ನೆ ದೇಹದ ದೇಗುಲದಿ ಲಿಂಗವನು ನಿಲಿಸಿ 
ಉನ್ನತದ ಶಿರವೆಂಬ ಕಳಸವಿರಿಸಿ 

ಮನ್ನೆ ಮನವೆನಿಪ ವಾರಿಯೊಳು ಮಜ್ಜನಕೆರದು 
ಇನ್ನು ನಾಲಿಗೆಯೆಂಬ ಘಂಟೆಯಿಂದ 


ಎಂಬ ಸಾಲುಗಳಲ್ಲಿ ದೇಹದ ಒಂದೊಂದು ಅಂಗವನ್ನೂ ಕಳಸೆ ಘಂಟೆ ಬೀಸಣಿಗೆ ನೆಂದಿ 
ಧ್ವಜ ಇವೇ ಮೊದಲಾದ ಪೂಜಾಪರಿಕರಗಳಿಗೆ ಸಂಕೇತವಾಗಿಟ್ಟುಕೊಂಡು ದೇಹವೇ 
ದೇಗುಲವಾಗಿರುವಾಗ ಬೇರೆ ದೇವಾಲಯವನ್ನು ನಿರ್ಮಿಸುವ ಅಗತ್ಯವಿಲ್ಲವೆಂಬುದನ್ನು 
ಧ್ವನಿಸಲಾಗಿದೆ. ಇದು ವೀರೆಶೈವರೆ "ಜಂಗಮಕ್ಕಳಿಎಲ್ಲ' ಎಂಬ ಕಲ್ಪನೆಗೆ ' ಅನುಗುಣ 
ವಾಗಿದೆ. ಅಧ್ಯಾತ್ಮದ ಅಭಿವ್ಯಕ್ತಿಯ ನಡುವೆಯೂ ಇಲ್ಲಿ ಪ್ರತಿಪಾದಿತವಾಗಿರುವ ಸುಜನ 
ರನ್ನು ಕಾಡಬೇಡ, ಮೂರ್ತುರೊಡನೆ ಸೇರಬೇಡ, ಲೋಭಿಯನ್ನು ಬೇಡಬೇಡ, ಪರ 
ಧನವನ್ನು ನೋಡಬೇಡ (ಟಿ) ಎಂಬ ಮೌಲ್ಯಗಳು ಸಾರ್ವಕಾಲಿಕ ಮನ್ನಣೆ ಪಡೆಯು 
ವಂತಿವೆ. ಈ ಬಗೆಯ ಆಣಿಮುತ್ತುಗಳು ಸುಭಾಷಿತಗಳಲ್ಲಿ ಹೆಚ್ಚಾಗಿ ಕಂಡುಬರು 
ತ್ತವೆ. ಗಂಗೆಯಲ್ಲಿ ಮಿಂದರೆ ಮುಕ್ತಿಯುಂಟೆಂಬ ಸಾಂಪ್ರದಾಯಿಕ ನಂಬಿಕೆಯನ್ನು ಅಲ್ಲ 
ಗಳೆಯುವ ಶಾಂತ ಕಂಬಾಳೇಶನು ಬಾಹ್ಯಶುಚಿಗಿಂತ ಅಂತರಂಗದ ಶುಚಿಯ ಮಹತ್ವ 
ವನ್ನು ಎತ್ತಿಹಿಡಿದಿದ್ದಾನೆ (೬೫). ಗಂಗೆಯಿಂದ ಮುಕ್ತಿ ದೊರೆಯುತ್ತದೆ ಎನ್ನಬಹು 
ದಾದರೆ ಮೀನು ಆಮೆ ಕಪ್ಪೆ ಮೊದಲಾದ ಜಲಚರೆಗಳಿಗೇಕೆ ಕೈಲಾಸ ಲಭ್ಯವಾಗಿಲ್ಲವೆಂದು 
ಪ್ರಶ್ನಿಸುತ್ತಾನೆ. ವೈದಿಕ ವಿರೋಧಿಯಾದ ಈ ಬಗೆಯ ವಾದವನ್ನು ಜೈನಕವಿ: ಸೋಮ 


CC-0. Jangamwadi Math Collection, Varanasi. An eGangotri Initiative 


xviii 


ದೇವ ಸಹ ತನ್ನ ಯಶಸ್ತಿಲಕ ಚಂಪುವಿನಲ್ಲಿ ಮುಂದಿಟ್ಟಿದ್ದಾನೆ. ಕನ್ನಡದಲ್ಲಿ ಆಯತ 
' ವರ್ಮನ ರತ್ನಕರಂಡಕ ಶ್ರಾವಕಾಚಾರದಲ್ಲಿ ಕೂಡ ಇಂಥ ಚರ್ಚೆ ಕೇಳಿಬರುತ್ತದೆ. 


ಹುಚ್ಚನಂಜೇಶ ಅಂಕಿತದ ಸ್ವರವಚನಗಳಿರುವ ಹಸ್ತೆಪ್ಪ ತಿಯ (ಕೆಎ೫೬೮)ಆರಂಭ 
ದಲ್ಲಿ ಕಿನ್ನರಿದೇವರು ನಿರೂಪಿಸಿದ ವಚನ ಎಂಬ ಬರೆಹವಿದೆ. ಈ ಆಧಾರದಿಂದ ಇದು 
ಕಿನ್ನರಿದೇವನ ಅಂಕಿತವೆಂದು ಊಹಿಸುವ ಸಾಧ್ಯತೆಯಿದೆ. ಈತನ ಹಾಡಿನಲ್ಲಿ ಲಿಂಗದಲ್ಲಿ 
ಐಕ್ಕವಾಗುವ ಪದವಿಯನ್ನಲ್ಲದೆ ಬೇರಾವ ಪದವಿಯನ್ನೂಬಯಸದ ಭಕ್ತನ ಅಂತರಂಗದ 
ತುಡಿತವಿದೆ. ಅರಸುತನ, ಆನೆ, ಇಂದ್ರನ ವೈಭೋಗ, ಅಷ್ಟಸಿದ್ಧಿ, ಅಷ್ಟದಿಕ್ಬಾಲಕರ ಅಧಿ 
`` ಕಾರ, ಮುನಿಜೀವನ, ಹರಿಬ್ರಹ್ಮರೆ ಪದವಿ ಇವೇ ಮುಂತಾದ ಸುಖಗಳೆಲ್ಲ ಗುರುವಿನಲ್ಲಿ 
ಒಂದಾಗುವ ಶಾಶ್ವತಸುಖದ ಮುಂದೆ ತುಚ್ಛವಾಗಿ ತೋರುವುದನ್ನು ಹೇಳಿದೆ (೬೭). 
ಲೌಕಿಕಚಿಂತೆಯನ್ನು ನಾಶಪಡಿಸಿ ನಿಶ್ಚಿಂತೆಯಲ್ಲಿ ಬಾಳುತ್ತಿರುವ ಮಹಂತರೆ 
ದರ್ಶನಕ್ಕಾಗಿ ಕಾತರಿಸುವ ಪರಿಯನ್ನು ನಿರ್ವಯಲಲಿಂಗ ಅಂಕಿತದ ಹಾಡುಗಳಲ್ಲಿ ಕಾಣ 
ಬಹುದು (೭೧). ಶಿವಭಕ್ತಿ ಮಾಡುವುದು, ಯಮನ ಬಾಧೆಯನ್ನು ಗೆಲ್ಲುವುದು, 
ಎಲ್ಲರೆ ಮನ್ನಣೆ ಗಳಿಸುವುದು, ವಿರೆಕ್ತನಾಗುವುದು, ಅನ್ನದಾನ ಮಾಡುವುದು, ಆತ್ಮ 
ಹ ನಡೆದುಕೊಳ್ಳುವುದು, ಹೆಂಗಳೆಯರ ಮಾತಿಗೆ ಸೋಲದಿರುವುದು, ಶರಣರೆ 
ಸೇವೆಗೈಯುವುದು, ನುಡಿದಂತೆ ನಡೆಯುವುದು, ಬಡವರನ್ನು ರಕ್ಷಿಸುವುದು, ತ್ಯಾಗ 
ಶೀಲರಾಗಿ ಬಾಳುವುದು ಕಠಿಣಕರವಾದುದು. ಸುಜ್ಞಾನಿಗಳಿಗೆ ಮಾತ್ರ ಸಾಧ್ಯವಾಗು 
ವಂಥದ್ದು. ಇಂಥವರ ಸಂಗ ಶಿವಪದವಿಗೆ ದಾರಿಮಾಡಿಕೊಡುತ್ತದೆ (೭೫). ಗುರುಕೃಪೆಗೆ 
, ಪಾತ್ರನಾದ ಸಾಧಕನ ಅಪೂರ್ವ ಆನಂದವನ್ನು ಇಲ್ಲಿನ ಹಾಡು ಸಾದರಪಡಿಸಿದೆ. 
`` ಗಂಗೇಶ ಅಂಕಿತದ ಸ್ವರೆವಚನದ ಕರ್ತೃ: ಅನಾಮಧೇಯನಾಗಿಯೆ ಉಳಿದಿದ್ದಾನೆ. 
ಈ ಅಂಕಿತದ ಸುಮಾರು ೪೩ ಸ್ವರವಚನಗಳನ್ನು ಪ್ರಕಟಿಸಿರುವ ಜಿ.ಎ.ಶಿವಲಿಂಗಯ್ಯ 
ನವರು "“ಕಕುದ್ದಿರಿ ಎಂಬ" ಮಾತಿನಿಂದ ಶಿವಗಂಗೆಯ ಬೆಟ್ಟದ ಪ್ರಭುವಾದ ಗಂಗಾಧ 
ರೇಶ್ವರನ ಅಂಕಿತವೇ ಗಂಗೇಶ ಎಂಬುದು ಇಲ್ಲಿ ಖಚಿತ. ಕವಿಯ ಕಾಲ ಸುಮಾರು 
“೧೬ನೇ ಶತಮಾನವಿರಬಹುದು'” ಎಂದು ಊಹಿಸಿದ್ದಾರೆ. ಈ ಸಂಪುಟದಲ್ಲಿ ಗಂಗೇಶ 
ತದ ಒಂದೇ ಒಂದು ಸ್ವರವಚನವಿದ್ದು ಅದರಲ್ಲಿ ಲಿಂಗದ ಜೊತೆಗೆ ಒಂದಾಗುವ 
ಕ್ರಕ್ರಿಯೆಯಾದ ಏಕಮುಖಕ್ಕೂ ಅನೇಕಮುಖಕ್ಕೂ ಇರುವ ವ್ಯತ್ಯಾಸವನ್ನು 
ರ 


೬... ಸಿದ್ಧಲಿಂಗ ಅಂಕಿತವು ಯಾರದೆಂಬುದು ಸ್ಪಷ್ಟವಿಲ್ಲ. ಮರುಳದೇವರಿಗೆ ಈ ಅಂಕಿತ 
ವಿರುವುದಾಗಿ ತಿಳಿದುಬರುತ್ತದೆ. ಪ್ರಸ್ತುತ ಸಂಪುಟದಲ್ಲಿ ಸಿದ್ಧಲಿಂಗ ಅಂಕಿತದ. ಆರು 
ಹಾಡುಗಳಿವೆ. ಇವುಗಳ ಮೇಲೆ ದಾಸರ ಕೀರ್ತನೆಯ ಪ. ಪ್ರಭಾವವನ್ನು ನಿಚ್ಚಳವಾಗಿ 
ಗುರುತಿಸಬಹುದು. ಆದುದರಿಂದ ಈ ಹಾಡುಗಳ "ರೆಟಿನಾ ಕಾಲ ಸು ೧೬೦೦" ಎಂದು 


CC-0. Jangamwadi Math Collection, Varanasi. An eGangotri Initiative 


XIX 


ಊಹಿಸಬಹುದು. "ಗೋವಿಂದಾ ಎನ್ನಿ ಬಲ್ಲವರೆಲ್ಲರು ಗೋಕುಲಪತಿ ಬಸವಣ್ಣನೆಂದು'' 
(೭೮) ಎಂಬ ಹಾಡಿನಲ್ಲಿ ಬಸವನನ್ನು ಗೋವಿಂದ ಎಂದು ಕರೆದು ಆ ಮೂಲಕ ಗೋವಿನ 
ಮಹಿಮೆಯನ್ನು ಬಣ್ಣಿಸಲಾಗಿದೆ. ಅಂತೆಯೆ ಕನಕದಾಸರ ಸುಪ್ರಸಿದ್ಧ ಕೀರ್ತನೆ- 


ತಲ್ಲಣಿಸದಿರು ಕಂಡ್ಯ ತಾಳು ಮನವೆ 
-ಎಲ್ಲರೆನು ಸಲಹುವನು ಶ್ರೀನಿವಾಸ ॥ಪಲ್ಲ 


ಬೆಟ್ಟದಾ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ 

ಕಟ್ಟೆಯನು ಕಟ್ಟಿ ನೀರೆರೆದವರೆ ಯಾರೊ 

ಹುಟ್ಟಿಸಿದ ದೇವ ತಾ ಹೊಣೆಗಾರನಾಗಿರಲು 

ಗಟ್ಕಾಗಿ ರಕ್ಷಿಪನು ಇದಕೆ ಸಂಶಯವಿಲ್ಲ ೧ 
ನವಿಲಿಗೆ ಚಿತ್ರ ಬರೆದವರು ಯಾರು 

ಪವಳದ ಲತೆಗೆ ಕೆಂಪಿಟ್ಟವರು ಯಾರು '` 
ಸವಿಮಾತಿನೆರಗಿಳಿಗೆ ಹಸುರು ಬರೆದವರು ಯಾರು 
ಇವೆಲ್ಲ ಮಾಡಿದ ದೇವ ಸಾಕಲಾರದೆ ಬಿಡುವನಿ ೨ 


ಕಲ್ಲಿನಲಿ ಹುಟ್ಟಿ ತಾ ಕೂಗುವ ಕಪ್ಪೆಗೆ 
ಅಲ್ಲೆ ಆಹಾರವ ತಂದೀಯುವರಾರು ' 

. ಬಲ್ಲಿದನು. ನೆಲೆಯಾದಿಕೇಶವರಾಯ ನ 
ಎಲ್ಲರನು ಸಲಹುವನು ಇದಕೆ ಸಂಶಯವಿಲ್ಲ ೩ 


ಎಂಬಂದು ಪ್ರಸ್ತುತ ಸಂಪುಟದಲ್ಲಿ ಶಿವಗೀತೆಯಾಗಿ ಮಾರ್ಪಟ್ಟಿದ್ದು ಅದು ಹೀಗಿದೆ- 
ಕ ತಲ್ಲಣಿಸದಿರು ಹಾಗೆ ತಾಳು ಮನವೆ ಶಿವ." : 

ನೆಲ್ಲಿರ್ದಡೆ ರಕ್ಷಿಸುವ ನೀನಿದಕೆ ಸಂದೇಹ ಬೇಡ  ॥ಪಲ್ಲ 

ಬೆಟ್ಟದಾ ತುದಿಯ ಮೇಲೆ ಬೆಳೆದಿರ್ದ ವೃಕ್ಷಗಳಿಗೆ 

ಕಟ್ಟೆಕಟ್ಟೆ ನೀರೆನೆರೆದು ಕಾಯುವವರ್ಯಾರೊ 

ಹುಟ್ಟಿಸಿದ ಶಿವ ತಾನು ಹೊಣೆಗಾರನಾಗಿ ಹೋಗಿ 

ಕೊಟ್ಟು ಸಲಹಂವನಿನ್ನಿದಕೆ ಸಂದೇಹ ಬೇಡ, ೧ 

ಅಡವಿಯೊಳಗೆ ತಿರುಗಾಡುವ ಮೃಗವಕ್ಕಿಗೆ: - 

. ಅಡಿಗಡಿಗೆ ಆಹಾರವನಿತ್ತವರ್ಕಾರೊ ' 
ಪಡೆದ ಜನನಿಯಂತೆ ಪ್ರಾಪ್ತಿಯೆಂಬುದು ತ” : 
: "ನ್ನೈಡೆಗೆ ತಂದುಣಿಸುವದಿದಕೆ ಸಂಶಯಬೇಡ - :' ಪ: 


CC-0. Jangamwadi Math Collection, Varanasi. An eGangotri Initiative 


FX 


`` ಕೆಲ್ಲೊಳು ಜನಿಸಿ ಮೈಗಾಣದಿಹ ದದ್ದುರಗೆ 
" ಇಲ್ಲದಂದಿಗೆ ತುತ್ತನಿತ್ತವರ್ಯಾರೊ | 
ಬಲ್ಲಿದ ಗದುಗಿನ ಶ್ರಿಯಂಬಕನಿರ್ವಾಗ ತಾನು ತಾ 
ನೆಲ್ಲಿ ರಕ್ಷಿಪನಿದಕೆ ಸಂದೇಹವೇಕೆ... ೩ 


ಹೀಗೆ ವೀರಶೈವಸಾಹಿತ್ಯಕ್ಕೂ ದಾಸಸಾಹಿತ್ಯಕ್ಕೂ ಕೊಳುಕೊಡುಗೆಗಳು ನಡೆದಿವೆ. 
ಚನ್ನವೀರೇಶ ಮತ್ತು ಅಕ್ಕನ ಶ್ರೀಗಿರಿ ಮಲ್ಲಿಕಾರ್ಜುನ ಅಂಕಿತದ ಹಾಡುಗಳಲ್ಲಿ ಲಿಂಗದ 
ಬಗೆಗಿನ ವಂಧುರಭಾವ ವ್ಯಕ್ತಪಟ್ಟಿದೆ. ಮೈಲಾರಬಸವಲಿಂಗಶರಣನಿಗೆ ಚನ್ನವೀರ ಎಂಬ 
ಅಂಕಿತವಿದೆ. ಆದರೆ ಇಲ್ಲಿ ಉಕ್ತನಾದ ಚನ್ನವೀರೇಶ ಭಿನ್ನನಾಗಿರುವ . ಸಾಧ್ಯತೆಯಿದೆ. 
ಶ್ರೀಗಿರಿಮಲ್ಲಿಕಾರ್ಜುನ ಅಂಕಿತದ ೮೫ನೆಯ ಹಾಡಿನಲ್ಲಿ ಸುಪ್ರಭಾತದ ಚಟುವಟಿಕೆಗ 
ಳನ್ನು ಸೆರೆಹಿಡಿಯಲಾಗಿದೆ. ಶಂಕರ, ಶಂಕರೇಶ್ವರ, ಗುರುಶಂಕರ ಅಂಕಿತದ ವಚನೆಗಳು 
ಶಂಕರೇಶನಿಂದ ರಚಿತವಿರಬೇಕೆಂದು. ತೋರುತ್ತದೆ. ಈತನ ಕಾಲದ ಬಗೆಗೆ ವಿದ್ವಾಂಸೆ 
ರೆಲ್ಲಿ ಒವ್ಮೂತವಿಲ್ಲ. ಕ್ರಿ.ಶ. ೧೪೩೦ ರಿಂದ ೧೬೦೦ರ ' ವರೆಗೆ ಈತನ ಕಾಲದ ಗಡವು. 
ಈತನ ಒಂದು ಹಾಡಿನಲ್ಲಿ (೮೭) ಶರಣರು ಸಾಯುಜ್ಯ ಪಡೆದ ಕಥೆಯನ್ನು ಒಂದೊಂದು 
ನುಡಿಯಲ್ಲಿ ಸಂಕ್ಷಿಪ್ತವಾಗಿ ಹೇಳಿದೆ. ಶಂಕರ ಅಂಕಿತದ ವಡನಗಳು ಕೂಡ ಪುರಂದರರ 
ಕೀರ್ತನೆಗಳ ಪ್ರಭಾವಕ್ಕೆ ಒಳಗಾಗಿವೆ. (೯೦, ೯೧). ಈತ ಶಿವಶರೆಣರೆ ಮೇಲೆ ರಗಳೆ, 
ಶತಕ, ದಂಡಕ, ಕಂದ ಮೊದಲಾದ ಪ್ರಕಾರಗಳಲ್ಲಿ ಗ್ರಂಥಗಳನ್ನು ಬರೆದಿದ್ದಾನೆ. 


ವಿಜಯನಗರೆದ ಸಾಳುವ ನೆರಸಿಂಹನ ಆಸ್ಥಾನಕವಿಯಾಗಿದ್ದ ಕವಿಲಿಂಗ (ಕ್ರಿ.ಶ. 
೧೪೯೦)ನಿಗೆ ನಂಜುಂಡ, ಕಪಿನಿಪತಿನಂಜುಂಡ ಎಂಬ ಅಂಕಿತಗಳಿವೆ. ಪ್ರಸ್ತುತ ಸಂಪುಟ 
ದಲ್ಲಿ ಈತನ ಎರಡು ಹಾಡುಗಳಿವೆ. ನಂಜುಂಡ ಅಂಕಿತದಲ್ಲಿ (೯೭) ಒಂದು, ಮತ್ತೊಂದು' " 
ಕವಿಲಿಂಗ ಎಂಬ ನಾಮಧೇಯದಲ್ಲಿ. ಹಣೆಬರಹ ಅಥವಾ ವಿಧಿಲಿಖಿತದ ಬಗೆಗಿನ ನಂಬಿಕೆ 
ಮಾನವಕುಲದ ಎಲ್ಲ ಧರ್ಮಗಳಲ್ಲಿಯೂ ಕಂಡುಬರುತ್ತದೆ. ನಿತ್ಯಜೀವನದಲ್ಲಿ ಅಘಟಿತ 
ಘಟನೆಗಳು ಜರುಗಿದಾಗ ಮನುಷ್ಯ ಹತಾಶನಾಗುವುದು ಸಹಜ. ಹೀಗೆ ನಿರಾಶಗೊಂಡ 
ಸಂದರ್ಭದಲ್ಲಿ “ಏಕೆ ಚಿಂತಿಸುವೆ ಬರಿದೆ ಶಿವ ಬರೆದ ವಾಕು ತಪ್ಪದು ಪಣೆಯಲಿ 
ಮರುಳೆ” ಎಂಬ ಹಾಡಿನ ಮೂಲಕ ಸುಖದುಃಖಕ್ಕೆ ಅಂಜದೆ ಶಿವನನ್ನು ಅರ್ಚಿಸ 
ಬೇಕೆಂದು ಹೇಳಿದ್ದಾನೆ ಕವಿ. ತನ್ನ ಕಾಲದಲ್ಲಿ ಪ್ಪ ್ರಚಲಿತವಿದ್ದ ಕಾವ್ಯಗಳನ್ನೇ ವಸ್ತು ವಾಗಿ 
ಟ್ಟುಕೊಂಡು ರಚಿಸಿಕುವ ಕವಿಲಿಂಗನ ಹಾಡು ವಿಶಿಷ್ಟವಾಗಿದೆ. ಇದರಲ್ಲಿ ಹರಿಶ್ನ ಸಂದ್ರ 
ಕಾವ್ಯ. ಲೀಲಾವತಿ, ಪ್ರಭುಲಿಂಗಲೀಲೆ, ಮೋಹನ ತರಂಗಿಣಿ, ಅಮರುಕ, ಧನಂಜಯ 
ನಿಘಂಟು. ಸ ಜೈಮಿನಿಭಾರತ ಮೊದಲಾದ ಕಾವ್ಯಗಳ ಯಾದಿಯೆ ದೊರೆ 
ಯುತ್ತದೆ. ಕ್ರಿ.ಶ. ೧೪೯೦ರಲ್ಲಿದ್ದ `ಕವಿಲಿಂಗನ ` ಹಾಡಿನಲ್ಲಿ, ಜೈ ೈಮಿನಿಯ ' ಉಲ್ಲೇಖ 
ವನ್ನು ನೋಡಿದಾಗ ಈತನ ಹೆಸರಿನಲ್ಲಿ ಬಂದ ` ಪ್ರಕ್ಷಿಪ್ತ ಹಾಡಾಗಿದೆಯೆ ಅಥವಾ 


CC-0. Jangamwadi Math Collection, Varanasi. An eGangotri Initiative 


ಹ 


ಜೈವಿಂನಿಯ ಕಾಲ ನಿರ್ದೇಶಿಸಲು ಇದು ಸಹಾಯಕವೆ ಅಥವಾ ಕವಿಲಿಂಗ , ಎಂಬ ಹೆಸರಿ 
ನವರು ಇಬ್ಬರು ವ್ಯಕ್ತಿಗಳು ಇದ್ದಾರೆಯೆ ಎಂಬುದನ್ನು ಪರಿಶೀಲಿಸಬೇಕಾಗಿದೆ. . . 


ಕರಿಬಸವೇಶ ಎಂಬ ಹೆಸರಿನವರು ವೀರಶೈವಸಾಹಿತ್ಯದಲ್ಲಿ ಅನೇಕರು ದೊರೆಯು 
ತ್ತಾರೆ. ಕರಿಬಸವಾರ್ಯುನೆಂಬಾತ ೧೨೮ ಹಾಡುಗಳನ್ನು ಬರೆದಿದ್ದಾನೆ. ಮುರಿಗಾ 
ಶಾಂತವೀರನಿಗೆ ಕರಿಬಸವ ಎಂಬ ಪರ್ಯಾಯಃಂನಾಮವಿದೆ. ಈ ಸಂಪುಟದ ಕರಿಬಸವೇಶ 
ಇದೇ ಪರಂಪರೆಗೆ ಸೇರಿರಬಹುದೆ ? ಈತನ ಹಾಡಿನಲ್ಲಿ ಶಿಷ್ಯನ ವ್ಯಕ್ತಿತ್ವವನ್ನು ರೂಪಿಸಿದ 
ಭಕ್ತಿಮಾರ್ಗದಲ್ಲಿ ತೊಡಗಿಸಿದ ಗುರುವಿನೆ ಬಗೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ (೯೮) 

ಕೂಡಲಚೆನ್ನೆಸಂಗಮು ಅಂಕಿತವು ಚನ್ನಬಸವಣ್ಣನಿಗೆ ಸಂಬಂಧಿಸಿದುದಾಗಿದೆ. 
ಈ ಅಂಕಿತದ ಎರಡೂ ಹಾಡುಗಳು ವೀರಶೈವಯೋಗವನ್ನು ನಿರೂಪಿಸುತ್ತವೆ _ 
(೧೦೦, ೧೦೧), ಶಿಥಿಲ ಬಂಧದ ಈ ಹಾಡುಗಳನ್ನು ನೋಡಿದಾಗ ಇವು ಚನ್ನಬಸವಣ್ಣ 
ಕೃತವೆ, ಅಥವಾ ಆ ಅಂಕಿತದಲ್ಲಿ ಬರೆದ ಅನ್ಯರ ರಚನೆಯೆ ಎಂಬ ಅನುಮಾನ ಮೂಡು 
ತ್ವದೆ. ಘನಲಿಂಗ ಅಂಕಿತದ ಹಾಡು (೧೦೨) ಅಂಗಲಿಂಗ ಸಂಯೋಗದ ಮಹತ್ವವನ್ನು 
ಅರುಹುತ್ತದೆ. ಕ 

ರಾಚೋಟಿಸ್ವಾಮಿ ಅಂಕಿತ ಯಾರೆದೆಂಬ ಬಗ್ಗೆ ಸ್ಪಷ್ಟ ತಿಳಿವಳಿಕೆ" ಇಲ್ಲ. 
ಏಳುನೂರು ಮಂದಿ ವಿರಕ್ತರಲ್ಲಿ ರಾಜೋಟಿದೇವ ಎಂಬ ಒಬ್ಬ ವ್ಯಕ್ತಿ ಕಂಡುಬರುತ್ತಾನೆ. . 
ತಿಳವಳ್ಳಿ ಕಟ್ಟಿಗೆಹಳ್ಳಿ ರಾಚೋಟಿಸ್ವಾಮಿ ಎಂಬಾತನ ಉಲ್ಲೇಖವೂ ಸಿದ್ಧಲಿಂಗ ಪರಂಪರೆ 
ಯಲ್ಲಿ ದೊರೆಯುತ್ತದೆ. ಸಣ್ಣ ಬರಹದ ರಾಚೋಟಿಸ್ವಾಮಿ: - ಎಂಬುವವರು 
ಮುಮ್ಮಡಿಯವರ ಕಾಲದಲ್ಲಿ ಚಿತ್ರದುರ್ಗದ ೧೮ನೆಯ ಪಟ್ನಾ ಿದ್ಯಕ್ಷರಾಗಿದ್ದರು. ಇವ 
ರಲ್ಲಿ ಎರಡನೆ ವ್ಯಕ್ತಿಯೆ ರಾಚೋಟಿಸ್ವಾಮಿ ಅಂಕಿತ ಹೊಂದಿದವನಿರಬೇಕು. ಸಪ್ತ 
ವ್ಯಸನ, ಅಷ್ಟಮದ, ಅರಿಷಡ್ವರ್ಗವನ್ನು ತೊರೆದು ಭಕ್ತಿ ಜ್ಞಾನ ವೈರಾಗ್ಯಮಾರ್ಗವನ್ನು 
ಎರಕ್ತಿಯಿಂದ ತಿಳಿದು, ರಾಜೋಟಿಸ್ವಾಮಿಯ ಸೇವಕನಾಗಬೇಕೆಂಬ ಆಶಯ ಈತನ 
ಹಾಡಿನಲ್ಲಿ ವ್ಯಕ್ತವಾಗಿದೆ (೧೦೩). ಅಮ್ಮವ್ವೇಯ ಬಗೆಗಿನ ಸ್ವರವಚನದಲ್ಲಿ ಆಕೆಯ 
ಜೀವಿತದ ಮಹತ್ವದ ಘಟನೆಯನ್ನು ಸಂಕ್ಷಿಪ್ತವಾಗಿ ಹೇಳಲಾಗಿದೆ. ' 


ಪ್ರಾಣಿಗಳನ್ನು ರೂಪಕವಾಗಿ ಬಳಸುವ ತಂತ್ರ ಶರಣರ ವಚನಗಳಲ್ಲಿ ಹಾಗೂ 
ಹರಿದಾಸರ ಕೀರ್ತನೆಗಳಲ್ಲಿ ಕಂಡುಬರುತ್ತದೆ. ವಾದಿರಾಜರು ಕುದುರೆಯನ್ನು ಪ್ರತಿಮೆ 
ಯಾಗಿಟ್ಟುಕೊಂಡು ಬರೆದ “ಕುದುರೆ ಬಂದಿದೆ” ಎಂಬ ಕೀರ್ತನೆ: ಹೆಸರುವಾಸಿಯಾಗಿದೆ. 
ಅಂತೆಯೆ ಸ್ವರವಚನಕಾರರೂ ಇಂಥ ` ತಂತ್ರವನ್ನು ಬಳಸಿಕೊಂಡಿದ್ದಾರೆ. ನಿರಂಜನ ಸಿದ್ಧ 
ಅಂಕಿತದ ಸ್ವರೆವಚಿನದಲ್ಲಿ (೧೦೮) ಕೋಗಿಲೆಯು ರೂಪಕವಾಗಿ ಬಂದಿದೆ. ಮನದ 
- ಚಂಚಲತೆಯನ್ನು ಹೋಗಲಾಡಿಸಿ, ರಾಗದ್ವೇಷವನ್ನು ತೊಲಗಿಸಿ, ಶಿವಯೋಗದಿಂದ 
ಅನುಫಮಸುಖವನ್ನು ಪಡೆಯುವ ಮಾರ್ಗವನ್ನು ಇಲ್ಲಿ ವಿವರಿಸಿದೆ (೧೦೬) - 


CC-0. Jangamwadi Math Collection, Varanasi. An eGangotri Initiative 


ii 


ಸುಜ್ಞಾನಲಿಂಗ ಅಂಕಿತದ ಸ್ವರವಚನದಲ್ಲಿ ಶರೀರವನ್ನು -ದುರ್ಗಕ್ಕೆ: ಪ್ರತಿವೆಂಯಾ 
ಗಿಟ್ಟು! ಕೊಂಡಿದೆ. ಇಲ್ಲಿ ಕೋಟೆ, `ಆಳ್ವೇರಿ, ಕೊತ್ತಳ, ತೆನೆ, ಒಡ್ಡೋಲಗ, ಕೈ ಜೀತದವರು; 
ಆಳುಗಳು, ಮಾವತಿಗರು, ಕುಡುರೆಸುಲ್ಲು, ಮಂತ್ರಿಗಳು, ಬೇಟೆಕಾರರು ಇವು ಸಾಂಕೇತಿಕ 
ವಾಗಿ ಬಂದಿದ್ದು ಮೇಲುನೋಟಕ್ಕೆ ಒಂದು ಪಾಳೆಯಪಟ್ಟಿನ ಚಿತ್ರ ಕಟ್ಟಿಕೊಡುತ್ತಲೆ 
ಅಂದಿನೆ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಕ್ಷಕಿರಣ ಬೀರುವಂತೆ ಕಂಡುಬಂದರೊ 
ಆಂತರ್ಯದಲ್ಲಿ ಶರೀರದ 'ಅಶಾಶ್ವ ತೆಯನ್ನು ನಿರೂಪಿಸುತ್ತದೆ. (೧೧೯) ಇದೇ ಬಗೆಯ 
ಒಂದು ಚಿತ್ರ ಕೊಟ್ಟೂರು ಬಸವರಿಂಗನೆ | ಹಾಡಿನಲ್ಲಿಯೂ ಕಂಡುಬರುತ್ತದೆ. ಜಾತಿ 
ಎಂಬುದು ಹುಟ್ಟಿನಿಂದ ಬಂದದ್ದಲ್ಲ. ಅಲ್ಪಜಾತಿಯವರೆಂದರೆ ಗುರುಲಿಂಗಜಂಗಮ 
ವನ್ನು ಅರಿಯದವರು, ಡಾಂಭಿಕರು, ಅಸೂಯಾಪರೆರು, ' ನಿಂದಕರು ಇವರೇ 
ಮೊದಲಾದವರು. ಇಂಥವರ ಸಂಗ ಮಾಡಬಾರದೆಂಬಂದು ಸುಜ್ಞಾನಲಿಂಗ ಅಂಕಿತದ 
ಹಾಡಿನ ನಿಲುವು. ' 


ಪ್ರೌಢದೇವರಾಯನ ಕಾಲದಲ್ಲಿದ್ದ ಗುರುಬಸವ (ಸು. ೧೪೩೦) ಶಿವಯೋಗಾಂಗ 
ಭೂಷಣ, ಸದ್ಗುರು ರಹಸ್ಯ, ಕಲ್ಯಾಣೇಶ್ವರೆ, ಸ್ವರೂಪಾಮೃತ, ವೃಷಭಟೀಕೆ, ಅವಧೂತ 
ಗೀತೆ, ಮನೋವಿಜಯ ಕಾವ್ಯ ಎಂಬ ಏಳುಕೃತಿಗಳನ್ನು ರಚಿಸಿ ಸಪ್ತಕಾವ್ಯದ ಗುರು 
ಬಸೆವ ಎಂದೇ ಪ್ರಖ್ಯಾತನಾಗಿದ್ದಾನೆ. ಈತನ ಹಾಡು ಮುಂದೆ ಹೊಗಳಿ ಹಿಂದೆ 
ತೆಗಳುವ ಕನಿಷ್ಠ ವ್ಯಕ್ತಿತ್ವದ ಜನರನ್ನು ಕುರಿತಿದೆ. ತುರುಗೆರೆಯ ಸಿದ್ಧೇಶ್ವರ ಅಂಕಿತದ 
ಹಾಡಿನಲ್ಲಿ ಕೂಡ ಪರಮಾತ್ಮನ ಲೀಲೆಯನ್ನರಿಬೇಕೆಂಬ ಸೂಚನೆಯಿದೆ. 


'ಅಲ್ಲಮಪ್ರಭುವಿನ ಅಂಕಿತ ಗುಹೇಶ್ವರ. ಈತನ ಒಂದು ಹಾಡಿನಲ್ಲಿ (೧೧೭) 
ಶರಣಸ್ಥ ಲವನ್ನು ವಿವರಿಸಲಾಗಿದೆ. ಈ ಹಾಡನ್ನು ಅಲ್ಲಮಪ್ಪಭುಗಳ ಸ್ವಂತ ರಚನೆ 
ಎನ್ನುವುದಕ್ಕಿಂತ ತರುವಾಯದ ಸಂಕಲನಕಾರರು ಈತನ ವಚನವನ್ನು” ಹಾಡಾಗಿ 
ಪರಿವರ್ತಿಸಿದರೆನ್ನುವುದು ಸೂಕ್ತ. ಅಕ್ಕಮಹಾದೇವಿಯ ವಚನವನ್ನೂ ಹೀಗೆ ಹಾಡಾಗಿ 
ಮಾರ್ಪಡಿಸಿದ ನಿದರ್ಶನವಿದೆ. ಪ್ರಸ್ತುತ ಅಲ್ಲಮಪ್ಪ: | 


ನೀರಿಲ್ಲದ ನೆಳಲಿಲ್ಲದ ಬೇರಿಲ್ಲದ ಗಿಡ ಹುಟ್ಟಿತು 

ತಲೆಯಿಲ್ಲದ ಮೃಗ ಬಂದು ಮೇಯಿತ್ತು ಗಿಡುವ _ 

ಕಣ್ಣಿಲ್ಲದ ಕುರುಡನು ಕಂಡನಾ ಮೃಗವ 

ಕೈ ಯಿಲ್ಲದ ವ್ಯಾಧನು ಎಚ್ಚ ನಾ ದ ಗವ 

ಕಚ ಲದ ನಾಡಿಗೊಯ್ದು ಸುಟ್ಟು ದಾರರ ಲಿಂಗಕರ್ಪಿತ 


ವಾಯಿತ್ತು ಗಂಹೇಶ್ವರು , 


ಎಂಬ ವಡನವು. ಈ ಸಂಪುಟದಲ್ಲಿ ಹಾಡಾಗಿ ಮೂಡಿಬಂದಿರುವುದು ಹೀಗಿದೆ... - 


CC-0. Jangamwadi Math Collection, Varanasi. An eGangotri Initiative 


`` 20011 


ಬಯಲ ಬಾವಿಯ ನೀರಿಗೆ ಬಂದಳು ನಾರಿ 
ತಾ ಜಾರಿಬಿದ್ದಳು ತನ್ನ' ಕೊಡನುಳಿಯಿತ್ತು ನೋಡ 


ನೀರಿಲ್ಲದೆ ನೆರಳಿಲ್ಲದೆ ಬೇರಿಲ್ಲದೆ ಸಸಿ ಹುಟ್ಟಿತ್ತು 
ಹೂವಿಲ್ಲದೆ ಕಾಯಿಲ್ಲದೆ ಸಾಲಕೆ ಬಂದೆ ನೋಡ 
ಕಣ್ಣಿಲ್ಲದೆ ಕಾಲಿಲ್ಲದೆ ಕಾಯ್ದರು ನಾಲ್ವರು 
ಹೆಣ್ಣಿಗೆ ಮರುಳಾದವರು ಹದಿನೆಂಟುಲೋಕ 


ಕುರುಡ ಕಂಡನು ಹಾವ 

ಬರುವ ನಡುಯಿರುಳೊಳು ಮೂಗ ಕೇಳಿದ ಕಾನನ ಕಿವುಡನ 
ಕಿವಿ ಕೇಳಿ ಇರುವೆ ಹಾರಿತು ಗಗನಕೆ 

ಮರೆ ಮುರಿಯಿತು ಕೆಳಯಿಕೆ ಬೆಟ್ಟಕೆ ಬೇಗೆವರಿಯಿತು ಪೇಳ 


ಕಂಚಿನ ಕಾರಣಿಯೊಳು ಕಿಂಚಿನೆ ಕಾರಣಿಗೆಯಿದು 

ರೆಂಚಿಗೆ ಬರುವವಳ ನೋಡನ್ಯರ ಮಂಂದೆ 

ಹೇಳಲೆನಗಳವಲ್ಲ ಪೇಳುವ ಪುರುಷನೆ ಬಲ್ಲ 

ಇದರೆ ಭೇದವ ನಿಂದ ಗೊಹೇಶ್ವರನೆ ಬಲ್ಲ (೧೧೭) 


ಶಿವನ ಪಂಚವಿಂಶತಿಲೀಲೆಗಳು ಹಲವಾರು ಹಾಡುಗಳಿಗೆ ಗ್ರಾಸವನ್ನೊದಗಿಸಿವೆ. 
ಇಲ್ಲಿನ ಮಂಗಳಾರತಿ ಹಾಡಿನಲ್ಲಿ. ಶಿವನೆ ಕೆಲವು ಲೀಲೆಗಳನ್ನು ಬಣ್ಣಿಸಲಾಗಿದೆ. ವೀರ 
ಶರಭ ಎಂಬುದು ಅಂಕಿತವೊ ಅಥವಾ ಶರಭಾವತಾರಿಯಾದ ವೀರಭದ್ರನೊ ಎಂಬುದಂ 
ಅಸ್ಪಷ್ಟ. ಕೆಲವು ಸ್ವರವಚನಕಾರರು ತಮ್ಮ ವಚನಗಳಲ್ಲಿ ಧಾರ್ಮಿಕ ಅಧ್ಯಾತ್ಮಿಕ ಅಭಿ 
ವ್ಯಕ್ತಿಯ ಜೊತೆಯಲ್ಲಿಯೆ ಕ್ವಚಿತ್ತಾಗಿಯಾದರೂ ವ್ಯಕ್ತಿಗಳ ನ್ಯೊನತೆಯತ್ತ ಗಮನ 
ಸೆಳೆದು ನೈತಿಕಮೌಲ್ಯವನ್ನು ಎತ್ತಿಹಿಡಿಯಲು ಯತ್ನಿಸಿದ್ದಾರೆ. ಶಾಂತಮಲ್ಲ ಅಂಕಿತದ 
ಹಾಡಿನಲ್ಲಿ ಅಯೋಗ್ಯರಿಗೆ ಉಪಕಾರ ಮಾಡಬಾರೆದೆಂಬುದನ್ನು ಹಲವು ದೃಷ್ಠಾ ್ಸಿಂತಗಳ 
ಮೂಲಕ ಸ್ಪಷ್ಟಪಡಿಸಿದೆ. ಪಾಂಡವರು ಕೌರವರಿಗೆ, ಬ್ರಾಹ್ಮಣರು ಗೌತಮಮನಿಗೆ, 
ಕಾರ್ತವೀರ್ಯನು ಜಮದಗ್ಗಿಗೆ, ಕೌಶಿಕನು ಹರಿಶ್ಚಂದ್ರನಿಗೆ, ಎಷ್ಟು ಬಲಿಚಕ್ರವರ್ತಿಗೆ, 
ರಾವಣ ಸೀತೆಗೆ ಕೇಡುಂಟು ಮಾಡಿದುದನ್ನು 'ವಂಚಿಸಿದುದನ್ನು ಏವರಿಸುತ್ತಲೆ ಓದುಗರ 
ಮನದಲ್ಲಿ ಪೂರ್ವದ ಹಲವು ಪೌರಾಣಿಕ ಘಟನೆಗಳನ್ನು ನೆನಪಿಸಲಾಗಿದೆ.  ಮಾತಿನೊಳ 
ಗೊಂದು ಮನದೊಳಗೊಂದು ಎಣಿಸುವ ನೀತಿಬಾಹಿರರಿಂದ ದೂರವಿರಬೇಕೆಂಬ 


` ಎಚ್ಚರಿಕೆಯ ನುಡಿಯೂ ಇದೆ. ಹೀಗೆ ಸ್ವರವಚನಕಾರರು ಸಮಾಜಕ್ಕೊಂದು ನೀತಿ 


ಸಂಹಿತೆ ರೂಪಿಸಿದಂತೆ ಕಂಡುಬರುತ್ತದೆ. ಚೆನ್ನೆಸೋಮೇಶ್ವರ ಅಂಕಿತದ ಹಾಡಿನಲ್ಲಿ 
ಲಿಂಗಕ್ಕೆ ಅರ್ಪಿಸುವ ಅಷ್ಟವಿಧಾರ್ಚನೆಯ ವಿವರಗಳಿವೆ (೧೨೪). ' 


CC-0. Jangamwadi Math Collection, Varanasi. An eGangotri Initiative 


xxiv 


ಮೆಡ್ಲೇರಿ ಶಿವಲಿಂಗನ ಅಂಕಿತ ಇಷ್ಟಲಿಂಗ. ಈತ ಇದೇ ಅಂಕಿತದಲ್ಲಿ ಇಷ್ಟ 
ಲಿಂಗೇಶ್ವರ ಶತಕ, ವೀರಭದ್ರ ತಾರಾವಳಿ ಹಾಗೂ ಶಿವಾಮೃತಲೀಲೆ ಎಂಬ ಕೃ ತಿಗಳನ್ನು 
ರಚಿಸಿದ್ದು ನೆ. ಈ ಅಂಕಿತವನ್ನು ಬಳಸದೆಯೆ ಪ್ರ ಸ್ತುತ ಸಂಪುಟದ ೧೨೫, ೧೨೬, 
೧೨೭ನೆಯ ಹಾಡುಗಳನ್ನು ಬರೆದಿರುವುದುಂಟು. ಈತನ ಹಾಡುಗಳು ಗುಣ ವಂತ್ತು 
ಗಾತ್ರ ಎರಡೂ ದೃಷ್ಟಿಯಿಂದಲೂ ಈ ಸಂಪುಟದಲ್ಲಿ ಆಧಿಕ್ಯತೆ ಪಡೆದಿವೆ. ಇವುಗಳಲ್ಲಿ 
ಪ್ರಕಟಗೊಂಡ. ಚಾರಿತ್ರಿಕ ಅಂಶಗಳ ಕಾರಣವಾಗಿ ಮಹತ್ವದೈೆನಿಸಿವೆ. ಮೆಡ್ಲೇರಿ 
ಶಿವಲಿಂಗನು ಹೆಸರೇ ಸೂಚಿಸುವಂತೆ ಮೆಡ್ಲೇರಿಯ ಹಿರಿಯ ಮಠಕ್ಕೆ ಸೇರಿದವನು. 
ಶಿವಾಮೃತಲೀಲೆಯಲ್ಲಿ ಬರುವ 
ಸಾಧಾರಣ ಸಂವತ್ಸರ ಮಾಸದ 
ಆದಿಶ್ರಾವಣ ದಶಮಿಲಿ 
ಭೇದಿಸಿಯೆ ಶಿವಾಮೃತಲೀಲೆಯ ಮೊಳೆಯು ನಾಟಿದುದು 
ಎಂಬ ಪದ್ಯಭಾಗದಿಂದ ಕವಿಚರಿತೆಕಾರರು ಈತನ ಕಾಲವನ್ನು ಕ್ರಿ.ಶ, ೧೫೫೦ ಎಂದು 
ನರರು; ಈತನ ಹಾಡುಗಳಿರುವ ಕನ್ನಡ ಆಧ್ಯಯನ ಸಂಸ್ಥೆಯ ಕೆ ೧೩೫೮ ಹಸ್ತ 
ಪ್ರತಿಯ ಆರಂಭದಲ್ಲಿ ದೊರೆಯುವ "ಈ ಸ್ವರವಚನ ಮೆಡ್ಲೇರಿ ಕಬ್ಬಿನ ಕಂತೆಯಿಗೆಯ 
ಹಿರೇಮಠದ ಶಿವಲಿಂಗ ದೇವರು ನಿರೂಪಿಸಿದ ಕುಮಾರ ಚೆನ್ನ ಬಸಬೇಶ್ವ ರನ ಮೋಹ 
ದಿಂದ ಆದಂಥ ಶಿವಸ್ತುತಿಗಳ ಬರವುದಕ್ಕೆ ಶುಭಮಸ್ತು" ಎಂಬ ಭಾಗವನ್ನು ಕವಿಚರಿತೆ 
ಕಾರರು ನಮೂದಿಸಿರುವ ಕಾಲಕ್ಕೆ ಪೂರಕವಾಗಿ ಗ್ರಹಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ 
ಇಲ್ಲಿ ಉಕ್ತನಾದ ಕುಮಾರ ಚೆನ್ನಬಸವನನ್ನು ಪುರಾತನರ ಚರಿತೆಯ ಕರ್ತೃ ಕುಮಾರೆ 
ಚೆನ್ನಬಸವ ಎಂದು ತಿಳಿಯಲಾಗಿತ್ತು. ಈಗ ಶಿವಲಿಂಗನ ೨೦೯ನೆಯ ಹಾಡಿನಲ್ಲಿ ಬರುವ 
“"ಮೆಡ್ಲೇರಿ ಮಠದ ಚೆನ್ನಬಸವಾಗಿ ಈಶ ನಡುನಿಡಿನಯನ ಪೂಜಿಸಲಾಗಿ'' ಎಂಬ ಮಾತಿ 
ನಿಂದ ಇಲ್ಲಿ ಹೆಸರಿಸಿರುವ ಬೆನ್ನಬಸವನು ರಾಜೋಟಿ ವೀರನಿರಬೇಕೆಂಬ ಸೂಚನೆ ದೊರೆ 
ಯುತ್ತದೆ. ಈಗಾಗಲೆ ಹೇಳಿದಂತೆ ಶಿವಲಿಂಗನ ಹಾಡುಗಳಲ್ಲಿ ಕ್ರಿ.ಶ. ೧೭೨೦ರವರೆಗಿನ 
ಅನೇಕ ಐತಿಹಾಸಿಕ ಸಂಗತಿಗಳು ಲಭ್ಯವಾಗುವುದರಿಂದ ಈತನ ಕಾಲ ಕ್ರಿ.ಶ. ೧೭೨೦ರಿಂದ 
ಮುಂದಕ್ಕೆ ಅಗತ್ಯವಾಗಿ ಹೋಗಬೇಕಾಗುತ್ತದೆ. ಸದ್ಯದಲ್ಲಿ ಈತ ಸು. ೧೭೨೦ರಲ್ಲಿ 
ಜೀವಿಸಿದ್ದನೆಂದು ಇಟ್ಟುಕೊಳ್ಳಬಹುದು. 
ಶಿವಲಿಂಗನು ತನ್ನೆ ಹಾಡುಗಳನ್ನು ಮುಗಳಿಪುರದ ಮಠದ ರುದ್ರನಿಗೆ ಹೇಳಿದಂತೆ 
ತೋರುತ್ತದೆ 


ಕ್ಷಿತಿಯೊಳಧಿಕ ಜಂಬೂದ್ವೀಪದೊಳಗೆ ಕೈಲಾಸದಿಂದ 
ಪ್ರತಿಮ ಮೆಡ್ಲೇರಿ ಹಿರಿಯಮಶಠದ ಶಿವಲಿಂಗಾ 
ಮಠದ ರುದ್ರಗೊರೆದು ಕರದಿಷ್ಟಲಿಂಗ 'ಪೇಳಿದನು (೧೫೦) 


CC-0. Jangamwadi Math Collection, Varanasi. An eGangotri Initiative 


20 


ಇಲ್ಲಿ ಉಲ್ಲೇಖಿಸಿರುವ ಮುಗಳಿಪುರವು ಚಿಕ್ಕಮಗಳೂರು . ಇರಬಹುದೆ? ಶಿವ 
ಲಿಂಗ ತನ್ನ ಜೀವಿತದ ಅವಧಿಯಲ್ಲಿ ಲೋಕಸಂಚಾರವನ್ನು ಚೆನ್ನಾಗಿಯೆ ಮಾಡಿದ್ದಾನೆ. 
ಕೊಡೆಯ ವೀರಭದ್ರ, ಹಂಸಭಾವಿಯ ಬಸವ, ಜಂಬೂರೆ ವೀರಭದ್ರ, ನಂದಿಪುರದ 
ಬಸವ, ಮುಗುಳವಳ್ಳಿ ಕಲ್ಲೇಶ್ವರ. ಕಣಸೋಗೆಯ ಬಸವ, ಕೆಳದಿಯ ವೀರಭದ್ರ, 
ಇಕ್ಕೇರಿಯ ಅಘೋರೇಶ್ವರ, ರಾಜೋಟಿ ವೀರಭದ್ರ ಇವೇ ಮೊದಲಾದ ದೇವತೆಗಳನ್ನು 
ದರ್ಶಿಸಿರುವುದಲ್ಲದೆ ಇವುಗಳನ್ನು ಕುರಿತು ಒಂದೊಂದು ಹಾಡನ್ನು ರಚಿಸಿದ್ದಾನೆ. ಈತ 
ವೀರಭದ್ರ ಕ್ಷೇತ್ರಗಳಿಗೆ ಹೆಚ್ಚಾಗಿ ಭೇಟಿ ನೀಡಿರುವುದನ್ನು ಇಲ್ಲಿ ಗಮನಿಸಬಹುದು. 

ಮುರಿಗಾ ಸಂಪ್ರದಾಯದ ಪೀಠಾಧಿಪತಿಗಳೂ ಕವಿಗಳೂ ಆಗಿದ್ದ ಮುರಿಗಾ 
ಶಾಂತವೀರ ಮತ್ತು ಇಮ್ಮಡಿ ಗುರುಸಿದ್ಧರ ಬಗೆಗೆ ಮೆಡ್ಲೇರಿ ಶಿವಲಿಂಗನು ಅಭಿ 
ಮಾನದ ಮಹಾಪೂರವನ್ನೆ ಹರಿಸಿದ್ದಾನೆ. ಚಿತ್ರದುರ್ಗದ ಬರಮಭೂಪನು ಮುರಿಗಿ 
ರುದ್ರ ಅಂದರೆ ಶಾಂತವೀರನಿಗೆ ಆದರಿಸಿದುದನ್ನೂ (೧೨೮) ಮತ್ತು ಅವನು ಅಂತ್ಯ 
ವಾದ ಘಟನೆಯನ್ನೂ (೧೩೪) ದಾಖಲಿಸಿದ್ದಾನೆ. ಶಾಂತವೀರನು ಕಾಲವಾದಾಗ “ಇನಿ 
ಯಳೆ ನೀನು ಹೋಗಿ ಕರೆತಾರೆಯೆನ್ನ ತನುಮನವನೆಲ್ಲ ಒಲಿದು ನಲಿದು ಪೇಳ್ವನ'” 
ಎಂದು ಪರಿತಪಿಸುತ್ತಾನೆ. ಅಂತೆಯೆ ""ಮೂಜಗಕಧಿಕನು ಮುರಿಗಿ ರಾಜನು ತಾನು 
ಮಾಯವಾಗಿಯೆ ಪೋರ್ದು” (೧೩೭) ಎಂಬ ಸನ್ನಿವೇಶದ ವಿಷಾದವನ್ನು ಹಂಚಿ 
ಕೊಳ್ಳುವ ಸಂದರ್ಭದಲ್ಲಿ ಶಾಂತವೀರ ಎಷ್ಟು ದೊಡ್ಡ ಸಮುದಾಯಕ್ಕೆ ಗುರುವಾಗಿ 
ಪೂಜನೀಯನಾಗಿದ್ದನೆಂಬುದನ್ನು ವರ್ಣಿಸಿದ್ದಾನೆ. 

ಶಾಂತವೀರನ ಶಿಷ್ಯ ಇಮ್ಮಡಿ ಗುರುಸಿದ್ಧನನ್ನು ಕಾರಣಿಕಪುರುಷನೆಂಬಂತೆ 
ಹಾಡುಗಳಲ್ಲಿ ಚಿತ್ರಿಸಲಾಗಿದೆ. ಈತನನ್ನು ಹಿರಿಯ ಅಯ್ಯನೆಂದು ಕರೆದು ಶಿವನೊಡನೆ 
ಸವೀಕರಿಸಲು ಯತ್ನಿಸಿರುವುದನ್ನೂ ಕಾಣಬಹುದಾಗಿದೆ (೧೪೪). ಈಶ್ವರನಿಗೆ 
ಸಂಬಂಧಿಸಿದ ಅರ್ಧನಾರೀಶ್ವರ ಕಲ್ಪನೆ, ತ್ರಿಪ್ಪರ ಸಂಹಾರ, ಸಮುದ್ರಮಥನ ಮೊದ 
ಲಾದ ಲೀಲೆಗಳನ್ನು ಶಿವನ ಅಂಶವೆಂದು ಭಾವಿಸುವ ಗುರುಸಿದ್ಧನಿಗೂ ಅನ್ವಯಿಸಲಾ 
ಗಿದೆ. ಹೀಗೆ ದೈವಾಂಶಸಂಭೂತನೆಂಬಂತೆ ಚಿತ್ರಿಸುವ ವೇಳೆಯಲ್ಲಿಯೆ ನಿರ್ವಾಣೇಂದ್ರ 
ನಿಗೆ ಗುರುಸಿದ್ಧನು ಮೋಕ್ಷಪದವಿಯನ್ನು ಕರುಣಿಸಿದನೆಂದು ಹೇಳಿ ಆ ಸಂದರ್ಭಕ್ಕೆ 
ಮರ್ತ್ಯದ ಸ್ಪರ್ಶವನ್ನು ಕೊಡಲು ಕವಿ ಮರೆತಿಲ್ಲ (೧೩೦). ಗುರುಸಿದ್ಧನ ಬದುಕಿನ ಐತಿ 


`ಹಾಸಿಕ ಘಟನೆಗಳನ್ನು ಬಿಂಬಿಸುವ, ಹಾಡಿನಲ್ಲಿ (೧೬೬) ಗುರುಸಿದ್ದನಿಗೂ ಮದಕರಿ 


ನಾಯಕನಿಗೂ ಮನಸ್ತಾಪವಿದ್ದುದರ ಸೂಚನೆಯಿದೆ. ಈತನ ಭಕ್ತಿಯನ್ನು ಜರೆದು 
ಗುರುಸಿದ್ದನು ಚಿತ್ರದುರ್ಗದಿಂದ ಸೋದೆಗೆ ತೆರಳಿದ್ದು, ಅಲ್ಲಿ;ಬಸವಲಿಂಗರಾಜನ ಆಶ್ರಯ 
ದಲ್ಲಿ ನಿಲ್ಲದೆ ಬೀಳಿಗಿಗೆ ಹೋಗಿ ಮುಂದೆ ಸಾಗರಕ್ಕೆ ಪಯಣ ಬೆಳೆಸಿದ ಸಂಗತಿಗಳು ಹಾಡಿ 
ನಲ್ಲಿ ಎಡೆಪಡೆದಿವೆ. ಸಾಗರದಲ್ಲಿ ಸೋಮಶೇಖರ ನಾಯಕನ ಮಂತ್ರಿಯಾಗಿದ್ದ 'ನಿರ್ವಾ 


.- ಣೇಂದ್ರನಿಗೆ ಬಲಿದು ಅಲ್ಲಿ ಕೆಲವು ಕಾಲ ನೆಲಸಿದಂತೆ ತೋರುತ್ತದೆ-- 


CC-0. Jangamwadi Math Collection, Varanasi. An eGangotri Initiative 


೫೭11 


` 'ನಾಕುದಿಕ್ಕಿನ ಅರಸುಗಳು ಬಿನ್ನಕ್ಕೆ ಕಳುಹೆ 
ಸಾಕು ಎಂಬುತ ಧಿಕ್ಕರಿಸಿ 
ಬೇಕಾದ ಭಕ್ತ ನಿರ್ವಾಣೇಂದ್ರನ ಭಕ್ತಿಗೊಲಿದು 
ಏಕವಾಗಿಯೆ ಜಿರೆದುದ ನೋಡೆಯಕ್ಕ 


ತನಗೆ ಮೃತ್ಯು ಸಮೀಪಿಸಿದುದನು ಅರಿತ ಗುರುಸಿದ್ದನ್ನು ಗಣರನ್ನು ನೋಡುತ್ತ **ಕಂದರಿ 


ಗೊರಳನ ದಯವು ಸಂದಿತು'' ಎಂದು ಹೇಳಿ ಆನಂದಪುರದಲ್ಲಿ ಪ್ರಾಣನೀಗಿದನು. _ 


ಗುರುಸಿದ್ದನು ಜಗವ ಕೈಬಿಟ್ಟನೆಂಬುದನ್ನು ಕೇಳಿ ನಿರ್ವಾಣೇಂದ್ರನು ಗುರುದರ್ಶನಕ್ಕೆ 
5 ಜಿ ನ ಕಾ | 
ಹೋಗಿ ಕಂಬನಿ ಮಿಡಿಯುತ್ತಾನೆ. ಈಗಲೂ ಆನಂದಪುರದಲ್ಲಿ ಇಮ್ಮಡಿ ಗುರುಸಿದ್ದನ 
ಸಮಾಧಿ ಇರುವುದು ಶಿವಲಿಂಗನ ಹಾಡಿನ ಯಥಾರ್ಥತೆಯನ್ನು ಸೂಚಿಸುತ್ತದೆ. 


ಐತಿಹಾಸಿಕದೃಷ್ಟಿಯಿಂದ ಅಪೂರ್ವವೆನಿಸಿರುವ ಶಿವಲಿಂಗನ ಹಾಡಿನಲ್ಲಿ (೧೬೩) 
ಉಕ್ತನಾದ ಸೋದೆಯ ಬಸವಲಿಂಗರಾಜನು ಸೋದೆಯ ಸದಾಶಿವರಾಜನ ಮಗನಿರ 
ಬೇಕು. ಇಮ್ಮಡಿ ಗುರುಸಿದ್ಧನೆ ಶಿವರಹಸ್ಯದಲ್ಲಿ ಬರುವ “ಸುರುಚಿರ ಸ್ವಾದಾಪುರಾಧಿಪ 
ವರೆ ಸದಾಶಿವರಾಜ ತನುಭವನರಿಭಯಂಕರ ಬಸವಲಿಂಗನೃಪಾಲ'” ಎಂಬ ಮಾತು 
ಈತನನ್ನೆ ಕುರಿತದ್ದಾಗಿದೆ. ಶಿವಲಿಂಗ ಸೂಚಿಸಿರುವ ಗುತ್ತಲ ಪ್ರಭು ಆದಿಲಿಂಗದೇಸಾಯಿ 
ಹನುಮ ಭೂಪ ಇವರುಗಳು ಕ್ರಿ.ಶ. ೧೭೨೯ರ ಅವಧಿಯಲ್ಲಿದ್ದ ಸ್ಥಳೀಯ ಪ್ರಭುಗಳು. 


ಕೆಳದಿಯ ಅರಸರ ಆಶ್ರಯದಲ್ಲಿದ್ದ ಶಿವಲಿಂಗನು ಕೆಲವು ಕಾಲವಾದರೂ 
ಅವರಲ್ಲಿ ತಂಗಿದ್ದು ಅಲ್ಲಿನ ಆಗುಹೋಗುಗಳನ್ನು ಪರಾಂಬರಿಸಿರಬೇಕು. ಅಲ್ಲಿ ನೆಲಸಿದ್ದ 
ಕಾರಣದಿಂದಾಗಿಯೆ ಮುರಿಗಾಶಾಂತವೀರ, ಇಮ್ಮಡಿ ಗುರುಸಿದ್ಧ ಇವರ ಬಗೆಗೆ ಕೆಳದಿ 
ಅರಸರ ಬಗೆಗೆ ಹಾಡುಗಳನ್ನು ರಚಿಸಲು ಸಾಧ್ಯವಾಯಿತು. ಈತ ಬಿದನೂರಿನ ಕೆಲವು 
ಸಂಗತಿಯನ್ನು ಹಾಡುಗಳಲ್ಲಿ ದಾಖಲಿಸಿದ್ದಾನೆ: (೧೬೫). ""ಮೌನೀಂದ್ರ ಗರ್ಭಾಜ್ಞ 
ಚಂದ್ರಮ ನಿರ್ವಾಣೇಂದ್ರ'' ಎಂಬ ಉಲ್ಲೇಖದಿಂದ ನಿರ್ವಾಣೇಂದ್ರನ ತಂದೆ 
ಯಾರೆಂಬುದು ವ್ಯಕ್ತವಾಗುತ್ತದೆ. ಈ _ ಹಾಡಿನಲ್ಲಿ ಉಲ್ಲೇಖಗೊಂಡಿರುವ 
ಮೌನೀಂದ್ರನು ವೀರಶೈವಾಚಾರ ಕೌಸ್ತುಭವನ್ನು ಬರೆದ ಮೌನಪ್ಪ ಪಂಡಿತನಿರಬೇಕು. 
ಕೆಳದಿಯ ಅರಸ ಸೋಮಶೇಖರ ನಾಯಕನ (ಕ್ರಿ.ಶ. ೧೭೧೫-೧೭೪೦) ಮಂತ್ರಿ 
ನಿರ್ವಾಣೇಂದ್ರನ ಬಗೆಗೆ ಶಿವಲಿಂಗನಿಗೆ ಅಪಾರ ಗೌರವ. “ಸೋಮಶೇಖರ ಸತಿ ಪಿತ 
ನಿರ್ವಾಣೇಂದ್ರನೆ ನೀನು” (೨೦೫) ಎಂಬ ಮಾತಿನಿಂದ ನಿರ್ವಾಣೇಂದ್ರನು ರಾಜನಿಗೆ 
ಮಾವನೂ ಆಗಿದ್ದ ಸಂಗತಿ ಶ್ರುತಪಡುತ್ತದೆ. ಈತ ಸ್ವತಃ ಒಬ್ಬ ವಿದ್ವಾಂಸನಾಗಿದ್ದು 
ನೀಲಕಂಠಶಿವಾಚಾರ್ಯರಿಂದ ರಚಿತವಾದ ಕ್ರಿಯಾಸಾರ ಗ್ರಂಥಕ್ಕೆ ವ್ಯಾಖ್ಯಾನವನ್ನೂ 
ನಿಜಗುಣರೆ ' ವಿವೇಕಚಿಂತಾವಂಣಿಯನ್ನು ಸಂಸ್ಕೃತಕ್ಕೆ ಭಾಷಾಂತರಿಸಿದ್ದನೆಂದು ' ತಿಳಿದು 


ಬರುತ್ತದೆ. ಈತ ತರಳ ಬಸವಲಿಂಗಪ್ಪನಿಗೆ ಬುದ್ಧಿ ವಿವೇಕ ಕಲಿಸಿದ, ರಾಚಪ್ಪನೆ 


CC-0. Jangamwadi Math Collection, Varanasi. An eGangotri Initiative 


ಳಿ] 


ಮಗನನ್ನು ಸೆಲಹಿದ ವಿಚಾರೆಗಳು ಹಾಡಿನಲ್ಲಿ ಉಚಿತವರಿತು ಬಂದಿವೆ. ಕೆಳದಿಯ 
ಆದಿಬಸವ ನಾಯಕ, ಈತನ ಅರ್ಧಾಂಗಿ ಚೆನ್ನಮ್ಮಾಜಿ, ಪುತ್ರ ಸೋಮಶೇಖರನಾಯಕ 
ಹಾಗೂ ಈತನ ಪತ್ನಿ ನೀಲಲೋಚನೆ ಇವರ ಕೀರ್ತಿ ನಾಲ್ಕು ದಿಕ್ಕಿಗೂ ಹರಡಿದ್ದುದನ್ನು 
೨೦೧ನೆಯ ಹಾಡಿನಲ್ಲಿ ಅರುಹಲಾಗಿದೆ. ಈ ನೀಲಲೋಚನೆಯೆ ನಿರ್ವಾಣೇಂದ್ರನ 
ಮಗಳಿರಬೇಕು. ಭಕ್ತಿ ಸಾಹಸ ಔದಾರ್ಯದ ಖನಿಯಾಗಿದ್ದ ನಿರ್ವಾಣೇಂದ್ರನ ವ್ಯಕ್ತಿತ್ವ 
ವನ್ನು ಕವಿ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾನೆ. ಹೀಗೆ ಶಿವರಿಂಗನ ಹಾಡುಗಳು ಐತಿಹಾಸಿಕ 
ಆಕರಗಳಾಗಿ ನಿಲ್ಲುತ್ತವೆ. 


ಶಿವಲಿಂಗನ ಧಾರ್ಮಿಕ ಹಾಡುಗಳಲ್ಲಿ ಪೂರ್ವಕಥೆಗಳನ್ನು ದೃಷ್ಟಾಂತವಾಗಿ 
ಬಳಸಿಕೊಂಡಿರುವುದು ಕಂಡುಬರುತ್ತದೆ. ವಿಧಿಯ, ಬಗೆಗಿನ ನಂಬಿಕೆ ಜನಮನದಲ್ಲಿ 
ಆಳವಾಗಿ ಜೇರೂರಿರುವಂಥದ್ದು... 


ಹರೀಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ 
'ಲಲಾಟಲಿಖಿತೌ ರೇಖಾ ಪರಿಮಷ್ಟಂ ನೆಶಕ್ಕತೀ 


ಹರಿಹರ ಬ್ರಹ್ಮಾದಿ ದೇವತೆಗಳಿಂದಲೂ ಹಣೆಯಲ್ಲಿ ಬರೆದ ಬರಹವನ್ನು ಅಳಿಸುವುದು 
ಅಶಕ್ಕ ಎಂಬ ಮಾತನ್ನು ಸಂಭಾಷಿತಕಾರರೂ ಹೇಳಿದ್ದಾರೆ. "“ಇನ್ನು ಚಿಂತಿಸಲೇಕೆ ಹರೆ 
ಬರೆದೆ ಬರಹವನ್ನು ಮೀರಲಳವೆ” (೧೪೩) ಎಂಬ ಶಿವಲಿಂಗನ ಹಾಡಿನಲ್ಲಿಯೂ 
ವಿಧಿಯ ಬಗೆಗಿನ ವಿಶ್ವಾಸ ಪ್ರಬಲವಾಗಿದೆ. ನಾಗಾರ್ಜುನ ಬಾಣಾಸುರ ಶೂದ್ರಕ ವಿಕ್ಟ 
ಮಾಂಕ ಮೊದಲಾದ “ಪರಾಕ್ರಮಿಗಳೂ . ರೇಣುಕಾದೇವಿಯಂಥ ಸಾಧ್ವೀಮಣಿಗಳೂ 
ಹರಬರಹದ ಮುಂದೆ ತಲೆಬಾಗಬೇಕಾಯಿತೆಂಬುದನ್ನು ನಿದರ್ಶನಸಹಿತ ತಿಳಿಸಿರುವು 
ದನ್ನು ನೋಡಿದಾಗ ಶಿವಲಿಂಗನು ಪ್ರಾಚೀನ ಕಾವ್ಯ ಪುರಾಣಗಳನ್ನು ಆಳವಾಗಿ ಅಭ್ಯಾಸ 
ಮಾಡಿದ್ದನೆಂಬುದು ವೇದ್ಯವಾಗುತ್ತದೆ. ಹರಿದಾಸರು ತಮ್ಮ ಕೀರ್ತನೆಗಳಲ್ಲಿ ಹರಿ 
ಸರ್ವೋತ್ತಮತ್ವ ಮತ್ತು ಮಧ್ವಾ ಚಾರ್ಯರೆ ಮಹಿಮೆಯನ್ನು ಪ್ರತಿಪಾದಿಸಿದರೆ ಸ್ವರ 
ವಚನಕಾರರಲ್ಲಿ ಹರಸರ್ವೊತ್ತ ಮತ್ತ ಮತ್ತು ಬಸವಾದಿ ಶರಣರ ಮಹಿಮಾವರ್ಣನೆ 
ಗಳು ಕಂಡುಬರುತ್ತವೆ. ಇಲ್ರಿ ಹರಿ ತನ್ನ. ಹದಿನಾರುಸಾವಿರ ಹೆಂಡತಿಯರೊಂದಿಗೆ 
ಬಂದು ಶಿವನ ಶ್ರೀಪಾದವನ್ನು ಒರೆಸುತ್ತಾನೆ (೧೬೦). “ಶಂಭು ಒಬ್ಬನೆ ಅಧಿಕ' 
(೧೬೧) ಎಂಬ ಘೋಷಣೆಗಳು ಕೇಳಿಬರುತ್ತವೆ. ಬಸವಣ್ಣನವರ ಪವಾಡಗಳನ್ನು 
ಶಿವಲಿಂಗ ಮೊದಲಾದವರು ಕೊಂಡಾಡಿದ್ದಾರೆ. (೧೪೬). ಬಸವಪವಾಡದ ಸ್ವರವಚನ 
ಗಳೆ ಹುಟ್ಟಿಕೊಂಡಿವೆ (೨೪೨). ಶಿವಲಿಂಗನ ಕಾಲಕ್ಕಾಗಲೆ ವೀರಶೈವ ಮತಗಳಲ್ಲಿ ಅನೇಕ 
ಗುಂಪುಗಳು, ತಲೆದೋರಿದ್ದವು. ಇಂಥ ಎಂಗಡಣೆಗಳಿಗೆ ಅಮಾಶವೀಯಬಾರರಂದು 
ಫಿಫೆಲ್ಗಿಂಗನು. - 


CC-0. Jangamwadi Math Collection, Varanasi. An eGangotri Initiative 


xxviii 


ಅವರ ಬಗೆಯು ಇವರ ಬಗೆಯು ಎನ್ನಬೇಡಿರಿ ಈ 
ಭುವನವ ಚರಿಸುವ ಪ್ರಭು ಒಬ್ಬನೆನ್ನಿರೊ 

ಎಂದು ವಿಶಾಲ ಮನೋಭಾವ ವ್ಯಕ್ತಪಡಿಸಿದ್ದಾನೆ. ಶರಣಸತಿ ಲಿಂಗಪತಿ ಎಂಬಂತೆ ಹರಿ 
.' ದಾಸರೂ ಕೂಡ ತಮ್ಮನ್ನು ರಾಧೆಯಾಗಿಯೂ ಆರಾಧ್ಯದೈವವಾದ ಕೃಷ್ಣನನ್ನು 
ಇನಿಯನನ್ನಾಗಿಯೂ ಕಲ್ಪಿಸಿಕೊಂಡು ಹಾಡಿರುವುದುಂಟು. ಇದೇ ಭಾವ ಶಿವಲಿಂಗನ 
“ನೋಡನೆ ಇಷ್ಟಲಿಂಗೇಶ ನೋಡನೆ ಎನ್ನೊಡಗೂಡನೆ ಸವಿಮಾತಾಡನೆ” ಎಂಬ ಹಾಡಿ 
ನಲ್ಲಿ ಬಂದಿದೆ. ಸಮಾಜದ ಶುಚಿತ್ವ ನೈತಿಕತೆಯನ್ನು ಗಟ್ಟಿ $ ಗೊಳಿಸುವಂಥ ಅನೇಕ ಹಾಡು 

ಗಳು ಶಿವಲಿಂಗನ ಬತ್ತಳಿಕೆಯಲ್ಲಿಯೂ ಇವೆ. 


ಗುರುಸಿದ್ಧ ಎಂಬ ಅಂಕಿತ ಸರ್ಪಭೂಷಣ ಶಿವಯೋಗಿಗಳಿಗೆ ಅನ್ವಯವಾಗುತ್ತದೆ. 
ಪ್ರಸ್ತುತ ಸಂಪುಟದಲ್ಲಿ ಸೇರಿರುವ ಈ ಅಂಕಿತದ ಬಿಡಿಹಾಡಿನಲ್ಲಿ ಶಿವನನ್ನು "ನಿನ್ನ ನಾನೇನ 
ಬೇಡಲಿ ದೇವ ಕೊಡಲೆನಗೆ ನಿನ್ನೊಳೇನುಂಟು'' ಎಂದು ಪ್ರಾರ್ಥಿಸುವ ಪರಿ ವಿಶಿಷ್ಟ 
ವಾಗಿದೆ. ಶಿವನಲ್ಲಿ ಅನ್ನ ಬೇಡೋಣವೆಂದರೆ ವಿಷ. ಬಟ್ಟೆ ಬೇಡೋಣವೆಂದರೆ ಗಜ 


ಚರ್ಮ. ಆಭರಣ ಬೇಡುವೆನೆಂದರೆ ಹಾವು ಎಂದು ಒಂದೊಂದಾಗಿ ಶಿವನ ವೇಷಭೂಷಣ ' 


ವನ್ನು ಬಿಡಿಸುತ್ತ ಕಡೆಗೆ ನಿನ್ನ ಭಕ್ತಿಯನ್ನು ಮಾತ್ರ ಕರುಣಿಸು ಎಂಬ ಬೇಡಿಕೆ ಮುಂದೊ 
`` ಡ್ಹುತ್ತಾನೆ ಭಕ್ತ. ಹೀಗೆ ಭಕ್ತಿಯ ಔನ್ನತ್ಯವನ್ನು ಮಾರ್ಮಿಕವಾಗಿ ಚಿತ್ರಿಸಿದೆ (೨೨೯). 
ಮತ್ತೊಂದು ಹಾಡಿನಲ್ಲಿ ಸಾಧಕನಿಗೆ ಕಾಡುವ ಲೌಕಿಕದ ಅನಂತಬಾಧೆಗಳನ್ನು ಹಾಗೂ 
ಶಿವಕಾರುಣ್ಯಕ್ಕಾಗಿ ತುಡಿಯುವ ಜೀವದ ಪ್ರಾರ್ಥನೆಯನ್ನು (೨೨೫) ಕಾಣಬಹುದಂ. 
ಇಲ್ಲಿ ಬದುಕನ್ನು ಸಂತೆಗೆ ಹೋಲಿಸಿದೆ. ಸಂತೆ ತೀರಿದ ಬಳಿಕ ಬಯಲು ಮಾತ್ರ ಉಳಿಯು 
ವಂತೆ ಸತ್ತಾಗ ಸತಿ ಸುತರಾಗಲಿ ಕೂಡಿಟ್ಟ ಹಣವಾಗಲಿ ಜೊತೆಯಲ್ಲಿ ಬರುವುದಿಲ್ಲ. 
ಬದುಕು ಅಶಾಶ್ವತ ಎಂದು ಕೆಲವು ಹಾಡುಗಳಲ್ಲಿ ನಿರೂಪಿಸಲಾಗಿದೆ. ""ಸಾಸಿವೆಯಷ್ಟು 
ಸುಖಕ್ಕೆ ಸಾಗರದಷ್ಟು ದುಃಖ ನೋಡಾ” ಎಂಬ ಬಸವಣ್ಣನವರ ವಚನದ ಛಾಯೆ 
ಇಲ್ಲಿ “ಬಿಂದು ಸುಖಕ್ಕಾಗಿನಿತು ದುಃಖ ನೋಡಾ'' ಎಂದು ಪೆಡಿಮೂಡಿದೆ. ಹೆಣ್ಣು 


ಮಾಯೆಯಲ್ಲ ಎಂದು ವಚನಕಾರರು ಪ್ರತಿಪಾದಿಸಿದ್ದರೂ ಈ ಬಗೆಗೆ ಸ್ವರೆವಚನಕಾರರ ' 


ದೃಷ್ಟಿ ಸಾಂಪ್ರದಾಯಿಕವಾದುದು. ಗುರುಸಿದ್ಧ ಅಂಕಿತದ ಹಾಡಿನಲ್ಲಿ ಹೆಣ್ಣನ್ನು 

ರಾಕ್ಷಸಿ: ಎಂದು ಕರೆದು ಸ್ತ್ರೀಗರ್ಹಣೆಯನ್ನು ಅತಿಯಾಗಿಯೆ ಮಾಡಲಾಗಿದೆ (೨೩೯). 
ಇದು ಆ ಕಾಲದ ಸಮಾಜ ಹೆಣ್ಣನ್ನು ಪರಿಭಾವಿಸಂತ್ತಿದ್ದ ರೀತಿಯ ಕುರುಹು. 

ಶರಣ ಸ್ತುತಿ ಸ್ವರವಚನಕಾರರಿಗೆ ಪ್ರಿಯವಾದುದು. ತಮ್ಮ ಭಕ್ತಿ ನಿಷ್ಮೆ ಸಾಧ 

ನೆಯ ಮೂಲಕ ಎತ್ತರಕ್ಕೆ ಏರಿದ ಶರಣರ ಜೀವನ ಯಾವತ್ತೂ . ಸ್ಫೂರ್ತಿದಾಯಕ. 

.. ಇಂಥ ಶರಣರನ್ನು ಅಡಿಗಡಿಗೆ ಸ್ಮ್ಕೃತಿಷಟಲದ ಮೇಲೆ ತಂದುಕೊಳ್ಳುತ್ತ . ಓದುಗರ 

: ಭಾವಕೋಶದಲ್ಲಿ ಅವರ ಸ್ಮರಣೆಯನ್ನು ಶಾಶ್ವತಗೊಳಿಸುವ ಉದ್ದೇಶದಿಂದ” ತಮ್ಮ 


CC-0. Jangamwadi Math Collection, Varanasi. An eGangotri Initiative 


Od 


XXX 
ಹಾಡುಗಳಲ್ಲಿ ಶರಣರ ಕಥೆಯನ್ನು ಸಂಕ್ಷಿಪ್ತವಾಗಿ ನಿರೊಪಿಸಿದ್ದಾರೆ. ಇದಕ್ಕೆ ಒಳ್ಳೆಯ 
ಉದಾಹರಣೆ ಈ ಸಂಪುಟದ ೨೪೨ನೆಯ ಹಾಡು. ಚನ್ನಬಸವಣ್ಣನ ಜೋಗುಳ ಪದದ 
ಕರ್ತೃ ತುರುವೆಗುಡ್ಡದ ಶಿವಲಿಂಗ. ಇದರಲ್ಲಿ ೩೦ ನುಡಿಗಳಿವೆ. ವೀರಶೈವಯೋಗ 


ವನ್ನು ನಿರೂಪಿಸುವ ಆಕೌಗಳ ಹಾಡಿನ ಕರ್ತೃ ಅನಾವಂಧೇಯ. ಮಂಗಳಾರತಿ ಹಾಡು 
ಗಳು ಬಹುಮಟ್ಟಿಗೆ ಸಿದ್ದಲಿಂಗನಿಗೆ ಸಂಬಂಧಿಸಿರುವುದು ಗಮನಿಸಬೇಕಾದ ಅಂಶ. 


ಸಮಾಜದ ಅಶಿಕ್ಷಿತವರ್ಗದಿಂದ ಬಂದ:ಸ್ಪ ರ್ವರವಚನಕಾರರು ಜನಸಾಮಾನ್ಯರನ್ನು 
ದೃಷ್ಟಿಯಲ್ಲಿಟ್ಟುಕೊಂಡು ಹಾಡುಗಳನ್ನು ರೆಚಿಸಿದರು. ಈ ಕಾರಣವಾಗಿ ಅವರ 
ಧಾರ್ಮಿಕ ಅಭಿವ್ಯಕ್ತಿಯ ಸಂದರ್ಭದಲ್ಲಿಯೂ ಸಮಕಾಲೀನೆ ಗ್ರಾಮೀಣ ಸಮಾಜದ 
ಅನುಭವಗಳು ಹಾಡುಗಳಲ್ಲಿ ನುಸುಳಿ ಬಂದಿರುವುದು ಆಶ್ಚರ್ಯವೇನೂ ಅಲ್ಲ. ಚಂದ 
ಮಾಮನ ಹಾಡು ತುಂಬಿ ಹಾಡುಗಳಲ್ಲಿ ಜನಪದ ಭಾಷೆಯನ್ನೂ ಆ ಗೀತೆಗಳ ಮಟ್ಟನ್ನೂ 
ಅನುಸರಿಸಿದ್ದರೆ ಇತರೆಡೆಗಳಲ್ಲಿ ಜನಪದರೆ ರೀತಿ ರಿವಾಜು ನಂಬಿಕೆ ಆಹಾರ 'ಇತ್ಯಾದಿ 
ಹಲವು ಹತ್ತು ಸಂಗತಿಗಳು ಉಚಿತವರಿತು ಮಿಂಚಿರುವುದನ್ನು ನಿದರ್ಶನಗಳ ಮೂಲಕ 
ನೋಡಬಹುದು. ' ' 
ನರಿಯ ಕೂಗು ಅಶುಭ ಸೂಚಿಕ ಎಂಬ ನಂಬಿಕೆ ಇಂದಿಗೂ ಜನಪದರಲ್ಲಿದೆ. 
ಇದನ್ನು ಗುರುಶಾಂತ ಅಂಕಿತದ ` 
ಬಳ್ಳು ಕೂಗಿದ ಫಲನು ಬಲ್ಲೆಯಾ ಎಲೆ ಅಕ್ಕ 
ಒಳ್ಳಿತಲ್ಲವೆ ತಂಗಿ ಪುರದ ಜನರ್ಗಳಿಗೆ (೩೫) 
ಎಂಬ ಹಾಡಿನಲ್ಲಿ ಅಧ್ಯಾತ್ಮದ ಅಭಿವ್ಯಕ್ತಿಗಾಗಿ ಬಳಸಿಕೊಳ್ಳಲಾಗಿದೆ. ಪಟ್ಟಣದ 
ನೈರುತ್ಯಭಾಗದಲ್ಲಿ ಕೂಗಿದರೆ ಯಾರಿಗೆ ಸಾವು ಸಂಭವಿಸಂತ್ತದೆ. ವಾಯುವ್ಯದಲ್ಲಿ 
ಕೂಗಿದರೆ ಯಾರಿಗೆ ಮರಣ, ಈಶಾನ್ಯದಲ್ಲಿ ಕೂಗಿದರೆ ಯಾರು ಸಾಯುವರು ಎಂಬ 
ವಿವರಣೆಗಳು ಇಲ್ಲಿ ದೊರೆಯುತ್ತವೆ. 


' ತೋಂಟದ ಸಿದ್ಧೇಶ್ವರನನ್ನು ಕುರಿತ ಒಂದು ಹಾಡಿನಲ್ಲಿ (೫೦) ಸಮಕಾಲೀನ 


, ಸ್ತ್ರೀಯರು ಧರಿಸುತ್ತಿದ್ದ ರಾಗಟೆ, ಚಾರಿ, ಮುತ್ತಿನಸರೆ, ಮುತ್ತಿನಬಟ್ಟು, ಬುಗುಡಿ, 


ಕೊಪ್ಪ, ಓಲೆ, ರಭಮುಕಿ, ಮೂಗುತಿ," ಮಂಗಳಸೂತ್ರ, ಕಟ್ಟಾಣಿಗುಂಡು, ಮೋಹನ 
ಮಾಲೆ, ಮುತ್ತಿನಪಾವಡ, ಚಿಂತಾಕ, ಏಕಾವಳಿಸರ, ಗೋಧಿಮಣಿ, ಸರಿಗೆ, ತೋಳ 
ಭಾಪುರಿ, ಉಂಗುರ, ವಡ್ಕಾಣ, ಗೆಜ್ಜೆ, ಕಾಲಂದಿಗೆ, ಮಿಂಟಿಗೆ ಮೊದಲಾದ ಆಭರಣಗಳ 
ಒಂದು ಪಟ್ಟಿಯೇ ಸಿಕ್ಕುತ್ತದೆ. ಸ 

ಐಹಿಕಭೋಗಗಳ ನಿಸ್ಸಾರತೆಯನ್ನು ನಿರೂಪಿಸುವಾಗ (೪೮) ಕರಸ್ಮಲದ 
ನಾಗಲಿಂಗನು ಮರಣ ಸಂಬಂಧಿಸಂಪ್ರದಾಯದತ್ತ ಬೆಳಕುಚೆಲ್ಲಿದ್ದಾನಿ 


CC-0. Jangamwadi Math Collection, Varanasi. An eGangotri Initiative 


XXX 


` ಬೆಳ್ಳಿ: ಬಂಗಾರವನು ಬಾಯಿಗಳಿಗೆ ಅಕ್ಕಿಯ 
ಃ ಇಕ್ಕಿ -ಕುಳಿಯೊಳೆಗಿರಿಸಿ ತಾವೆಲ್ಲರುಂ ಕೂಡಿ 
ಒಳ್ಳೆ ಯನು ಗುಣರೂಪುಬುದ್ಧಿ ನಿ ವಂತನುಯೆಂದು ಹೊಳ್ಳುನುಡಿಗಳ ಇ 
-ನೆಡಿವರೊ 
ಎಳ್ಳು ಅಕ್ಷತೆ ಹಲವು ಭಕ್ಷ ಭೋಜ್ಯ ೦ಗಳನು 
ಹಳ್ಳದೊತ್ತಿಗೆ ತಂದು ಕೂಳೆ ಮುಂದೆಯು ಹಾಕಿ 
ಕೊಳ್ಳಿ ದು ಕಾಗೆಗಳ ಕರಕರದು ತಂಡತಂಡದ ಡಳ್ಳುರಿಯೊಳ್ಳೆ,ಬ 


ಈ ಸಂಪ್ರ ದಾಯಗಳು ಇಂದಿಗೂ ಉಳಿದುಬಂದಿರುವುದನ್ನು. ಗಮನಿಸಬಹುದಂ. 
ಹರಕಿಗೆಂದು ಕುರಿಬಲಿ ನೀಡುವ ಸಂಪ್ರದಾಯ (೮೭) ತೊಗಲುಬೊಂಬೆ ಆಟದಂಥ 
ಜನಪದ ಪ್ರದರ್ಶನಾತ್ಮಕ ಕಲೆಯ ಉಲ್ಲೇಖ (೯೨) ಸ್ವ ಸ್ನರವಚನದಲ್ಲಿ ಕಾಣಿಸಿಕೊಂಡಿದ್ದು 
ಸಮಕಾಲೀನ ಸಾಂಸ್ಕೃತಿಕ ಸಂಗತಿಗಳತ್ತ ಕ್ಷಕಿರಣ ಜೀರುತ್ತವೆ. 
14.  ಮೆಡ್ಡೇರಿ ಶಿವಲಿಂಗನು ಚಳಿಯನ್ನು ಕೇಂದ್ರವಾಗಿಟ್ಟುಕೊಂಡಂ ರಚಿಸಿದ 
ಹಾಡಿನಲ್ಲಿ (೨೧೦) ಸುಟ್ಟಿಜೋಳ, ಆಕಿ [ನುಚ್ಚಿನ ರೊಟ್ಟಿ, ಅಗಸೆಹಿಂಡಿ ತಿನಿಸುಗಳು 
ಚಳಿಗೆ ಆಪ್ಕಾಯಮಾನವಾಗಿರುವುದನ್ನು ಹೇ ಛಿದ್ದಾ ನ 


ಕರಲ ಕಟ್ಟಿರೆಯ ಕೆಂಜೋಳ ಬೀಗಿದ ಬೆಳೆ 
ಹೊರವಾದ ಹತ್ತೆಂಟು ತೆನೆಯೆ ತಂದು 
ತರೆಯದ ಕೆಂಡಕೆ ಹದವಿಡಿ ಕಾಸಿಯೆ 


ನೆರೆಯೆಂಟ ಮೆದ್ದು ನೀರೆ ಕುಡಿದಲ್ಲದೆ 
ಅಕ್ಕಿನುಚ್ಚಿನ ರೊಟ್ಟಿ ಎರೆಡು ಸೇರಗಸೆಯಂ 


ನಕ್ಕಿ ಹಿಂಡಿಯ ಫೃತವ ಗೂಡಿ 
ಸಕ್ಜರಿಂದಲಿ ವಬರವತ್ತದರೊಳು ರಡಿ 


ಅಕ್ಕರಿಂದಲಿ ಎಡಬಿಡದೆ ಮೆದ್ದಲ್ಲದೆ 

ಎಂಬಲ್ಲಿ ಉತ್ತರ ಕರ್ನಾಟಕದ ಆಹಾರಪದ್ಭತಿಯನ್ನು ಗುರುತಿಸಬಹುದು. ಚೆನ್ನಕವಿ 
ವಿರಚಿತ ತೋಂಟದ ಸಿದ್ಧಲಿಂಗಯತಿಯ ಸುವ್ವಿಹಾಡಿನಲ್ಲಿ ಹೆಂಗಳೆಯರು ಭತ್ತ 
ಕುಟ್ಟುವ ಚಿತ್ರ ತುಂಬ ಸಹಜವಾಗಿ. ಮೂಡಿಬಂದಿದೆ (೨೨೭). ಚನ್ನಬಸವಣ್ಣನ 
ಜೋಗುಳ ಪದ (೨೪೫)ದಲ್ಲಿ ಚಿತ್ರಿತವಾಗಿರುವ ಪ್ರಸವ ಸನ್ನಿವೇಶದಲ್ಲಿ 

ಅಕ್ಕಯ್ಯ ಹಿಡಿ ಮೊರವ ಕುಡಗೋಲ ತನ್ನಿ 

ಹೊಕ್ಕಳ ಹುರಿಯನ್ನು ಉಡಿಯೋರೆ ಬನ್ನಿ 

ಗಕ್ಕನೆ 'ಕದರು ಬೇವಿನ ಸೊಪ್ಪು ತನ್ನಿ 
ಚಿಕ್ಕ ಕಂದಯ್ಯನ ಮೈಯ ತೊಳೆಯೋಣ ಬನ್ನಿ -. ಭ್ರ 


CC-0. Jangamiwadi Math Collection, Varanasi. An eGangotri Initiative 


en ನಾ ಇನಾವವ 


೫ 


ಮಗುವನ್ನು ಹುಟ್ಟಿದ ಕೂಡಲೆ ಮೊರೆದಲ್ಲಿ ಮಲಗಿಸುವುದು, ಕುಡುಗೋಲಿನಿಂದ 
ಹೊಕು ಳೆಬಳ್ಳಿ ಕತ್ತರಿಸುವುದು, ಔಷಧಯುಕ್ತ ' ಗುಣವುಳ ಡೈ ಬೇವಿನ ಸೊಪ್ಪಿನಿಂದ 
ಮೈ ತೊಳೆಯುವುದು ಇವೆಲ್ಲ ದೈನಂದಿನ ಬದುಕಿನಲ್ಲಿ ರೊಢಿಯಲ್ಲಿರುವಂಥವೆ ಆಗಿವೆ. 
ಹೀಗೆ ಸ್ವರವಚನಗಳನ್ನು ಜಾನಪದೀಯ ಅಧ್ಯಯನಕ್ಕೂ ಒಳಪಡಿಸಬಹುದಾಗಿದೆ. 
ಒಟ್ಟಿನಲ್ಲಿ. ಈ ಸಂಪುಟದ. ಸ್ವರೆವಚನಗಳು ವೈವಿಧ್ಯಮವಾಗಿವೆ. ತ್ರಿಪದಿ ಚೌಪದಿ ಷಟ್ಟದಿ 
ಅಕ್ಕರಿಕೆ ಏಳೆ ಮೊದಲಾದ ಹಲವು ವಿಧದ ಛಂದಸ್ಸು ಇಲ್ಲಿ ಬಳಕೆಯಾಗಿದೆ. ಗಣಪಲ್ಲಟ, 
ಛಂದೋಭಂಗ, ಆಂಶಗಳೆ ನ್ಯೂನತೆ ಅಲ್ಲಲ್ಲಿ ನಡೆದಿದೆ, ಪ್ರಾಸವನ್ನು ಉಳಿಸಿಕೊಂಡಿ 
ದ್ದರೂ ಕೆಲವೆಡೆ ಭಂಗವಾಗಿರುವುದೂ ಉಂಟು. ಹಾಡುಗಬ್ಬವಾಗಿರುವುದರಿಂದ ಛಂದಸ್ಸಿ 

ನಲ್ಲಿ ಶಿಥಿಲತೆಯನ್ನು ಗುರುತಿಸಬಹುದು. 


- ಸ್ವರೆವಚನಗಳ ಶೈಲಿ ಸರಳವಾಗಿದೆ. ಸಲಿಲ ತ್ತ ವಾಗಿದೆ. ಉಪಮಾಲಂಕಾರೆ 
ರೊಪಕಾಲಂಕಾರೆಗಳು ತೀರ ವಿರಳವಾಗಿ ಗೋಚರಿಸುತ್ತವೆ. ಈ ಸಂಪುಟದ ಕೆಲವು ಸ್ವರ 
ವಚನಕಾರರು ಸಮರ್ಥವಾದ ಕಾವ ಗಳನ್ನು ರಚಿಸಿದವರಾಗಿದ್ದು ಆ ಕ್ಷೇತ್ರದಲ್ಲಿ. ಸಾಫಲ್ಯ 
ಪಡೆದಿದ್ದರೂ ಅವರ ಸ್ವ ಕ್ವರವಚನಗಳು ಕಾವ್ಯ [ದ ಎದುರಿನಲ್ಲಿ ನೀರಸವಾಗಿ ಕಂಡುಬರುತ್ತ ವೆ. 
“ವಚನಗಳು ಆಯಾ ವಚನಕಾರನ ತೀವ್ರ ಸಂವೇದನೆ. ತುಡಿತ, ಆಲೋಚನಾ ಪ ಿಖರತೆ, 

ಅನನ್ಯ ವ್ಯಕ್ತಿತ್ವದ ಕುರುಹುಗಳು. ಆ ದೃಷ್ಟಿಯಿಂದ ನೋಡಿದಾಗ ಅವರ ಹೆಸರಿನ ಗೀತ 
ಗಳು ಸಾಹಿತ್ಯದ ದೃಷ್ಟಿಯಿಂದ ಮಂಕಾಗಿ ಕಾಣಿಸುತ್ತವೆ ವೆ"* ಎಂಬ ಮಾತು ತಳ್ಳಿ ಹಾಕು 
ವಂತಿಲ್ಲದಿದ್ದ ರೊ ಸ್ವರೆವಚನಗಳು ತಮ್ಮ ವಸ್ತುವಿನ್ಯಾ ಸದಿಂದ ಅನುಭಾವ ಸಾಹಿತ್ಯ 
ವನ್ನು ನಿಸ್ಸ€ ಕಂದೇಹವಾಗಿಯೂ ಸಮ್ಮ ದ್ಧಗೊಳಿಸಿವೆ. 


ಗ್ರಂಥಸಂಪಾದನೆ : ಪ್ರಸ್ತುತ ಸ ಸ್ವರವಚನ ಸಂಪುಟದ ಸಂಪಾದನೆಯ ಸಂದರ್ಭ 

ದಲ್ಲಿ ಕುವೆಂಪು ಕನ್ನಡ ಆಧ್ಯಯನ ಸಂಸ್ಥೆಯ ಹಸ್ತಪ್ರತಿ ಭಂಡಾರದ ಹಲವಾರು ಹಸ್ತ 
ಪ್ರ ಶ್ರತಿಗಳನ್ನು ಮೊದಲಿಗೆ ಪರಿಶೀಲಿಸಲಾಯಿತು. ಆ ಪೈಕಿ ಅಪ್ರಕಟಿತ ಸ್ವರೆವಚನಗಳಿರುವ 
ಹಸ್ತಪ್ರತಿಗಳನ್ನು ಆಯ್ದು ಕೊಂಡು ಪರಿಷ್ಕರಣಕಾರ್ಯದಲ್ಲಿ ಬಳಸಿಕೊಳ್ಳ ಲಾಯಿತು. 
ಸಂಪಾದನೆಯಲ್ಲಿ. ನೆರವು ಪಡೆದ ತಾಳೆಗರಿಪ್ರಶಿಗಳು ಹೀಗಿವೆ-ಕೆ ೧೩೧೩, ಕೆ ೧೭೬೨, 
ಕೆ ೧೧೨೬, ಕೆ ೧೧೮೨, ಕೆ೩೫೧, ಕೆ ೪೬೮, ಕೆ ೧೮೦, ಕೆ೩೩೩, ಕೆ ೧೨೭೭, ಕೆ ೧೩೫೮, 
ಕೆ ೧೦೦೦. ಹಾಗೆಯೆ ಕಾಗದದ ಹಸ್ತಪ್ರತಿಗಳ ಸಂಖ್ಯೆ ಇಂತಿವೆ-ಕೆ ಬಿ ೫೨೩, ಕೆ ಬಿ 
೬೫೧. ಕೆ ಎ ೫೬೮, ಕೆ ಎ ೪೭೫. ಈ ಹಸ್ತಪ್ರತಿಗಳು ಕೇವಲ ಸ್ವರವಡನಗಳಿಗೆ ಮಾತ್ರ 
ಸೀಮಿತವಾಗದೆ ತಮ್ಮ ಕಟ್ಟಿನಲ್ಲಿ ಇನ್ನೂ ಕೆಲವುಕ್ಕ ೈತಿಗಳನ್ನು ಹುದುಗಿಸಿಕೊಂಡಿದೆ. 2 
ಆದುದರಿಂದ ಸಂಪಾದನೆಯಲ್ಲಿ ಉಪಯೋಗಿಸಿಕೊಂಡ ಹಸ್ತಪ್ರತಿಗಳ ಉದ್ದಗಲಗಳ 
ವಿವರಣೆ ನೀಡಿಲ್ಲ. ತೈಲಲೇಪನವಿಲ್ಲದ ತಾಳೆಗರಿಪ್ಪತಿಗಳಿಂದ ಪ್ರತಿಮಾಡುವ ಕಾರ್ಯ 


* ಹೊಸತು ಹೊಸತು ; ಡಾ. ಎಂ. ಚಿದಾನಂದಮೂರ್ತಿ ಪುಟ. 454 


CC-0. Jangamwadi Math Collection, Varanasi. An eGangotri Initiative 


ಸಾರ 


ತುಂಬ `ದುಸ್ತರವಾದುದು. ಕೆಲವೆಡೆ ಪ್ರತಿ ಶಿಥಿಲವಾಗಿದ್ದು ಗ್ರಂಥ ಲುಪ್ತವಾಗಿರು 
ವುದೂ ಉಂಟು. ಸಂಪುಟದ ಅರ್ಧಭಾಗದಷ್ಟು ಹಾಡುಗಳನ್ನು ಭೂತುಗನ್ನಡಿ ಇನ್ನ 
ಕೊಂಡು ಪ್ರತಿಮಾಡಬೇಕಾಯಿತು. ಇಲ್ಲಿನ ಹಾಡುಗಳನ್ನು ಏಕೈಕ ಹಸ್ತಪ್ರತಿಯ 
ನೆರವಿನಿಂದ ಪರಿಷ್ಕರಿಸಲಾಗಿದೆ. ಆದುದರಿಂದ ಕೆಲವು ಪಾಠಸಮಸ್ಯೆಗಳು ಳನಲಿವೆ. 
ಕಾಲಗರ್ಭದಲ್ಲಿ ಅಡಗಿಹೋಗಿದ್ದ ಹಲವಾರು ಸ್ವರವಚನಕಾರರು, ಸ್ಪ ಕರವಚನಗಳು ಈ 
ಸಂಪುಟದ ಮೂಲಕ ಬೆಳಕು ಕಾಣುತ್ತಿರುವುದೆ ಪ್ರಸ್ತುತ ಪರಿಷ್ಕರಣದ ಹೆಗ್ಗಳಿಕೆ. 


ಪ್ರಾಚೀನಸಾಹಿತ್ಯ ಸಂಸ್ಕೃತಿಗಳ ಬಗೆಗೆ ಅಪಾರೆ ಕಾಳಜಿ ತೋರುತ್ತ ಅನೇಕ 
ಅಮೂಲ್ಯ ಕೃತಿಗಳನ್ನು ಪ್ರಕಟಿಸಿರುವ ಜಗದ್ಗುರು ಶ್ರೀ ಶ್ರೀ ಶ್ರೀ ಶಿವರಾತ್ರಿ ದೇಶಿ 
ಕೇಂದ್ರ ಸ್ವಾಮಿಗಳು ಈ ಗ್ರಂಥವನ್ನು ಸಂಪಾದಿಸಲು ಆದೇಶವಿತ್ತು ಜಗದ್ಗುರು 
ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆಯ ಮೂಲಕ ಪ್ರಕಟಿಸಿದ್ದಾರೆ. ಅದಕ್ಕಾಗಿ 
ಸುತ್ತೂರು ಮಠದ ಪೂಜ್ಯ ಶ್ರೀಗಳಿಗೆ ಅನಂತ ನಮನಗಳು. ಈ ಸ್ವರವಚನ ಸಾಹಿತ್ಯದ 
ಪ್ರಕಟಣೆಯ ಯೋಜನೆಯ ರೊವಾರಿಯಾದ ನಾಡಿನ ಪ್ರಸಿದ್ಧ ಸಂಶೋಧಕ 
ಡಾ. ಎಂ. ಎಂ. ಕಲಬುರ್ಗಿ ಅವರಿಗೆ, ಹಸ್ತಪ್ರತಿಗಳನ್ನು ಬಳಸಿಕೊಳ್ಳಲು ಅನಂಮತಿ 


ನೀಡಿದ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಿಗೆ ಮತ್ತು ಸಂಪಾದನ 


ವಿಭಾಗದ ಉಪನಿರ್ದೇಶಕರಾದ ಶ್ರೀ ಮೈಲಹಳ್ಳಿ ರೇವಣ್ಣ ಅವರಿಗೆ, ಕರಡು ತಿದ್ದಲು 
ನೆರವಾದ ಶ್ರೀಯಂತ ಯಂ. ಎಸ್‌. ರಾಮಣ್ಣ ಅವರಿಗೆ, ಅಂದವಾಗಿ ಮುದ್ರಿಸಿದ 
ರಾಜೇಂದ್ರ ಪ್ರಿಂಟರ್ಸ್‌ ಮಾಲೀಕರಾದ ಶ್ರೀ ಲೋಕಪ್ಪ ಮತ್ತು ಸಿಬ್ಬಂದಿವರ್ಗದವರಿಗೆ 
ವಂದನೆಗಳು. 


ಮೈಸೂರು ನೈ. ಸಿ. ಭಾನುಮತಿ 
ದಿನಾಂಕ : 2-10-95 


CC-0. Jangamwadi Math Collection, Varanasi. An eGangotri Initiative 


ಗಂರಂಸಂಗಮೇಶ ಅಂಕಿತದ ಸ್ವರವಚನಗಳಂ 


೧ 

ರಾಗ : ಕಲ್ಯಾಣಿ 

ಶರಣು ಶ್ರೀ ಗುರುವೆ ಕಾರುಣ್ಯಸಾಗರವೆ 

ನಿಜ ನಿರ್ವಾಣದಿರವೆ ಪರಚಿ 

ಶರಣಂಜನ ಸುರತರುವೆ ಸುಜ್ಞಾ; ನಮುಂದಿರವೆ 

ತ್ವರಿತದಿಂದೆನ್ನ ಪೊರೆದ ಗುರುವೆ ॥ 

ತನುಕರಣ ಭುವನ ಭೋಗಾದಿ ತತ್ವಾನೀಕಗಳ ಬಗೆಯನೆನಗೆ ತಿಳುಹೆ 

ಕನಸಿನಂದದೊಳು ಪುಸಿಯಂದವನು ನೇತಿಗಳೆವನುವನೆನಗುಪದೇಶಿಸಿ 

ಅನಂದಿನವು ಮಿರುಗಂತಿಹ ಪರತರ ಪರಂಜ್ಯೋತಿರೂಪ ನೀನೆಂದರುಹಿ 

ಮನಮರವೆಯ ಬಿಡಿಸಿ ಮಾಯಾಗುಣವ ತ್ಯಜಿಸಿ ಪರಿಪೂರ್ಣಮಯನೆನಿಸಿದ 
ಗುರಂವೆ ೧ 


ನೀರಿನೊಳು ಲವಣವನು ಹಾಕಲನಿತರೊಳು ತನ್ನಾಕಾರವಳಿದು ಲವಣಂ 

ನೀರಾಗಿ ತೋರ್ಪವೊಲು ಜೀವಾತ್ಮೆನೆಂಬ ಲವಣವನು ಪರಮಾತ್ಮನೆಂಬ 

ನೀರಿನೊಳು ಬೆರೆಸಿ ಜೀವೇಶರೆನಿಸಂವ ದ್ವೈತಭಾವವನು ಮಿಗೆ ತೊಲಗಿಸಿ 

ತಾರಕಬ್ರಹ್ಮದಂಗವ ತೋರಿ ಸಂಸಾರಸಾಗರವ ಕಡೆಹಾಯಿಸಿದ ಗುರುವೆ ೨ 

ವರ ದಿವ್ಯಾನಂದ ನಿಕ್ಷೇಪಭೂಮಿಯೆಂದೆನುತಪ್ಪ ನೇತ್ರಾಗ್ರದಲಿ 

ಸುರುಚಿರಾದಿತ್ಯ ಸೋಮಾಗ್ನಿಬಿಂಬತ್ರಯಂಗಳಿಂದೆಸೆವ ಪೀಠದಲಿ 

ತರತರದಿ ರುದ್ರಗಣರೊಡ್ಡೋಲಗಂಗೊಡುವ ಸಡಗರದ ಸಮಯದಲಿ 

ಗುರು ಸಂಗಮೇಶ್ವರನ ಚರಣಾರವಿಂದದೊಳ್‌ ಬೆರೆಸಿ ಬೇರಿಲ್ಲೆನಿಸಿದ ಗುರುವೆ ೩ 
೨ 


ಏನ ಮಾಡಲಿ ಶಿವನೆ ವಂಸಸಿಗಿನ್ನೆಂತು ಮಾಡಲಿ ಶಿವನೆ 

ನಾನೊಂದ ನೆನೆದಡೆ ತಾನೊಂದಕೆಳಸುತಿದೇನ ಮಾಡಲಿ ಶಿವನೆ ॥ ಪಲ್ಲ 
ಲಿಂಗಪೂಜೆಯನು ಮಾಳ್ಬೆನೆಂದಂತರಂಗದೊಳಗೆ ನೆನೆಯೆ 

ಹೆಂಗಳಂಗದ ಹಂತ್ತೂಭಂಗಿಗೆಳಸಿ ಮನ ಕೊಂಗನೆ ಕುಣಿಸುತಿದೆ 

ಅಂಗಜಮದ ವಿಭಂಗ ಸತ್ಯಪಾಪಾಂಗ ನಿರ್ಮಲಚಿದಂಗ 
ತುಂಗವೃಷಭಚರೆಮಾಂಗನಿಲಯನೆನ್ನ ಭಂಗವ ಪರಿಹರಿಸ ೧ 


[el 
36 


CC-0. Jangamwadi Math Collection, Varanasi. An eGangotri Initiative 


೨ ಸ್ವರವಚನ ಸಂಪುಟ ; 


ಅಸೆನದಲಿ ಕುಳಿತು ನಾಸಾಗ್ರವಾಸದೊಳಗೆ ದೃಷ್ಟಿಯ 

ಬೀಸದಂಶಿರಿಸಿ ಬೆರೆಸುವೆನೆಂಬನಿತರೊಳ್ಳಾಸೆಯ ಮಾಡುತಿದೆ 

ಹೇಸಿ ಮನವುಯೆನ್ನನಂ ಬಿಡದೆ ಕಾಡಿ ನಾಶವ ಮಾಡುತಿದೆ 
ಮೋಸೆಹೋದೆನು ಮುನ್ನ ಮುಂದರಿಯದೆ ಪಾರ್ವತೀಶ ನೀ ಪಾಲಿಸೆಯ್ಯ 
ಕುಂಡಲಿಮಂಟಪದಿ ತೇಜೋಮಯ ಮಂಡಲತ್ರಯದಗ್ರದಿ 
ಮುಂಡಿಸಿಕೊಂಡಿಹ ತಾರಾಗ್ರನಭದೊಳಾ ಖಂಡಚೆಂದ್ರೋದಯವ 

ಕಂಡು ತದೀಯ ಸುಧಾರಸವ ದಣಿಯುಂಡು ಸುಖಿಸುತಿರೆಲು 
ಬಂಡಾಟಗೊಳಿಸೆನ್ನ ಬಲು ಬಳಲಿಸುತಿದೆ ಕೆಂಡಗಣ್ಣನೆ ಪಾಲಿಸ 

ಬಿಂದು ನಾದಗಳ ಮೇಲೆ ಪರಿವುತಿಷ ಮಂದಾಕಿನಿಪ್ರಾಂತದ 

ನೆಂದನವನದ ಮಾಕಂದದೊಳಗೆ ಕುಕಿಲೆಂದು ಬಿಡದೆ ಕೂಗುವ 

ಚಂದದ ಕೋಗಿಲೆಯ ಗಾನವ ನಲವಿಂದ ಕೇಳುತಿರಲು 
ದಂದುಗದೊಳಗೆನ್ನ ಬಂಧಿಸಿ ಕೊಲುತಿದೆ ಚಂದ್ರಶೇಖರ ಪಾಲಿಸ 
ಅನುದಿನದೊಳಗೆನ್ನನು ಬಿಡದೆ ಕಾಡಿ ಮನವೆಂಬ ಪೆರ್ಬುಲಿಯು ' 
ಘನವಾಗಿ ಪಿಡಿದು ತಿನುತಲಿದೆ ಬಿಡಿಸಿಕೊಳ್ಳನಘನಿರಾಮಯನೆ 
ಅನುನಯದಿಂದಲೆನ್ನ ಮನೋಂಬುಜ ಕರ್ಣಿಕಾಗ್ರದೊಳು ನಿಂದು 
ಮನವನುನ್ಮನಿಯೊಳು ಲಯಿಸಿ ರಕ್ಷಿಪುದು ಚಿದ್ಧನ ಸಂಗಮೇಶ್ವರನೆ 
ರಾಗ : ಮಧು ಮಾಧವಿ 
ಕಾಣಿಸುತಿದೆ ನೋಡಂದು ಕಂಗಳ ಮುಂದೆ 
ಕಾಣಬಾರದು ಘನವು 
ಪ್ರಾಣಕಾಧಾರವಾದ ಚಿದಾಕಾಶಂ ನ ತ 
ಕೋಣೆಯೊಳಗೆ ಜ್ಯೋತಿಯ ಸ 1 88 ಪಲ 
ಕಾಂಚನಾಚಲದ ಮೇಲೆ ಮಿರುಗುತಿಹ 
ಮಿಂಚಿನೊಬ್ಬುಳಿಯೊಳಗೆ 

ಚಂಚರೀಕನು ಸ್ವರವೆತ್ತಿ ಪಾಡುತಲುರೆ 
ಪಂಚವಣ್ಣದೊಳಿಹುದು - ಅಧ 
ಸುರುಚಿರದಳದಂದದಿ ನ ಕ 

ನಿರುಪಮ ವರ್ಣತ್ರಯಾನ್ವಿತ ಲಿಂಗಮಂ . 

ದಿರೆ ಮಧ್ಯದೊಳಗೆ ನೀನು 


CC-0. Jangamwadi Math Collection, Varanasi. An eGangotri Initiative 


|e 


ಗೊರುಸೆಂಗಮೇಶ ಅಂಕಿತದ ಸ್ವರವಚನಗಳು 


ಬಿಂಬತ್ರ್ತಯಂದ ತಾರಣನಭದೂಳ 
ಗಂಬುಜಾರಿಯ ಮಧ್ಯದ 

ಬಿಂಬದೊಳಗೆ ಪ್ರತಿಬಿಂಬಿಪ ಗುರು ಸಂಗ 
ನೆಂಬ ಚಿದ್ವನಲಿಂಗವು 


೪ 


ಕಾಣಿಸುತಿದೆ ನೋಡು ಕಂಗಳಾಲಿಯ ನಡು 

ತಾಣದೀವಿಗೆಯ ಮೇಲೆ 

ಪ್ರಾಣದಗ್ರದ ಗಂಗಾ ಯಮುನ ಸರಸ್ವತಿಗಳ 
ಕೋಣೆಯೊಳಗೆ ಪ್ರಾಣಲಿಂಗವೆನಿಪ ಜ್ಯೋತಿ ಲ A 


ತಾಲುಮೂಲದ ದ್ವಾದಶಾಂತವೆಂದೆನಿಸಿಕೊಂ 
ಬಾಲಯದಂಬರದ 

ನೀಲ ಬಿಂದುವಿನಂತರಾಳದೊಳಗೆ ಸೂಕ್ಷ್ಮ 
ಜಾಲಾಂಧರದೊಳ್‌ ಬಲುಬೆಳಗ ಬೀರುತಲಿದೆ 


ಬಿಳಿದು ಕರಿದು ಕೆಂಪುವೆರದು ರಂಗಿಪೆ ಮೂರು 
ಬಳಸಿನೊಳಗೆ ಮಿರುಪ 

ನಳಿನಾಪ್ತ ರಾಜಾಜ್ಞಿ ಮಂಡಲಶ್ರಯಗಳಿಂ 
ಮಿಳಿತವಾಗಿಹ ಮಂಡಲದೊಳೀಗ 


ಮತ್ತದರೊಳಗೇಳು ಸುತ್ತುಗಳಿಹವದ 
ರತ್ತ ನಿಲಿಕಿ ನೋಡಲು 

ಬಿತ್ತರವಾದ ಮೂವತ್ತೆರೆಡು ಕುಸುಮಗಳ 
ಮೊತ್ತದೊಳಗೆ ಮುದವೆತ್ತು ರಾಜಿಸುತಿದೆ 


ಪುರಬಾಣ ಶಶಿಕಳಾಸರಸಿಜ ಸಿತನಿಧಿ 

ಕರರುತು ಹರನಯನ 

ಸುರುಚಿರದಳಗಳಿಂದೆಸೆವ ಮನೋಂಬುಜ ಡು 
ವರ ಕರ್ಣಿಕಾಗ್ರ ತೇಜೋಮಂಡಲದೊಳೇಗ 


ಬಿಂದು ನಾದಾತ್ಮವಿದ್ಯನಾಮ ಸಚ್ಚಿದಾ 
ನಂದಮಂಟಪದೊಳಗೆ 


CC-0. Jangamwadi Math Collection, Varanasi. An eGangotri Initiative 


ತ 
ಆ 


p ್ನ ಸ್ವರವಚನ ಸಂಪುಟ ; ೪ 


ಅಂದವಟ್ಟಿಹ ಶೂನ್ಯಸಿಂಹಾಸನದೊಳೊಲ 
ವಿಂದ ನೆಲಸಿಹ ಸಂಗಮೇಶನೆನಿಪ ಜ್ಯೋತಿ 
೫ 
ಜ್ಞಾನೋಪದೇಶವನು ಬ್ರಹ್ಮ 
ಜ್ಞಾನಾನುಭಾವಿಗಳಿಗೆ ತಿಳಿವೇಳ್ವೆನು 
ವಾಮದಕ್ಷಿಣಭಾಗಗಳೊಳು ರಾಜಿಸುತಿಹ 
ಸೋಮಸೂರ್ಯೆರ ಮಹಾಧಾಮದೊಳು 
ಪ್ರೇಮದಿಂ ನೆಲಸಿಹ ಸತಿಪತಿಗಳ ದಿವ್ಯ 
ನಾಮವನರಿದು ಜಪಿಸಬಲ್ಲಡುಪದೇಶ 


ಆರುನೂರುಳಿದ ಮೂರೇಳುಸಾಸಿರವಾದ 
ಚಾರು ಜಪಗಳ ವಿಚಾರವನು 
ವಾರಿಜಭವ ಮೊದಲಾದ ದೇವತೆಗಳಿ 
ಗಾರೈದು ಹಸಿಗೆಯ ಮಾಡಲದುಪದೇಶ 


ಅದರೊಳು ಶಿವಬೀಜಮೆನಿಪಾತ್ಮಮೆಂತ್ರವು 
ಅದರೊಳಗರಿದದೊ ಕುಂಡಲಿಯ 

ಪದೆದು ಜತನದಿಂದದ ಮೇಲಕಡರಿಸಿ 
ಮುದದಿಂದಲಾಡಿಸಬಲ್ಲಡದುಪದೇಶ ' 


ಬಳಿಕಲದೊ ಕುಂಡಲಿಯನಂಡಲೆದು 
ಕಳಕಳಿಸುವ ಮಧ್ಯಕುಂಡಲಿಯನು 
ತಿಳಿದದನುಳಿದೂರ್ಧ್ವಕುಂಡಲಿಯನು ಶಿವ 
ನಿಳಯದೊಳಗಡಗಿಸಬಲ್ಲಡದುಪದೇಶ 


ಮೂಲಾವಲೋಕನಿಮುದ್ರೆಯ ಬಲದಿಂದ 
ಲಾಲಿ ಮಿಡುಕದ ದೃಷ್ಟಿಗಳನು 

ಕೀಲಿಸಿ ಭ್ರೂಯುಗ ಮಧ್ಯದೊಳಗೆ ಮನೋ 
ಜಾಲನೆಯಳಿದು ನೋಡುತಲಿ ಉಪದೇಶ 
ಆರುಚಕ್ರಗಳ ಮೇಲೇಕಮುಖವಾಗಿ 
ಮೂರು ಚಕ್ರಂಗಳೊಳಗೆ ಬೆರೆದು 
ಆರುಮೂರೊಂಬತ್ತುವೆನಿಪವೆಲ್ಲೊಂದಾಗಿ 
ಮೀರಿದ ಸ್ಥಾನವನರಿಯಲದುಪದೇಶ 


CC-0. Jangamwadi Math Collection, Varanasi. An eGangotri Initiative 


ಗುರುಸೆಂಗಮೇಶ ಅಂಕಿತದ ಸ್ವರವಚನಗಳಂ 


ತಾಲುಮೂಲದ 'ದ್ವಾದಶಾಂತವೆಂದೆನಿಪ ಸುವಿ 
ಶಾಲವಾದನುಪಮಾಲಯದೊಳಗೆ 
ಲೀಲೆಯಿರಿದಲಿ ನಡುನೀರ ಜ್ಯೋತಿಯ ಬಹು 
ಜ್ವಾಲೆಯೊಳಗೆ ಮನವಳಿಯೆ ತಾನುಪದೇಶ 


ರವಿರಾಜ ವೈಶ್ವಾನರರ ತೇಜೋಪುಂಜದೊ 
ಳವಿದಳ ಹೃದಯಕಮಲದೊಳಗೆ 

ರವಿ ಶತಕೋಟಿಸಂಕಾಶ ವಿರಾಜಿತ 
ಶಿವಲಿಂಗದನುಸಂಧಾನೆದೊಳೀ ಉಪದೇಶ 


ನಸುಗೆಂಪು ಬಿಳಿದು ಕರಿದು ಕೆಂಪು 
ನಸು ಬಿಳಿದಸಮ ಸುರಕ್ತಕ್ಕೆ ೈಷ್ಣಗಳಿಂದ 

ಎಸೆವ ಹಳದಿ ಮಿಸುನಿಯ ಬಣ್ಣದತಿಶಯ 
ಕುಸುಮ ಗದ್ದುಗೆಯ ಕೊನೆಯನೇರಲುಪದೇಶ 


ಮತ್ತೆಂಟು ದಳದ ಷೋಡಶದಳದಬ್ಬಗ 
ಳಿತ್ತೆರದೊಳು ನಟ್ಟನಡುವೆಡೆಯೂ 
ಗೊತ್ತಿನ ಶತಪತ್ರದೊಳು ಬಿಳಿವಣ್ಣದ 
ಬಿತ್ತರದಲಿಯಾ ನುಡಿಯ ಕೇಳಲುಪದೇಶ 


ಇಂತು ನಾನಾ ವಿಧವಾಗಿ ತನ್ನೆಯ ಬಾಹ್ಯಾ 
ಭ್ಯಂತರದೊಳಗೆಡೆದೆರಹಿಲ್ಲದೆ 

ಸಂತತ ಬೆಳಗುವ ಗುರುಸಂಗಮೇಶನ 
ಚಿಂತೆಯೊಳಗಿರಲುಪದೇಶ 


೬ 
ಕಂಡೆನೆನ್ನಯ ಕರಮಂಡಿತಾಂತರ 
ಖಂಡ ತೇಜೋವಂಯಮಂಡಲದೊಳಗೆ 
ಕುಂಡಲಿ ಮಣಿಮಂಟಪೋನ್ನತ 
ಮಂಡಿತಾದ್ಭುತ ಚಂಡಕಿರಣೋ 
ದ್ಹಂಡ ನಂದೀಶಾದಿರುದ್ರರ 
ತಂಡದೊಳು ರಂಜಿಸಂವ ಶಿವನ 
ವಾಮ ದಕ್ಷಿಣಭಾಗದೆಡೆಯೊಳಗಿರುವ - 
ಸೋಮಸೂರ್ಯರ ಮಧ್ಯದೊಳಗೆ ರಾಜಿಸುವ 


೧೦ 


೧೧ 


॥ ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


' ಧಾಮದೊಳಗನುದಿನದೊಳಗೆ ಚರಿಸುವ 
ಕಾಮಿಶಫಲಗಳ ಕರುಣದಿ 
ಆ ಮಹಾ ಶಿವಬೀಜಗಳ ಯುಗ 
ನಾಮವಳಿದೇಕಾಕ್ಷರ ಜಿ 
ದ್ವೊ ನಮಮಂಡಲ ಮಧ್ಯ। ದೊಳಗತಿ 
ಪ್ರೇಮುದಿಂ ನೆಲಸಿರುವನಾ ಶಿವನ ಕಂಡೆ 


ಅರುಣಮಂಡಲದೊಳಗತಿಶಯದಾದಿ 
ಸ್ವರವನು ಚಂದ್ರ; ಮಂಡಲದೊಳಗಿರದೆ 
ಸುರುಚಿರಾನೆಲ ಮಂಡಲದಿ ಮಿಗೆ ಬರದೆ 
ಪರಮ ಪ್ರಣವಗಳ ಬೆರೆದೆಡವಿಡದೆ 

ತರಣಿ ಶಶಿ ಶಿಖಿ ಕಿರಣನಿಕರ 

ಸ್ಫುರಣವಿಲಸಿತ ನಿರ್ಮಲ ಮಾತ್ರಾವಣ 
ನಿರುಪಮ ಜ್ಯೋತಿರಗ್ರೋಪರಿ ಸದನದೊಳ 
ಗಿರುವನಾ ಶಿವನ ಕಂಡೆ 


ತನುವೆಂಬ ಭೂಮಿಯ ಮೇಲಣಚಲದ 
ಕೊನೆಯೊಳಗರ್ಧಚಂದ್ರನ ಕರವಾದ 
ಘನ ತೇಜೋಬಿಂದುಸ್ವರೂಪ ತಾನಾದ 
ಘನದುರುತರ ಜ್ಯೊ *ತಿಸಂಕಾಶವಾದ 
ಅನಿಲಚಂಚಲದಿಂದಲಲುಗದ 
ಮಿನುಗುವಂಗುಷ್ಟ ಪ್ರಮಾಣದ 

ವನಜ ಸೂತ್ರಾದಿಗಳಿಗತಿಶಯ 

ಪೆನಿಸಿ ಮಿಗೆ ಚಿಕಚಿಕಿಸುವ ಶಿವನ ಕಂಡೆ 


ಮುನ್ನೀರ ನಡುವೆ ತಿಳಿಯೆ ಚೋದ್ಯವಾದ 
ಪನ್ನೆರಡಂಗುಲಗಳ ಪರಿಮಿತವಾದ 
ಬಿನ್ನಾಣದಿಂ ಮೂವತ್ತೆರಡೆಸಳಾದ 
ಸನ್ನುತ ತಾಲು ಚಕ್ರದ ಪೆಸರಾದ 
ನನ್ನಿಯಿಂದಲಿ ನೋಡಲವನ 

ಚಿನ್ನಾಳೆದ ಕಂಜದೊಳಗತಿ 

ಸನ್ನಹಿತ ದಿವ್ಯಪ್ಪಕಾಶದಿ 

ಬಿನ್ನವಿಲ್ಲದೆ ಬೆಳಗುವ ಶಿವನ ಕಂಡೆ 


CC-0. Jangamwadi Math Collection, Varanasi. An eGangotri Initiative 


ಸ್ವರವಚನ ಸಂಪುಟ : 


ಗುರುಸಂಗಮೇಶೆ ಅಂಕಿತದ ಸ್ವರವಚನಗಳು 


ಒಳಗಲ್ಲ ಹೊರಗಲ್ಲದಾವುದೊಂದೆಡೆಯ 
ತಿಳಿಯಬಾರದ ಮಹಾಗೋಪ್ಯದ ಬಗೆಯ 
ಬೆಳಗಿನ ಬೆಳಗದೊಬ್ಬುಳಿಯೊಳು ಹೊಳೆವ 
ಬೆಳಗಿನೊಳಗೆ ಬೆಳಗಿನ ಚೆಲುವ 
ಕಳಕಳಿಸುತ್ತಿಹ ನೇಶ್ರಸೂತ್ರದ 
ಸುಳಿಯೊಳಗೆ ಕಣ್ಣೆಸೆದು ಕಾಣಿಸಿ 
ದಳಕುಳಗಳೊಂದಾದ ಪರತರ 
ನಿಳಯದೊಳು ಗುರುಸಂಗನ ಶಿವನ ಕಂಡೆ 


೭ 
ಆತ್ಮರಾಮ ಆತ್ಮರಾಮ ಆತ್ಮರಾಮ ಆತ್ಮರಾಮ 
ಮಾಮೂರೆಸಳಿನ ಬ್ರಹ್ಮಜಕ್ರದೊಳನುಪಮ 
ಚಾರುಕರ್ಣಿಕೆಯಗ್ರದಲ್ಲಿ ರಾಜಿಸುವ 
ಲಿಂಗಸ್ಥಾನದ ನಾಲ್ಕೆಸಳಿನ ಕಮಲದಿ 
ರಂಗಿಸಿ ಪಶ್ಚಿಮಮುಖದಿಂದೆಸೆವ 
ಪಂಚಾವರ್ತದ ಪದ್ಮದಂತರದೊಳಗುರೆ 
ಮಿಂಚಿನಬಳ್ಳಿಯಂದದೊಳು ಬೆಳಗುವ 


ಎಂಟೆಸಳಿನ ತಾವರೆಯ ಹೂವಿನ ನಡು 
ದಂಟಿನೊಳುರುತರ ದೀಪದಂತುರಿವ 
ತಾಲುಮೂಲದೊಳೀಡೆ ಪಿಂಗಳೆಗಳ ಮಧ್ಯ 
ದಾಲಯದಾಕಾಶದೊಳಗೆ' ಕಾಣಿಸುವ 
ಅತಿಶಯವಾದ ಮತ್ತೊಂದೆಡೆಯೊಳಗನು 
ಮತಿಸಿ ಮಹಾಶೂನ್ಯಕರವಾಗಿರುವ 
ನೂತನವಾದೇಕನಾಳಕಂಜದ ಮಧ್ಯೆ 
ಜ್ಯೋತಿಯೊಳಗೆ ಜ್ಞಾನನೇಶ್ರವಾಗಿರುವ 


ವರ್ಣತ್ರಯಾನ್ವಿತ ಪಂಕೇರುಹ 
ಕರ್ಣಿಕಾಗ್ರದೊಳಗ್ನಿಯಂತೆ ರಾಜೆಸುಪ 


CC-0. Jangamwadi Math Collection, Varanasi. An eGangotri Initiative 


೮. ಸ್ವರವಚನ ಸಂಪುಟ ; 


ಹದಿನಾರೆಸಳಿನ ಪಂಕಜ ಕರ್ಣಿಕಾಗ್ರದ 
ಸದನದೊಳಗೆ ಮುದದಿಂ ನೆಲಸಿರುವ 

ನಾದ ಬಿಂದು ಕಲಾತೀತವಾದನುಪಮ 
ನಾದಲಯದೊಳಗೆ ಹೊಳೆವಗ್ಗಿದೀಪ 


ಹಿಂಗದೆನ್ನಯ ಹೃದಯಾಂಗಣದೊಳಗಿಹ 
ಸಂಗಮೇಶ್ವರನೆನಿಸುವ ಪರಮಾತ್ಮ 
೮ 


ಏಗಿ ಏಗಿಸೆನ್ನನು ವಿಷಯ ಪರಮಶಿವ 
ಯೋಗಿಜನ ವಂದ್ಯನೆ 
ಭೋಗವಿಷಯಸುಖಪೂಗಕೆಳಸಿ ಭವ 
ರೋಗಿಯೆನಿಸದೆ ಪಾವನ ಚಿತ್ವಕಾಶನಿ I 
ಪರಮ ಚೌಪೀಠದೊಳು ವಾರುಗುತಿರ್ಪ 
ನಿರುಪಮ ನಾದವನು 

ತ್ವರಿತದಿಂ ಭೋಗಿಸೆ ಹೊರಗೆ ರಾಜಿಸುತಿರ್ಷ 
ತರುಣಿಯ ಚೊಕ್ಕ ನುಡಿಯ ಕೇಳಲೀಸದೆ 
ಸುರುಚಿರಾಸನ ಮುದ್ರೆಯಿಂ ಮನೋದೃಷ್ಟಿ 
ಮರುಶಂಗಳನುಗೊಳಿಸಿ 
ಸರಸಿಜಾನನೆಯಾಲಿಂಗನವ ಮಾಡುವ ಚಾರು 
ತರವಾದ ಕಲೆಯ ಮೋಹವ ಮಾಡಲೀಸದೆ 


ಮೂರು ಮಂಡಲದ ಮೇಲೆ ಮಿರುಗುತಿರ್ಪ 

ಪಾರ ತೇಜವ ತೋರಿಸಿ 

ವಾರಿಜಾಕ್ಷಿಯ ರೂಪ ನೋಡಿನಿದೆಂದದ 

ಸಾರಿ ಮನದೊಳು ಭಾವಿಸಿ ಭ್ರಮೆಗೊಳಿಸದೆ 
. ಬಾಲರಂಡೆಯ ಶಿರದಿ ಸುರಿಪುತಿರ್ಪ 

ಲೋಲ ಚಿದ್ರಸವ ನೋಡಿ 

ಬಾಲೆಯಧರಸುಧಾರಸವ ಸೇವಿಸುತಿರ್ಹ 

ಲೀಲೆಯೊಳೊಡವೆರಸಿಹ ಸೊಗಸೆಸಗದೆ 

ಸಾಸಿರೆಸಳ ಕಮಲವಲರೆ ದಿವ್ಯ 

ವಾಸನೆ ಶೀವಿ ಮಿಕ್ಕ ಲೇಸಿನ ಬಲೆಯುಸು 


[ 
30 


CC-0. Jangamwadi Math Collection, Varanasi. An eGangotri Initiative 


ರಾ ರಾಂ ಭಾ 
ಹ ರಾ ಸಾರಾ ಾನಾಾ 


ಗಂರಂಸಂಗಮೇಶೆ ಅಂಕಿತದ ಸ್ವರವಚೆನಗಳೆಂ 


ವಾಸಿಸೆಗೂಡದೆಲೆ ಸಂಗಮೇಶ್ವರ 
೯ 

ದೂರವಲ್ಲವು ಕಾಣ ಕಲಧೌತಪರ್ವತವು 
ಸೂರ್ಯಚಂದ್ರರೆ ಮೇಗಡೆಯೊಳು ನೆಲಸಿಹದು 
ಹಲವು ಕೋಟಲೆಗಳನುಳಿದು ನಿರ್ಮಳನಾಗಿ 
ಚೆಲಿಸುವ ಮನವನಂಡಲೆದು ಸೆರೆವಿಡಿದು 
ನೆಲೆನೆಲೆಗಳ ಹತ್ತಿ ನೆತ್ತಿ ಮಂಡಲದಲ್ಲಿ 
ಚೆಲುವ ತಾವರೆಕೊಳದ ತಿಳಿನೀರ ಸವಿಯೆ 
ಮಂತಣದೊಳಗಿರ್ದು ಮಾಯಪಾಶವ ಗೆಲ್ಲು 
ಶಾಂತಿ ಪ್ರಾಣಯಿನಿ ಹೃತ್ಯಾಂತೆದೊಳೆಸೆದು 
ಕಾಂತಿಮಯ ಕಮಲದ ಕರ್ಣಿಕಾರೇಖಾಘ್ರ 
ದಂತಾರಾಕಾಶದಾಕಾಶದಿ ಮನವಳಿಯೆ 
ಮರುತನ ದ್ವಾರ ಹೃದ್ವಾರೆ ಮೂರ್ಧ್ಯದ್ವಾರ 
ಪರಮ ಮೋಕ್ಷದ್ವಾರ ಸುಸಿರಮಂಡಲದಿ 

ರುತ ಮನೋದೃಷ್ಟಿಗಳನೊಂದುಗೂಡಿ ಸು 
ಸ್ಥಿರವಾಗಿ ನೋಡುತ್ತಿರಲು ಕಾಣುತಿಹುದು 
ಆರೆರಡೆಸಳದ ಕಮಲದ ತುದಿಯಲಿ ಪದಿ 
ನಾರೆರಡೆಸಳ ಕಮಲಂಕಿದಣದೊಳು 
ಮೀರಿದ ದಶಶತ ಪತ್ರದ ಬಿಳಿವಣ್ಣ 
ದಾರಡಿಯ ಧ್ವನಿಯನೆಡೆವಿಡದೆ ಲಾಲಿಸಲು 


_ ತಾರಚೆಲವೆಂದೆನಲು ದೇವಚಲವೆಂದೆನಲು 
ಚಾರುತರ ಪೂರ್ಣಚಲವೆಂದೆನಲು ತಾನೆ 
ಆ ರಮ್ಯತರವಾದ ಸುರಸದನವೆಂದೆನಲು 
ಸಾರ ಶಾಂಭವಲೋಕೆವೆಂಬ ಪೆಸರಹುದು 


ಇನ್ನೇನ ಹೇಳಲಿ ನಿನ್ನೆ ಬುದ್ಧಿಯ ನಾನು 
ನಿನ್ನ ಕಂಗಳ ಮುಂದಣಹಂಗಣದಲ್ಲಿ 


ರನ್ನವೆಟ್ಟುವಿನಾಚೆ ರಂಜಿಸಿ ಬೆಳಗುತಿದೆ 
ನಿನ್ನಾಣೆ ಪುಸಿಯಲ್ಲ ಚೆನ್ನಾಗಿ ನೋಡೆ 


CC-0. Jangamwadi Math Collection, Varanasi. An eGangotri Initiative 


0 | ಸ್ವರವಚನ ಸಂಪುಟ : 


ಇದಿಗಿದಿಗೊ ಕಾಣುತಿದೆ ಗದಗದನೆ ಹೊಳೆವುಶಿದೆ 
ಮುದದಿಂದವೆ ತನ್ನಾ ಮುದ್ರೆಯೊಳು ಮೈಮರೆದು 
ಸದಮಲಾನಂದ ಶ್ರೀಗುರುಸಂಗಮೇಶ್ವರನ 
ಪದಸರಸಿಜದನುಸಂಧಾನದೊಳಿರುತಿರಲು 


೧೦ 


ಶರಣು ಶರಣು ಶರಣಯ್ಯ ನಿಮ್ಮ 

ಚರಣ ಕಮಲಕೆ ದಮ್ಮಯ್ಯ 

ಕರಂಣಸಾಗರ ಚೆನ್ನಬಸವೇಶ ನೀವೆನ್ನ 

ಪರಿಭವಗಳನು ತೊಲಗಿಸಿ ರಕ್ಷಿಪುದು ॥ 
ಶಶಿರವಿಗಳ ಮಧ್ಯದೊಳಗೆ ಬೆಳ 

ಗೆಸೆವ ಮಹಾಜ್ಯೋತಿಯೊಳಗೆ 
* ಮಿಸುಪ ತಾರಕ ಬ್ರಹ್ಮರೂಪಾಗಿ ಯೋಗಿಗ 

ಳಸಮ ಹೃದಯಕಮಲದೊಳು ರಾಜಿಸುವ 


ತಾಲುಮೂಲದ ದ್ವಾದಶಾಂತಕನಾ ' 
ದಾಲಯದೊಳು ಚೆಲುವಾಂತ 

ಜಾಲಕದೊಳು ರಭಗರಭಗಿಪ ಕಾಲಾನಲ 
ಜಾಲಾಗ್ರ ದಿವ್ಯಪ್ಪಕಾಶನಿವಾಸ 

ಉತ್ತೆರವೆನಿಪ ಶಾಂಭವಿಯ ಮುದ್ರೆ 
ಯತ್ತೆಣಿಂ ಮೂಗಿನ ಕೊನೆಯ 

ಗೊತ್ತಿನ ಕೋಣೆಯ ಕುಸುಮಗದ್ದುಗೆಯೊಳು 
ಬಿತ್ತರದಿಂದೊಪ್ಪಿ ಮಿಗೆ ನೆಲಸಿರುವ 


ಆರೆರಡೆಸಳಿನ ಕಮಲದ ಪದಿ 

ನಾರೆಸಳಿನ ಪಂಕೇರುಹದ 

ದ್ವಾರದ ನಡುವಣ ಸಾಸಿರೆಸಳಿನ ಪದ್ಮ 
ಚಾರು ಕರ್ಣಿಕೆಯೊಳು ಮೊರೆವ ಚಿದ್ಭೃಂಗ 


ಕಂಗಳ ಮುಂಗಡೆಯೊಳಗೆ ತವೆ . 
ರಂಗಿಸುವಂಗಣದೊಳಗೆ 
ತುಂಗಪೂರ್ಣಚಲದೊಳು ಮಿರುಗುವ ಗುರು 
ಸಂಗನೆನಿಪ ಚೆನ್ನಬಸವರಾಜೇಂದ್ರ 


£4 
236 


CC-0. Jangamwadi Math Collection, .Varanasi. An eGangotri Initiative 


ಗುರುಸಂಗಮೇಶೆ ಅಂಕಿತದ ಸ್ವರವಚನೆಗಳು ೧೧ 


೧0 


ಏನ ಹೇಳಲಿ ತನ್ನ ತಾನೆ ಬೆಳಗುತಿದೆ 
ಜ್ಞಾನಜ್ಯೋತಿಯಖ ಪಲಬಗೆಗಳಾಗಿ ॥ ಪಲ್ಲ 


ಅಚ್ಚೆ ಬೆಳಗೊ ಕಾರ್ಮುಗಿಲ ಮಧ್ಯದೊಳುರೆ 

ಸ್ವ ಚ್ಚ ೈವಾಗೆಸೆವ ಮಿಂಚಿನ ಬಳ್ಳಿಯೊ 

ಮುಚ್ಚ ಮುಸುಕಿದ ಫೊಗೆಯ' ಬಗೆ ನಾನಿದ 

ಹ ಪೇಳೆಲಸೆದಳವು 
ಕಾಳಮಂಡಲವೊ ನಿರ್ಮಳನಲೆಗಳೊ ತಿಳಿ 

ಸಾ ಕಂಗೊಳಿಪ ಖದ್ಯೋತಂಗಳೊ 


ಸೂರ್ಯಬಿಂಬವೊ ದೀವಿಗೆಯ ಶಶಿಕಿರಣವೊ 
ಮೂರಾರು ರನ್ನೆಗಳಿಂಗಿತವೊ ೨ 


( 


ಕಂಗಳಾಗ್ರದ ಸುವರ್ಣದ ಕಂಜ ಕಿಂಜಲ್ಯ 
ಶೃಂಗಾರ ದಂಡನಾಳಗಳಿರವೊ 
ಮಂಗಳಾತ್ಮಕ ಗುರು 
ಸಂಗಮೇಶ್ವರನಂಘ್ರಿಯೊಳಗೆ 
೧೨ 
ಶರಣು ಶರಣು ಯೋಗಿಜನೆ ಮನೋಭೋಜ ಚೆಂ 
ಚರೀಕ ರೂಪನೆ ಮಾಯಮಲಕರ್ಮೆಲೋಪನೆ 
ನಿರಘ ನಿರಾಮಯ ಪರತರಣೆರಿತನೆ 
ಕರುಣದಿಂ ಪೊರೆಯೆನ್ನನು ದೇವ ॥ ಪಲ್ಲ 
ನಮಿತಜನಾರ್ತಿ ಪಯೋಧರ ಮರುತನೆ | ಕ 
ವಿಮಲ ಸದ್ಗುಣಭರಿತನೆ ಭವರಹಿತನೆ , 
ಕಮಲಲೋಚನೆ ಲೋಚೆನಾರ್ಚಿತಹರಣನೆ ದಮಿತೇಂದ್ದಿ ಪ್ರಿಯಾನೀಕನೆ 
ಅಮಿತ ಮಹಿಮನೆ ನಿಗಮ ಜಾಯಿಲನೆ ನಿತ್ಯ 
ಕಮನೀಯಕಾಯನೆ ನಿರುಪಮೋಪಾಯನೆ ಕ್‌ 
ಯವಂನ ಮುಮ್ಮೊನೆಯಿಂದಲಿರಿದು ಲಜ್ಜಿಸಿದನೆ ಸುಮತ ಸಜ್ಜನಯುತನೆ ದೇವ. ೧ 
ಕಂದುಗೊರಲನೆ ಕಾಮನ ಸುಟ್ಟುರುಹಿದನೆ 
ಗಾಂಧರಗಿವಿಯನೆ ಗಾನಸಂಪ್ರೀತನೆ 
ಸುಂದರ ಭಸಿತಭೂಷನೆ ವ್ಯೊ €ಮಕೇಶನೆ ಮಂದಸ್ಮಿತನೆ ಭವನಿ ` 


CC-0. Jangamwadi Math Collection, Varanasi. An eGangotri Initiative 


೧೨ 


ನಂದಿವಾಹನ ನಾರಾಯಣಪ್ರಿಯನೆ 
ಸೃಂದಜನಕನೆ ಕಾತ್ಯಾಯನಿಕಾಂತನೆ 
ಚಂದ್ರಧರನೆ ಶುಚಿವರ್ಣನ ಸಚ್ಚಿ ದಾನಂದಮನೆ ಶಿವನೆ' 


ವಾರಣಾಸುರ ಸಂಹಾರನೆ ನರವರದನೆ 

ತಾರಾಚಲಾಗ್ರಸದನ ನಿವಾಸನೆ ನಿರ್ವಿ 

ಕಾರನೆ ಭಕ್ತಮಂದಾರನೆ ಭಗಣಾಲಂಕಾರನೆ ಶಂಕರನೆ 
ವಾರಿಜಭವನ ಶಿರವರಿದವನೆ ರಾಜ 

ಸೂರ್ಯಾಗ್ನಿನೇಶ್ರನೆ ಸುರನುತಿಪಾತ್ರನೆ 
ತಾರಕಾತ್ಮನೆ ಶ್ರೀಗುರು ಸಂಗಮೇಶ್ವರನೆ ಕಾರುಣ್ಯಸಾಗರನೆ 


೧೩ 
ರಾಗ: ಮಂಗಳ ಕೌಸಿ 
ಶರಣು ಶರಣು ಗುರುದೇವನೆ ನಿಮ್ಮ ಶ್ರೀ 
ಚರಣ ಕಮಲಗಳಿಗನುದಿನವು 
ತತ್ವ ತಾಶ್ವಿಕಗಳ ಮೊತ್ತಗಳನು ಪೇಳಿ 
ಮತ್ತವನೆತಿಗಳೆವ ಬಗೆಯ 


ಬಿತ್ತರದಿಂದುಪದೇಶವ ಮಾಡಿದ 
ಸತ್ತು ಚಿತ್ತಾನಂದಮಯಗುರುವೆ 


ನೀಲತೋಯದ ನಿರ್ವಿಕಾರ ಕ್ಷಣಿಕರುಚಿ 
ಜಾಲ ನಿವಾರಸೂಕಗಳಿಂದಾದ 

ಜ್ಞಾಲಾಗ್ರ ಕಳೆಯೊಳು ಬೆಳಗುವ ಬ್ರಹ್ಮದ 
ಮೂಲವನೆನಗರುಹಿದ ಗುರುವೆ 

ಕಂಗಳ ಕೊನೆ ಮೊನೆಯ ಮೇಲೆ ರಂಗಿಪ 
ಸಂಗಮೇಶ್ವರನೆಂದೆನಿಸಿ ಪರವಮಾ' ' 
ಮಂಗಳಾತ್ಮಕ ದಿವ್ಯಲಿಂಗಾನುಸಂಧಾನ 
ದಿಂಗಿತವನು ಪೇಳ್ದ ಘನ ಗುರುವೆ 


೧೪ 


ಸ್ವರವಚನ ಸಂಪುಟ : ೪ 


॥ ಪಲ್ಲ 


ಮೂರು ಲಕ್ಷ್ಮವನು ಬಾಹ್ಯಾಭ್ಯಾಂತರಡೊಳು ಸುವಿ 


ಚಾರದಿಂದರಿದು ಲಕ್ಷಿಪುದು ಯೋಗಿಗಳು: - - 


CC-0. Jangamwadi Math Collection, Varanasi. An eGangotri Initiative 


ಮ 


ಗುರುಸಂಗಮೇಶ ಅಂಕಿತದ ಸ್ವರವಚನಗಳು 


ಮೂಲಕಂದದಿ ದಂಡವನು ತೊಡೆಗಿ ನಡುನಾಡಿ 
ಮೇಲಣಂಬರತೆನಕ ಬೆಳೆದು ಪರ್ಬಿಹುದು 
ಅಲೋಕಿಸಲ್ಯಂತರದಿ ತಾವರೆಯನು 
ಹೋಲುವತಿಶಯದ ಮಿಂಚಿನ ಬಳ್ಳಿಯದನು 


ಮತ್ತೆ ನಾಸಿಕದ ತುದಿಯೊಳಗೆ ನಾಲ್ಕಾರೆಂಟು 

ಪತ್ತು ಹನ್ನೆರಡು ಬೆರಲುಗಳ ಮಿತಿಯೊಳಗೆ 
ಬಿತ್ತರದಿ ಬಾಹ್ಯದೊಳು ಕರಿದು ಪೋಗೆ ಕೆಂಪು ಚೆಲು 
ವೆತ್ತಿಹ ಬಿಳಿದು ಹಳದಿಗಳ ಪ್ರಕಾಶವನು 


ಬಳಿಕ ರವಿ ಶಶಿ ವಿದ್ಯದನಲ ತಾರಾನಿಕರ 
ಕಳೆಗಳೊಳಕೊಂಡು ಸ್ಮಲನಿಯಮಗಳನುಳಿದು 
ಪೊಳೆವ ಶ್ರೀ ಗುರು ಸಂಗಮೇಶ್ವರನ ಶ್ರೀಚರಣ 
ನೆಳಿನದನುಸಂಧಾನದೊಳೆಗೆ ಮನೆವೆರೆದು 

೧೫ 
ಹಲವು ಮಾತುಗಳಿಂದಲೇನು ಸಾಧನವಹುದು 
ನೆಲೆಯರಿದು ನಿಮ್ಮ ನಿಜವನು ಪೇಳಿರಣ್ಣ ॥ 
ವಾತಚರವೆನಿಸಿಕೊಂಬುದರ ಪೆಸರೇನು ಖ 
ದ್ಯೋತಾಬ್ದಶರಣನೆನಿಪುದರೆ ನೆಲೆಯೇನು 
ಸಾತಿಶಯ ವಿಸರ್ಗ ಬಿಂದುಶಕ್ತಿಗಳೇನು 
ನೀತಿಯಿಂದಿದರ ಬಗೆಯೇನು ಪೇಳಿರಣ್ಣ 


ಶಿವನ ಬೀಜವೆಂಬೆರಡು ನಿರುತಿಲಿಹ ನೆಲೆ ಯಾವು 
ದವರ ತ್ರಿಕೂಟದೊಳು ಸತ್ತಿರುವುದೇನು 

ತವೆ ತಾನೆ ಬಿಡದೆ ಪಾಡುತಲಿರ್ಪ 

ಯುವತಿಯಳ ಸವಿ ನುಡಿಯನಿರವೇನು ಪೇಳಿರಣ್ಣ 
ತತ್ವ ಮೂರರ ಮೂಲವೇನು ಮೂವತ್ತಾರು 
ತತ್ವಗಳ ಲಕ್ಷಿಸುವ ಲಕ್ಷಣವದೇನು 

. ತತ್ವಮಸಿ ವಾಕ್ಕಂಗಳರ್ಥವದು ತಾನೇನು" 
ತತ್ವಜ್ಞ ರುಗಳೆಂಬವರು ಪೇಳಿರಣ್ಣ 

ಬುಡ ಮೇಲು ಕೊನೆಯು ಕೆಳೆಗಾಗಿ ರಾಜಿಸುತಿರ್ಪ 
ಬುಡದ ಮೊದಲೊಳಗಡಗಿಹನ ಕುರುಹದನು 


CC-0. Jangamwadi Math Collection, Varanasi. An eGangotri Initiative 


| 
30 


ಚಿ ಸ್ವರವಚನ ಸಂಪುಟ ; ೪ 


ಬಿಡದೆಯಾತನ ಕಯ್ಕೊಳಡಗಿರ್ದನು 
ನುಡಿಜಾಣರುಗಳೆಂಬವರು ಪೇಳಿರಣ್ಣ 


ಆರೆಣ್ಯದಾವಲ್ಯನೆಲ್ಯಾಭ್ರ ಮಧ್ಯದೊಳು 
ತೋರಿಯೆಡಗುತಲಿರ್ಪ ಮಿಂಚಿನಿರವೇನು 
ಭೋರೆನುತಾರ್ಭಡಿಸುತಿಹೆ ಮಿಂಚಿನಿರವೇನಂ 
ಮೀರಿ ಸುರಿವುತಲಿರ್ಪ ಮಳೆಯ ಪೆಸರೇನು 


ಈರಾರು ಬೆರಲುಗಳ ಮೇಲೆ ಬೆಳಗುವದೇನು 
ಕಾರ್ಮುಗಿಲ ಮಧ್ಯದೊಳು ಮಾರ್ಪೊಳೆವುದೇನು 
ನೀರ ಬೊಬ್ಬುಳಿಕೆಯೊಳಗುರಿವುತಿಹ ಸೊಡರೇನು 
ತಾರಕವನರಿದ ಜಾಣರು ಪೇಳಿರಣ್ಣ 


ಲಿಂಗಾಂಗ ಸಂಯೋಗದಿಂಗಿತವದೇನು ಸ 
ರ್ವಾಂಗದೊಳಹೊರೆಗೆಲ್ಲ ತುಂಬಿರುವುದೇನು 
ಕಂಗಳಾಗ್ರದೊಳೆಸೆವ ಕಮಲನಾಳದೊಳೆ ಗುರು 
ಸಂಗನೊಳ್‌ ಬೆರೆವುದೆ ನಿಜ ಕಾಣಿರಣ್ಣ 


೧೬ 

ರಾಗ: ಮೊಖಾರಿ 

ಜ್ಞಾನಮುದ್ರೆಯ ವರ್ಮವರಿಯೆ ಗುರುಕೃಪೆಯಿಂದ 
ತಾನೆ ಗೋಚರವಹುದು ಪರವಸ್ತುವು 
ಒಳಗೆ ಜ್ಯೋತಿರ್ಲಿಂಗದೊಳ್ಳನವನಳವಡಿಸಿ 

ಬಳಿಕ ನಾಸಾಗ್ರವೆಂದೆಂಬ ತಾಣದೊಳು 
ಹಳದೆವೆಗಳ ಸ್ಥಿರಗೊಳಿಸಿ ನೋಡುತಿರಲು 
ಥಳಥಳನೆ ಹೊಳೆವ ಜ್ಯೋತಿಯ ಕಾಣುತಿಹುದು 
ಪನ್ನೆರಡು ಬೆರಲುಗಳ ಪರಿಪ್ರಮಾಣದೊಳಿರ್ಪ 
ಚಿನ್ನದುಪ್ಪರಿಗೆಯಾಗ್ರದೊಳೆ ರಾಜಿಸುವ 
ಮುನ್ನೀರ ನಡುವೆ ನೋಡವದಕತಿಶಯವಾದ 
ಚೆನ್ನೆಸೆವ ಮಡುವಿನೊಳುರಿಯು ಕಾಣುತಿಹುದು 
ವೇದ ವೇದಾಂತ ಪಂಡಿಶರಿಗಸೆದಳವಾದ ` : 
ಮೂದೆರದ ಭುವನಗಳ ಮೀರಿದಂಬರದ 


CC-0. Jangamwadi Math Collection, Varanasi. An eGangotri Initiative 


83 


ಶತಿ 
30 


ಗುರಂಸಂಗಮೇಶ: ಅಂಕಿತದ ಸ್ವರೆವಚೆನಗಳು 


ನಾದಲಯದೊಳಿಸೆವ "ಗುರು ಸೆಂಗಮೇಶನ 
ಪಾದಪಂಕಜದೊಳು ಮನೋಲಖುವಹುದು 


೧೭ 


ಬಂದು ಬೇಗದೊಳೆನ್ನನು ಪಾಲಿಪುದು ಬಾ 
ಲೇಂದುಶಂಕರ ಶಂಕರಾನಂದ 

ನೆಂದನ ನೆಯೆನಾರವಿಂದಾರ್ಚಿತ 

ಸುಂದರ ಚರಣಾರವಿಂದ ನಂದಿವಾಹನ 


ಸಗ್ಗದೊರೆಯ ಜಡೆಯನೆ ಮುಪ್ಪರವ 
ರಗ್ಗಳಿಕೆಯ ಮುರಿದನೆ 

ಸುಗ್ಗಿಗೆಳೆಯನ ಸುಟ್ಟುರುಹಿ ಬೂದಿಯ ಬಲು 
ಹಿಗ್ಗಿ ಮೆಯ್ಯೊಳ್ಳ್ಬೂಸಿ ಬೇಗದಿ ನಟಿಸಿದನೆ 


ಬಡಗಣರಸಗೆಳೆಯನೆ ಬದ್ಧದೊವಲ 
ನುಡಿಯೊಳಾಳಿದ ದೇವನೆ 
ನುಡಿವೆಣ್ಣಿನರಸನ ನಡುವಣ ತಲೆಯನು 
ಕಡಿದು ಕತ್ತರಿಸಿ ಕೈಯೊಳ್ಳಿಡಿದಭವನೆ 


ಕಂದುಗೊರಲ ನಿಜವನೆರ್ದೆಯನೊಲ 
ವಿಂದಲೊದೆದು ಮೆರೆದನೆ 
ಗಾಂಧರಗಿವಿಯನೆ ಗಾನಸಂಪ್ರೀತನೆ 
ಚಂದದಿಂದಲಿ ಗೊಲ್ಲಿತಿಯ ವಂಗಗೊಲಿದನೆ 


ಕುಳಿರ್ವೆಟ್ಟಣಿನಿಯರಸನೆ ಕುಂದರಿಯದು 
ಮ್ಮ [೪] ಸಿ ಸೊಡರ್ಬಲಿಯೊಳಿರ್ದನೆ . 
ಪಳೆವಾತುಗಳನು ಹಾಳೆನೆ ಹಾಳರೆನಿ 
ಸಿಳೆಯೊಳಗತಿ ಮುದದಿಂದ ಶಂಬರನಾಧೀಶನ 


ದೇವಾದಿ ದೇವನೆ ಯೋಗಿಹೃದಯ ರಾ 
ಜೀವದಿವಾಕರನೆ 

ಭಾವವಿದೂರನೆ ಭಕ್ತಮಂದಾರನೆ 
ಪಾವನಾತ್ಮಕ ಸಂಗಮೇಶ್ವರನೆ ನೀನು 


೧೫ 


Il ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


೧೮ 

ರಾಗ : ಕಾದಂಬಿನಿ k 
ಅಂಗದೊಳಹೊರಗನುದಿನವು ಹೆರೆ ' 
ಹಿಂಗದಿರುತಿಹ ಲಿಂಗಪ್ಪಭೆಯ ಬೆ 

ಹಂಗಿನೊಳಗೆ ಬೆರಂಗುಗೊಂಡಿಹುದೆಂದಿಗಾದಪುದೊ 


ತರಳ ಬಾರೆಂದೆನ್ನ ಕೈವಿಡಿದುರುತರ ಮಹ 

ದರಿವ ಬೋಧಿಸಿ ಪರಿಭವಂಗಳ 

ನಿರದೆ ಕಿತ್ತೀಡಾಡಿ ಭರದಿಂದೆ 

ತ್ವರಿತದಿಂದಲಿ ಪೊರೆದ ಚಿದ್ಯನ 

ಪರಮ ಪರತರ ಪಾವನಾತ್ಮಕ 

ಗುರುವಿನಡಿಗಳ ಬಿಡದೆ ಧ್ಯಾನಿಪುದೆಂದಿಗಾದಪುದೊ 


ವಾಮದಕ್ಷಿಣಭಾಗದೊಳಗಿಹ 

ಸೋಮೆಸೊರ್ಯರೆ ಮಧ್ಯದೊಳಗಣ 
ಧಾಮದೊಳಗೆಡೆಯಾಡುತಿಹ ಜೀವೇಶರೆಂದೆಂಬ 
ನಾಮವನು ತಿಳಿದೆರೆಡು ಪ್ರಾಣ 
ಯಾವಮಂಳಿದೇಕಾಕ್ಷರದಿ ಮಿಗೆ... 
ಪ್ರೇಮದಿಂದವರೊಳಗೆ ಬೆರೆದಿಹುದೆಂದಿಗಾದಪುದೊ 


ಗೋಳಕದಿ ಪ್ರಣವವು ಯಕಾರವು 

ನಾಳದೊಳೆಗೆ ವಕಾರ ಗೋಮುಖ 

ದಾಳಿಯೊಳು ವರ್ತುಳ ಶಿಕಾರ ಮಕಾರ ಮಧ್ಯದೊಳು 
ಪೇಳಲೇಂ ವೃತ್ತದಿ ನಕಾರವು 

ಮೇಳೈಸಿ ರಂಜಿಸುವದರಿದಘ 

ದೇಳಿಗೆಯ ಸುಟ್ಟುರುಹಿ ಬಾಳುವದೆಂದಿಗಾದಪುದೊ 


ಲಿಂಗಗೋಳಕದೊಳಗೆ ಪದಿನಾ 

ಲೃಂಗೈಸೆ ನಾಳದೊಳು ಷೋಡಶ 

ಹಾಂಗೆ ಗೋಮುಖದೊಳಗೆ ದ್ವಾದಶವರ್ತುಳದೊಳು ದಶ 
ಸಾಂಗದಿಂ ಮಧ್ಯದೊಳಗಾರು 

ತ್ತುಂಗವೃತ್ತದಿ ನಾಲ್ಕು ಪ್ರಣವಗ 
೪ಿಂಗಿತವನರಿದಂಗವಳಿದಿಹಂದೆಂದಿಗಾದಪ್ಪದೊ 


CC-0. Jangamwadi Math Collection, Varanasi. An eGangotri Initiative 


ಸ್ವರವಚನ ಸಂಪುಟ : ೪ 


॥ ಪಲ್ಲ 


ಗುರಂಸೆಂಗಮೇಶ ಅಂಕಿತದ ಸ್ವರವಚೆನಗಳು 


ಆಸನಾಶ್ರಿತನಾಗಿ ಬಳಿಕಲಿ : 
, ನಾಸಿಕಾಗ್ರದಿ ನಿಲಿಸಿ ದೃಷ್ಟಿಯ 
ಮೋಸೆಹೋಗದೆ ಮನ ಸಾಸಿರೆದಳದೊಳಳವಡಿಸಿ 
ಭಾಸುರಾರುಣ ಚೆಂದ್ರಶಾಖೆಗಳ 
ವಾಸೆದೊಳು ಲವಲವಿಪ ರುದ್ರರ ` 
ಲೇಸ ಪಡೆದವರೊಳಗೆ ಬೆರೆದಿಹುದೆಂದಿಗಾದಪುದೊ 


ಆಗಸಗಳ್ಳೆ ದಾರು ತಾರಕ 

ಮೇಗೆ ಕುಚೆ ಗುಹ್ಯೋಷ್ಟವರ್ತೆಗಳ 

ಸೊಗಯಿಪ ಗೋವ[ದ]ನದ ಗೋಮುಖ ಬಾಣನಿಧಿದಿಕ್ಕು 
ನಾಗಭೇದದ ಗಣನೆಯಂಬಕ 

ದಾಗಮವನರಿದವರೆ ಬೆಳಗಿನೊ 
ಳಾಗುಹೋಗುಗಳಳಿದು ಬಾಳುವದೆಂದಿಗಾದಪುದೊ 


ಬಾನದೊಳಗಣ ಬಯೆಲಿನೊಳಗಿಹ 

ಬಾನದೊಳು ದಳೆದಳನೆ ರಾಜಿಪ 

ಭಾನುವಿನ ಬೆಳಗಿನ ಬಳಗವನು ಕಂಡು ಕಣ್ಮುಚ್ಚಿ 
ಸಾನುರಾಗದಿ ಸೆಂಗಮೇಶನೆ 

ಧ್ಯಾನದಿಂದಲಿ ಮೈಮರೆದು ಮ 
ಹಾನುಭಾವಾನಂದದೊಳಗಿಹುದೆಂದಿಗಾದಪ್ಪದೊ 


೧೯ 
ಈಶ್ವರಂ ಸಚ್ಚಿದಾನಂದ ಭಾಸ್ವರಂ ನಮಿತಾ ಕಮ 
ಲೇಶ್ವರಂ ಮೆಜಾನೆ ಹೃದಯೆ ಈಶ್ವರಂ 
ಕಾರಣಂ ಕಲಿತ ಮಂತ್ರೋ 


ದ್ಧಾರಣಂ ಶರಣಮಗೋ 
ಚಾರಣಂ ಭಸ್ಮ ರುದ್ರಾಕ್ಷ ಧಾರಣಂ 


ಸುಂದರಂ ಶ್ರೆಯಿಳಾಂಕೃೈತ 

ಕಂಧರಂ ರಾಜಿತಚಲ 

ಮಂದಿರಂ ದಿವ್ಯ ಸಂಕಾಶ 

ಬಂಧುರಂ ಮೆಜಾನೆ ಹೃದಯೆ 
2 


CC-0. Jangamwadi Math Collection, Varanasi. An eGangotri Initiative 


೧೮ 


ತಾರೆಕಂ ನಿಟಿಲತಟ 

ದ್ವಾರಕ ಸುಜ್ಞಾನರೆಸೆ 

ಪೂರಕಂ ಸೆಂಗಮೇಶಾಖ್ಯ 

` ಧೀರಕಂ ಮೆಜಾನೆ ಹೃದಯೆ ಈಶ್ವರಂ 


೨೦ : 


ಏನನೆಂಬೆನೆನ್ನ ಸಿರಿಯ ಚಂದಮಾಮ 
ಪರಮಾನಂದಭರಿತನಾದೆ ಚಂದಮಾಮ 


ಸುರುಚಿರವಾದಾಸನದಿಂ ಚಂದಮಾಮ 

ಪರತರ ಮುದ್ರಾನುಸೆಂಧಾನದಿಂ ಚಂದಮಾಮ 
ಮರುತ ಮನೋದೃಷ್ಟಿಗಳ ಚಂದಮಾಮ. 
ಮಿಗೆ ಸ್ಥಿರಗೊಳಿಸಿ ನೋಡುತಿರೆ ಚಂದಮಾಮ 


ಜೀವಪರಮುರೆಂದೆನಿಪ ಚಂದಮಾಮ 
ದ್ವೈತಭಾವವಳಿದೇಕವಾಗಿ ಚಂದಮಾಮ 
ಆ ವಿಮಲ ಪ್ರಣವದೊಳು ಚಂದಮಾಮ 
ಪರಿಭಾವಿಸಿ ಪರಮನಾದೆ ಚಂದಮಾಮ 


ನೆಟ್ಟನೆಡುವಗಲಿನಲ್ಲಿ ಚಂದಮಾಮ 

ದಿಟ್ಟಿ ನಟ್ಟು ನಿಟ್ಟಿಸುತಿರೆಲು ಚಂದಮಾಮ 
ಬಟ್ಟಬಯ[ಲ] ಬಾನದೊಳಗೆ ಚಂದಮಾಮ 
ಬೆಳಗು ದಟ್ಟೈಸಿ ತೋರುತಿದೆ ಚಂದಮಾಮ 
ಮೂರು ಮಂಡಲದ ಮೇಲೆ ಚಂದಮಾಮ 


ಮಿರುಪ ತಾರಕಾಗ್ರಾಕಾಶದಲಿ ಚಂದಮಾಮ 
ನೀರಜಾರಿಲ್ಲದುದಿಸೆ ಚಂದಮಾಮ 


ಬೇಗ ಸಾರಾಮೃತದ ಸವಿಯನರಿದೆ ಚಂದಮಾಮ 
ಗಿರಿಯ ಕೊನೆಯ ಮೊನೆಯ ಮೇಲೆ ಚಂದಮಾಮ 


ಮೂರು ಪರಿವ ನದಿಗಳ ನಡುವೆ ಚಂದಮಾಮ 
ಉರಿವ ಜ್ಯೋತಿನಿಳಯದೊಳಗೆ ಚಂದಮಾಮ 
ನಿರತ ಗುರುಸಂಗನೊಳಗೆ ಬೆರೆದೆ ಚಂದಮಾಮ 


ಸ್ವರವಚನ ಸಂಪುಟ ; ೪ 


CC-0. Jangamwadi Math Collection, Varanasi. An eGangotri Initiative 


ಗುರುಸಂಗಮೇಶಿ ಅಂಕಿತದ ಸ್ವೈರೆವಚೆನೆಗಳಂ ೧೯ 
೨೧ ಕ 


ಉದಯರಾಗ -: 

ಏಳು ಪರಶಿವನೆ ಬಾಳಾರ್ಕನುದಯಿಸೀಗೀ 
ರೇಳು ಲೋಕದ ಕಾವಳವು ಹರೆದು.ಬೆಳಗಾಯಿ 
ತೇಳು ನವಪ್ಪರದರೆಸುಗಳು ಬಂದು ನೆರೆದಿಹರೆ ದೇವ ನೀನುಪ್ಪವಡಿಸ ॥ ಪಲ್ಲ 


ಅರುಣನುದಯಕ್ಕೆ ಸರಸಿಜವರಳಿತದರೊಳಗೆ 

ವರಕರ್ನಿಕೆಯು ಕಾಣಬರುತಲಿದೆ ಕರ್ಣಿಕೆಯೊ 

ಳುರು ಪ್ರಣವಜ್ಯೋತಿ ತಳತಳಿಸುತಿದೆ ಪ್ರಣವದೆಡಬಲ ಹಿಂದು ಮುಂದೆಸೆಯೊಳು 
ಸುರುಚಿರದ SNM ಬಿಂದು ನಾದ ತ 

ಶ್ರರುಣಿಯರೊಳಗಂಬಿಕೆಗಣನಿ ಮೊದಲಾದವರು 

ತರೆತರದಿ ಪರಿವಿಡಿದು ನಿಂದು ಭಜಿಸುತ್ತಿಹರೆ ನಿರಘ ನೀನುಪ್ಪ: ವಡಿಸ ೧ 


ನಿಗಮಾಗಮೇತಿಹಾಸಗಳೊಳಚ್ಚೆರಿಯೆನಿಸು 

ವಗಿನಿವಳೆಯದೊಳೆಸೆವುತಿಹರೆ ಅಷ್ಟವಿಧವಾಗಿ 

ಹೊಗರೊಡೆದು ಬೆಳೆದ ದಳಗಳೆಂಟು ತೆರೆನಾದ ಪ್ರಣವಂಗಳಿರುತಲಿವಕೊ 
ಸೊಗಸಿನಿಂದ ಪ್ರಣವದಾಕಾರ ತಾವಾಗಿ 

ಮಿಗೆ ಮಾರಿ ಚರಿಪವಾ ಮಾಜಿಲ್ವೆ ಮೊದಲಾದ 

ಬಗೆ ಬಗೆಯ ಶಕ್ತಿಯರು ಬಂದು ಜಾ ಹರೆ ಪರಮೇಶನುಪ್ಪವಡಿಸ pe) 


ರಾಜಮಂಡಲವೆನಿಪ ಪೆಸೆರಿನಾವರಣದೊಳು 
ಸೋಜಿಗದ ರೆಮಣೀಯವಾದ ಪದಿನಾರು ದಳ 
ರುಜಿಯೊಳು ಲಸದಮಲದತಿಶಯದ ಪದಿನಾರು ಪ್ರ: ಸೂಚ 
ನೈಜದಿಂದಾ ಪ ಸ್ಪಣವರೂಪುಗಳನುರೆ ತೆಳೆದ 
ತೇಜಸ್ವರೊಪ ನೆಂದೀಶ ಮೊದಲಾದವರು 
ಪೂಜಿಸುವ ವ್ಯಾಜದಿಂದೆಯ್ದೆ ವಂದಿಸುತಿಹರೆ ವರದ ನೀನುಪ್ಪವಡಿಸ ೩ 


ಫಲಾ ಬಟ್ಟಿನೊಳಿಳಿದು ನೋಡೆ ಪ್ಪ ತಿ 

ಆ ಪ ನಾಲ್ಕರೊಳು ಪ್ರ ಣವಂಗಳಿರುತಲಿವೆಕೊ 
ತುಂಬಿಕೊಂಡಿರುತಿರ್ಪ ಪ್ರಣವಸ್ವ ರೂಪನವ' 

ಲಂಬಿಸಿದ ವಿದೆ, ೇಶರೆಷ್ಟವಸು ದಿಕ್ಬ ದಿಕ್ಬತಿಗ 

ಳೆಂಬವರು ವಂಂಬರಿದು ಮುದದಿ ಕೀರ್ತಿಸುತಿಹರೆ ಚಂದ್ರಧರನುಪ್ಪವಡಿಸ ೪ 


CC-0. Jangamwadi Math Collection, Varanasi. An eGangotri Initiative 


೨೦ ಸ್ವರವಚನ ಸಂಪುಟ; ೪ 


ಬೆಳೆಗಿನೊಳು ಬೆಳಗಾಗಿ ಬೆಳಗನಾವರಿಸುತಿದೆ ದ 

ಬೆಳಗು ಬೀರಲು ದಿವ್ಯನಾದ ಭೋರ್ಮೊರೆವುತಿದೆ 

ಬೆಳಗಿನೊಳು ಕಂಗೆ ಮಂಗಳವಾದ ತಿಳಿವೆಳಗು ಕಾಣಬರುತಿದೆ ನೋಡಲು 

ಬೆಳಗು ಬೆಳಗುಗಳೇಕವಾಗಿ ಹೊಳೆವುತಿದೆ ತಿಳಿ 

ವೆಳಗಿನೊಳು ಶಿವಲಿಂಗ ನಲಿವುತಿದೆ ಮನ್ಮನೋ 

ನಳಿನಾಗ್ರ ಸಿಂಹಾಸನದೊಳು ಶ್ರೀಗುರುಸಂಗಮೇಶನುಪ್ಪವಡಿಸ ೫ 
೨೨ 


ರಾಗ: ಸಾರಂಗ 

ಕಂಡೆನು ಕರಜೋದ್ಭವ ಕಾಮಿನಿ ಕೇಳೆ 

ಖಂಡ ತೇಜೋಮಯದ 

ಮಂಡಲಂಗಳ ಸಣ್ಣಗಂಡಿನೊಳೆಗೆ 3 

ಹೊಳೆದಂಡಲೆವತಿಶಯದ ಕಳೆಯ ॥ ಪಲ್ಲ 
ರೆನ್ನವೆಟ್ಟುವಿನಗ್ರದಿ ರಾಜಿಸುತಿಹ 

ಮುನ್ನೀರಿನ ನಡುವೆ 

ಬಿನ್ನಾಣವಾದ ಮಡುವಿನೊಳುರಿವುತಿಹ 

ರೆನ್ನೆದೀವಿಗೆಯ ಕಂಡೆ ಸಖಿಯೆ, ೧ 
ನಿಡಿದಾಡಬ ಹೊಂಗೆಯ ಮಾಮರ ಸಾಲು 

ವಿಡಿದಡವಿಯ ನಡುವೆ 

ಕಡು ಸಣ್ಣಗೆಲಸದ ಬೆಡಗಿನ 

ಗುಡಿಯೊಳು ಮೈಡಮೂರ್ತಿಯನು ಕಂಡೆನು ಏ ಸಖಿಯೆ ೨ 
ಕಂಗೊಳಿಸುವ ಕದಳಿವನದಿ ಬೆಳು 

ದಿಂಗಳುದಯವಾಗಲು 


ರಂಗಿಪ ಬಟ್ಟಬಯಲ ತುಟ್ಟತುದಿಯೊಳೆ 
: ಸಂಗನಿರವ ಕಂಡೆನು ಏ ಸಖಿಯ ನ 


೨೩ 
ಅಚ್ಚರಿಯವಾದುದೊಂದ ಕನಸ ಕಂ 


ಡೆಚ್ಚತ್ತುಕೊಂಡಿದ್ದೆನವ್ವ 
ಮುಚ್ಚಿ ಕೊಂಡೆಚ್ಚೆ ರುಡುಗಿ ಮೈಮರೆದು ' 


ನಂಬರಿನ ಮ ; : 1ಪಲ್ಲ 


CC-0. Jangamwadi Math Collection, Varanasi. An éGangotri Initiative 


ರಾ ಧಾರಾ 


ಗುರುಸಂಗವ್ಲೇಶ ಅಂಕಿತದ ಸ್ವರವಚನಗಳು 


ದಂಡುಕೋಲಿನ ನಾಳದಿ ಧಗಧಗಿಸಿ 
ಕೆಂಡ ಪ್ರಜ್ವಲಿಸಲಾಗಿ 
ರಂಡೆಯೊರ್ವಳು ಕೆಂಡವ ನುಂಗುವದ 
ಕಂಡು ನಿಬ್ಬೆರಗಾದೆನು 


ಮೂಲ ಗ್ರಾಮೆದೊಳು ಕಿಚ್ಚು ಬಲು ಹೆಚ್ಚಿ 
ನಾಲಿಗೆಯ ನೀಡಲಾಗಿ 

ಸಾಲು ಮನೆಗಳು ಬೇಯಲು ಜ್ವಾಲೆಯಿಂ 
ಮೇಲೂರ ನಿಂದುರುಹಿತು 


ನೀರ ಮೇಲಣ ತಾವರೆಗೊಳದೊಳಗೆ 
ತಾರಕಿಯನುರಿಯಡರಲು 
ತಾರಕಾಗ್ರದಿ ರಂಜಿಪ ಚಂದ್ರಮನ 
ವೂರಿ ತನ್ಮಯವಾಯಿತು 


ಮೂನ ಬಾಯೊಳು ಕಿಡಿಗಳು ಹೊರಹೊಮ್ಮಿ 
ಭಾನುವೆಲ್ಲವ ಮುಸುಕಲು 

ನಾನದನು ಕಂಡು ನೋಡಿ ನನ್ನೊಳಗೆ 

ನಾನೆ ವಿಸ್ಮಯಗೊಂಡೆನು 


ಜಗವೆಲ್ಲ ಬೆಳಗೆಸೆಯಲು ನಾನೊಂದು 
ಪೊಗುವ ದೆಸೆಯನು ಕಾಣದೆ 
ಬಿಗಿದಪ್ಪಿ ಗುರುಸಂಗನ ಬೆರೆದು ಮಿಗೆ 
ಯಗಲದಿರ್ದೆನು ಭಾವಕಿ 


೨೪ 


ನಿನ್ನ ನಿಜವನು ನೀನು ತಿದ್ದು ನೋಡೆಲೆಯಾತ್ಮ 


ಚಿನ್ಮಯಾನಂದ ಕಳೆಯ ಬೆಳಗಾ 


ವಾಮ ದಕ್ಷಿಣ ಭಾಗಗಳೊಳು ಬೆಳಗುತಿರ್ಪ 
ಸೋಮ ಸೂರ್ಯರ ಕಲಾಪವನಿರಿಸಿ 


ಪ್ರೇಮದಿಂದವರ ಕತೆಯನು'ನೀ ನೆರೆ ಮಾಡಿ, 


ದಾಮ ಹಸುವಿನೊಳು ಬೆರೆಯಲು 


CC-0. Jangamwadi Math Collection, Varanasi. An eGangotri Initiative 


॥ ಪಲ್ಲ 


೨೨ 


ವರ್ಣಬೀಜವೆ ಗೋಳುಕದೊಳುಯಾರ್ನವೆ ನಾಳ 
ವರ್ಣ ಗೋಮುಖ ವರ್ತುಳದಿ ಶಿಕಾರ 
ಮಾರ್ಣವೆ ನಕಾರವೆ ವೃತ್ತದೊಳಗಿರ್ಪ 
ನಿರ್ನಯವನು ನೀನು ನೆರೆಯರಿಯ 


"`` ಅಂಗ ಗೋಳುಕದೊಳು ಪದಿನಾಲ್ಕು ನಾಳದಿ 
ಹಾಂಗೆ ಷೋಡಶ ಗೋಮುಖದಿ ದ್ವಾದಶ 
ಮಂಗಳಾವರ್ತುಳದೊಳು ದಶಮಧ್ಯದೊಳಗಾರು 
ಸಾಂಗದಿಂ ವೃತ್ತದಿಂ ನಾಲ್ಕರಿನಿತವರಿಯ 


ಆಸೀನಸ್ಥಿತನಾಗಿ ಬಳಿಕ ನಾಸಾಗ್ರದಿ 
ಬೀಸಲೀಸದೆ ದೃಷ್ಟಿಗಳನೊಂದುಗೂಡಿ 
ಸಾಸಿರೆಸಳುಗಳೊಳಗೆ ಮಘಮಫಿಸುವ 
ವಾಸನೆಯನು ನೀನು ಸಲೆ ಸವಿಯ 


ವರ ಬಿಂದುನಾದಾತ್ಮ ವಿದ್ಯಗಳೆಂದೆಂಬ 
ನಿರುಪಮ ಚತುರ್ದಳಂಗಳ ಮಧ್ಯದಿ 

ನಿರುತ ಬೆಳಗುತಿರ್ಪ ಗುರುಸಂಗಮೇಶನೊಳ್‌ 
ಬೆರೆದು ಬೇರಿಲ್ಲದೆ ಸುಖಿಯಾಗಿ ಬದುಕ* 


೨೫ 


ಪೇಳಲಸದಳವೆ ಪೆಂಗಳರನ್ನೆ 

ಕೇಳು ಪೇಳುವನು 

ಕಾಳೋರಗನ ತಲೆಯೊಳಗೊಬ್ಬ ಗೊರವಿತಿ 
ಬಾಳುವ ಬಳಗವೆಲ್ಲರ ಕೊಂದುದನು ಕಂಡೆ 


ಹದ್ದು ತಾನುದ್ದಕಾಗಿ ಹಾರಿ ಮೇಲಿರ್ದ 
ಗು... ಸದೆಲ್ಲಡಗಿ ಮೊದಲಿರ್ದ ಬಿಟ್ಟು 
ನಿದ್ರೆಗೈವುದ ಕಂಡೆಚ್ಚತ್ತು ನಾನಿರ್ದ್ಮ್ನ್ನ 
«1 ಪುರದ ಮೇಗಡೆಯೊಳೊಂದು 


ನೆಯ ಪುಟದಲ್ಲಿದೆ, 


ಸ್ವರವಚನ ಸಂಪುಟ ಃ ೪ 


॥ ಪಲ್ಲ 


೧ 


* ಇದೇ ಸ್ವರವಚಿನೆ ಪಾಠಭೇದಗಳೊಂದಿಗೆ ಕ. ಬಿ, ೫೨೩, ಸಂಖೆಯ ಹಸ್ತಪ್ರತಿಯ 66 : 


CC-0. Jangamwadi Math Collection, Varanasi. An eGangotri Initiative 


ಗುರುಸಂಗಮೇಶ ಅಂಕಿತದ ಸ್ವರವಚನಗಳು 


ಮಾಯಂದ ನರಿ ಸ್ವರವೆತ್ತಿ ಕೂಗುತಿರೆ 
ಪುರದ ವರದ ಕೇ 

ಳರಸಿಗೆ ಪೇಳ್ವನಿತರೊಳ್‌ 

ನರಿಯು ಪಟ್ಟಣವನೆಲ್ಲ ನುಂಗವದ ಕಂಡೆ 


ಕಣ್ಣಿನ ಮನೆಯೊಳಗೆ ಕೇಳೆಲೆ ಹೆಣ್ಣೆ 
ಬಣ್ಣಗಾರಿಕೆಯವನು 

ಸಣ್ಣ ಬಟ್ಟೆಯೊಳಗೆ ಹೆಣ್ಣುಗಳೊಡಗೂಡಿ 
ಹಣ್ಣ ಸವಿದು ಕಣ್ಣೊಳಳಿದುದ ಕಂಡೆನು 


ಮೂರು ಬಣ್ಣ ಗಳಿಂದೆ ಮಿರುಗುತಿರ್ಪ 
ಮೂರು ಮೆಂಡಲದೊಳಗೆ 
ತೋರುವೈವತ್ತೆರಡು ದಳ ವರ್ಣನಿಕರದೊ 
ಳಾರೈದು ರುದ್ರರಿರುವದ ನಾ ಕಂಡೆನು 


ಹಿಂದೆ ಮುಂದೆಡಬಲದೊಳೆಲೆ ತಂಗಿ 
ಬಿಂದುನಾದಾತ್ಮವಿದ್ಯೆ 

ಎಂದೆನಿಸುವ ನಾಲ್ಕುವಳವ ನಡುವೆ ನಿಂದು ಸ 
ಚೆಂದದಿಂ ರಾಜಿಪ ಸಂಗನಿರವ ಕಂಡೆ 


೨೬ 


ಸರಸಿಜಾನನೆ ಕೇಳು ಶರೀರದ ಮಧ್ಯೆ 
ಸರಸಿಯೊಳಗೆ ಮಿನುಗುತಿರ್ಪ ಕಳೆಯ ಬೆಳಗ ಕಂಡೆನು 


ನೆಲ ನೀರುಗಳ ನಡುವೆಡೆಯೊಳು ಶೋರ್ಪ 
ನೆಲದೊಳಗೆ ಜನಿಸಿ ಬೆಳೆದು ಕೊರ್ಬಿ ಕೊನರಿ ಪರ್ಜಿತು 
ನಲವಿನಿಂದಿದನು ತಿಳಿದು ಪರಿಕಿಸಿ ಜೀವ 
ದೊಲವನಾಂತ ಪರಶಿವನಿಗೆ ನೆಲೆವನೆಯೆಂದೆನಿಸಿತ್ತು 


ಅದರೊಳು ಕಂಟಿಲಾಂಗಿಯ ಫೆಸರಿನ ಜಾರು 
ಸುದತಿಯೊರ್ವಳೊಗತನವನು ಮಾಡುತಿಹಳಂ 


ಸುದತಿಯ ಹೊದರಿನೊಳಗೆ ಮಾರುತಾನಲ ಬಿಂದು: -' 


ಸದಮಲ ಸುನಾದ ಹಂಸಮನಸು ಲಯವಾದವು 


೨೩ 


Kd 


॥ ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


೨೪ 


ಏನ ಹೇಳಲೆ ಬಾಲರಂಡೆಯು ತಾನು 

ವೂನಿನ ಬಾಯೊಳಗೆ ನುಸಿದಂ ಭಾನುವ ನುಂಗಿದಳು 
ಭಾನಿನೊಳಗೆ ಭಾನು ಹೊಳೆಯುವು[ದ] ಕಂಡು 
ಮೌನದಿಂದ ಸಂಗನೊಳಗೆ ಬೆರೆದು ಭೇದವಳಿದೆನು 


೨೭ 


ನಿರುತ ಯೋಗನಿದ್ರಾಮುದ್ರೆಯನುವ ಮರೆದೆಯ 
ತೆರದ ಕೃತ್ಯಗಳನು ಮರೆಯಲೊಲ್ಲೆಯ 


ಪಲರ ಎಡದ ಮಡಹದಿಂ ಯೋಗಿಯನೊತ್ತಲೊಲ್ಲೆಯ 
ಬಲದ ಮಡಹನದರೆ ಮೇಲೆ ದೃಢದಿ ಮಡಗಲೊಲ್ಲೆಯ 
ಬಿಡದೆ ಮೂಲಾಗ್ನಿಯನು ಪಟುಮಾಡಲೊಲ್ಲೆಯ 
ಹಾಂಗೆ ಕಲ್ಮಷವ ಸುಟ್ಟುರುಹಲೊಲ್ಲೆಯ 


ವಾಸುಗಿಯ ಡೊಂಕನೆಳತಿದ್ದಲೊಲ್ಲೆಯ 
ಲೇಸಿನಿಂದ ಪೆಡೆಯನೆತ್ತಾಡಿಸಲೊಲ್ಲೆಯ 
ಸೂಸುವ ಮನವ ಸುಮ್ಮನಿರಿಸಲೊಲ್ಲೆಯ ಹತ್ತಿ 
ಬೀಸುವ ಗಾಳಿಯ ಬಿಗಿದು ತಡೆಯಲೊಲ್ಲೆಯ 


ಕಂಗಳೆರಡನೊಂದು ಮಾಡಿ ನೋಡಲೊಲ್ಲೆಯ ಬಹಿ 
ರಂಗದ ಬಳಕೆಯನೀಡಾಡಲೊಲ್ಲೆಯ 
ಪೊಂಗುವ ತಾವರೆಹೂವ ಸೂಡಲೊಲ್ಲೆಯ ಗುರು 
ಸಂಗಮೇಶ್ವರನಂಘ್ರಿಯೊಳಗೆ ಕೂಡಲೊಲ್ಲೆಯ 


೨೮ 


ಕರಿವಣ್ಣದ ಬಿಳಿವಣ್ಣದ ಕೆಂಪಿನ ವಣ್ಣಗಳಿಂದ 


ಬೆರೆದು ರುಜಿಪ ಪರಿಮಳದರಲೊಳು ನೀರು ತುಂಬಿ- ” 


" ಕಡಿದು ಕತ್ತರಿಸಿದ ಬಿದಿರಿನಂದದಲಿರ್ಪ 

ನಡುನಾಡಿ ದಂಡ ಖಂಡದ ನಾಳದೊಳಗೆ -. 
 ಬೆಹಗಿನಿಂ ತಳತಳನೆ ಹೊಳೆದು ರಾಜಿಸುತಿರ್ಪ 
ಕುಡಿಮಿಂಚಿನ ಕೊನೆಯೊಳಗೆಡಬಿಡದಿರು [ತುಂ]ಬಿ 


೮೮-0೦. Jangamwadi Math Collection, Varanasi. An eGangotri Initiative 


ಸ್ವರವಚನ ಸಂಪುಟ ; ೪ 


೩೨ 


॥ ಪಲ್ಲ 


ರಾಜಾ 


ಗುರುಸಂಗೆಮೇಶ ಅಂಕಿತದ ಸ್ವರವಚೆನಗಳಂ 


ಆರೆರಡೆಸಳು ಪದಿನಾರು ದಳಗಳು ದಳ 
ನೀರಜಗಳೆರಡರೆ ನಡುವೆ ಸಾಸಿರೆಸಳ 
ವಾರಿಜದ ಕರ್ನಿಕಾಗ್ರದ ಸೆಳೆವನೆಯೊಳಗೆ 


ಭೋರ್ಮೊರೆವಾನಂದಾಮೃತದೊಳಗಿರು ನಿಜ ತುಂಬಿ 


ಬಿಂದುನಾದಾತ್ಮವಿದ್ಯಗಳಿಂ ಸೋಕಿಸಂಶಿರ್ಷ 
ನಂದನವನದ ನಡುವಣ ಸರಸಿಯೊಳಗೆ 


ನಂದು ಮನ ನಲಿದುಷ್ಟಿಪರು ಸಂಗಮೇಶನೊಳ 


ಗೆಂದೆಂದು ಬೆರೆದಿರು ಪರನಿರ್ವಾಣ ತುಂಬಿ 
೨೯ 


ಮಂಗಳಾರತಿ ಪದ 

ಮಂಗಳಂ ಮಂಗಳಂ ಮೆನ್ಮನೋವಲ್ಲಭೆಗೆ 
ಮಂಗಳಂ ಸರ್ವಮಂಗಳೆಯರಸಗೆ 
ಮಂಗಳಂ ಗಂಗಾತರಂಗೋತ್ತಮಂಗನಿಗೆ 
ಮಂಗಳಂ ನಿರುತ ಶಿವಶಂಕರನಿಗೆ ಜಯಂ 
ಮಂಗಳಂ ಸದಾ ಶುಭವಾಂಗಳಂ 


ಹೇಮಾದ್ರಿಕಾರ್ಮುಕಗೆ ಹೇರಂಬಜನಕನಿಗೆ 
ನ 


ಕಾಮಿತಾರ್ಥಪ್ರದ ಕಾರುಣ್ಯಸಾಗರಗೆ 
ಶ್ರೀಮಹಾಪರಶಿವಶಂಕರನಿಗೆ ಜಯಮುಂಗಳಂ 


ಸರಸಿಜೋದ್ಭವ ಶಿರಃ ಕರಗೆ ಪರಮೇಶ್ವರಗೆ 
ಮುರವೈರಿಲೋಚನಾರ್ಜಿತ ಚರಣಗೆ 
ಕರಣಗುಣವಿರಹಿತಗೆ ಕಂದಳಿತಶಂಭಕರಗೆ 
ನಿರಘ ನಿರವದ್ಯ ಶಿವಶಂಕರನಿಗೆ ಜಯ 


ಕನನಿಕಾರೆ ಭದ್ರಾಕಂಜ ಪ್ರಭಾಕರಗೆ 

ದಿನಕರ ಸುಧಾಕರನಲಾಭಾಸಗೆ 
ಅನುದಿನದೊಳೆನ್ಸ ಕರನೇಶ್ರ ಭಾವಂಗಳೊಳು 
ಮಿನುಗುತಿಹ ಗಾರು ಸಂಗಮೇಶ್ವರನಿಗೆ 
ಜಯಂಮಂಗಳಂ ಸೆದಾ ಶುಭಮಂಗಳಂ 


CC-0. Jangamwadi Math Collection, Varanasi. An eGangotri Initiative 


¢L 
30 


೨೬ ಸ್ವರವಚನ ಸಂಪುಟ: ೪ 


ಕಟ್ಟಿಗೆಸಂಗ ಅಂಕಿತದ ಸ್ವರವಚನ 


೩೦ 


ಹೊಸ ಪರಿಯೊಳಗೊಂದು ಶಶಿವೃಕ್ಷವನು ಕಂಡೆ ಚಂದಮಾಮ 
ಮುಸುಕಿ ನುಂಗುತಲಿದೆ ಈರೇಳುಲೋಕವನೆಲ್ಲ ಚಂದಮಾಮ ' 


ತುದಿ ಕೀಳು ಬುಡ ಮೇಲು ಪದುಳದಿಂದಾದ ಮರ ಚಂದಮಾಮ 
ಪೊದರೆದ್ದ ಎಲೆ ಹೂವು ಕಾಯಿ ಹಣ್ಣುಗಳಿಲ್ಲ ಚಂದಮಾಮ 
ಚದುರಿಂದ ನೋಡಲು ಎಲೆ ಹೂವು ಕಾಯುಂಟು ಚಂದಮಾಮ 
ಮಧುರದ ಹಣ್ಣುಂಟು ಮಾಯದ ಮರದೊಳು ಚಂದಮಾಮ 


ಹಣ್ಣೊಂದು ಬಣ್ಣವೈದು ಆರುಬಗೆಯ ರುಚಿ ಚಂದಮಾಮ 
ಹಣ್ಣಿನ ಹೆಸರುಗಳು ಹ ಹಲವು [ಪ]ರಿಗಳುಂಟು ಚಂದಮಾಮ 
ಹಣ್ಣು ಮೆಲುವಂಥ ಅಣ್ಣಂಗಳಿಲ್ಲರು ಚಂದಮಾಮ 

ಹಣ್ಣ ಮೇದಣ್ಣನ ಫೆಸರಿಲ್ಲ ಕುರುಹಿಲ್ಲ ಚಂದಮಾಮ 


ಮರದಲಾದ ಹಣ್ಣ ಮರವೆ ತಾ ನುಂಗಿತ್ತು ಚಂದಮಾಮ 
ಮರದ ಮರವೆ ಹೋಗಿ ಮರ ಮಾಯವಾಯಿತ್ತು ಚಂದಮಾಮ 
ಮರದ ಕುರುಹ ಬಲ್ಲ ಕರುಣಿ ನಿಶ್ಚಿಂತನು ಚಂದಮಾಮ 

ಮರದ ಮಂರವನೆಲ್ಲ ಕರುಣಿ ಕಟ್ಟಿಗೆಸಂಗ ಚಂದಮಾಮ 


ಗಂರುಶಾಂತ ಅಂಕಿತದ ಸ್ವರವಚನ 


೩೧ 


ನಿರುಪಮ ದೇಶದಿ ಭರದಿ ಬಂದಿತು ಪಕ್ಷಿ ಚಂದಮಾಮ 
ಅದ ವಿವರಿಸಿ ನೋಡಿದರೆ ತುಪ್ಪಟ ಅದಕಿಲ್ಲ ಚಂದಮಾಮ 


ಊರ ಮಧ್ಯದೊಳೊಂದು ಉಪ್ಪರಿಗೆಯ ಮೇಲೆ ಚಂದಮಾಮ 
ಆದು ಕಾರುಣೀಕದ ಪಕ್ಷಿ ಕನಸಲ್ಲ ದಿಟವಿದು ಚಂದಮಾಮ 


ಆರುವರ್ಣದ ಪಕ್ಷಿ ಆನಂದವಾಗಿದೆ ಚಂದಮಾಮ 
ಅದು ನೀರಜದುದಕದಿ ನಿಂತು ನೋಡುತಿದೆ ಚಂದಮಾಮ 


ಕ್ಷಿತಿಯು ಆಕಾಶಕ್ಕೆ ನಡುವೆ ಗೂಡಿಕ್ಕಿತು ಚಂದಮಾಮ. 
ಆದು ಅತಿಶಯದವ್ಯೂತದ ಗುಟುಕ ನುಂಗಿತು ಚಂದಮಾಮ 


CC-0. Jangamwadi Math Collection, Varanasi. An eGangotri Initiative 


Il ಪಲ್ಲ 


೧ 


॥ ಪಲ್ಲ 


ಗುರುಶಾಂತ ಅಂಕಿತದೃಸ್ವರವಚನಗಳಂ 


ಸತತಿ ಚಿತ್ತದ ಬೆಳಕಿನೊಳಾಡಿತು ಚಂದಮಾಮ 
ಅವುಮ ಅದುಬ್ಬಿ ಪ್ರಣಮದೀಶ್ವರನೆಂದು ಕೂಗಿತು ಚಂದಮಾಮ 


ಪಕ್ಷಿಗೆ ಕ್ರಿಯಾಜ್ಞಾನ ಪಕ್ಕೆಗಳ್ಳಂದವು ಚಂದಮಾಮ 
ಅದು ಸಿಕ್ಕದೆ ಹೋದೀತು ಹದಿನಾಲ್ಕುಲೋಕಕ್ಕೆ ಚಂದಮಾಮ 
ಇಕ್ಕೆಟ ಬೈಲೊಳು ಬೆದರಿತು ನಿಜದಿಂದ ಚಂದಮಾಮ 
ಅಕ್ಕಟ ಗುರುಶಾಂತಪ್ರಭುವಿನೊಳಡಗಿತು ಚಂದಮಾಮ 
೩೨ 


ಲಿಂಗ ಸೋಂಕಿದ ತನು ಲಿಂಗವಾಯಿತು ಘನ ಲಿಂಗ ತುಂಬಿ 
` ಮಂಗಳವಾಯಿತು ಕರವೂರ ಶಿವಮಂತ್ರಲಿಂಗ ತುಂಬಿ 


ಪಂಚಭೂತಂಗಳ ಕಳೆದು ಫ್ರೀ ಗುರುವಿತ್ತಲಿಂಗ ತುಂಬಿ 
ಸಂಚೆಲವಡಂಗಿತು ಕರಣಂಗಳೊಳು ಪ್ರಾಣಲಿಂಗ ತುಂಬಿ 
ಮಿಂಚುವ ಮನವರಿಷಡ್ಜರ್ಗದೊಳಗೆಲ್ಲ ಲಿಂಗ ತುಂಬಿ ದ್ವಿ 
ಪಂಚ ಮಾರುತ ಮರುವಿಷಯಂಗಳವು ತಾವು ಲಿಂಗ ತುಂಬಿ 


ಒದವೆ ರೋಂಕಾರ ಪ್ರಣವಸ್ವರೂಪದ ಲಿಂಗ ತುಂಬಿ 
ಮುದದಿ ದ್ವಿಭುಜದೊಳು ನಾಮದ್ವಿಯಕಾಕ್ಷೆರ ಲಿಂಗ ತುಂಬಿ 
ಹೃದಯ ಮಧ್ಯದೊಳು ಶಿಕಾರ ಪ್ರಣವರೂಪ ಲಿಂಗ ತುಂಬಿ 
ಪದದ್ಹಯದೊಳು ಚ ಯಃ ಕಾರ ಷಡಕ್ಷರ ಲಿಂಗ ತುಂಬಿ 


ಹೋದಾರ ಚೌದಶ ಚಾಲಿತವಾ ಚರಲಿಂಗ ತುಂಬಿ 

ಸ್ವಾದಿಷ್ಟ ಷಡುದಳ ಷಡುಲಿಕ್ತದೊಳು ಗುರುಲಿಂಗ ತುಂಬಿ 
ಭೇದಿನಿ ಮಣಿಪುರದ ಸಲಿಕ್ತದೊಳು ಶಿವಲಿಂಗ ತುಂಬಿ 
ದ್ವಾದಶದಳಲಿಕ್ತ ಅನಾಹತದೊಳು ಜಾರುಲಿಂಗ ತುಂಬಿ 

ವಿಶುದ್ಧಿ ಷೋಡಶದಳಲಿಕ್ತ ಪ್ರಾಸದ ಲಿಂಗ ತುಂಬಿ 
ಮಿಸುಪಾಜ್ಞೆಯೊಳು ದ್ವಿದಳವು ದ್ವಿಯಕಾಕ್ಷರ ಮಹಲಿಂಗ ತುಂಬಿ 
ಎಸೆವ ಬ್ರಹ್ಮೇಂದ್ರಿ ನಿಃಕಲ ಶಿಖಾಗ್ರದಿ ಶೂನ್ಯಲಿಂಗ ತುಂಬಿ 
ಪಶ್ಚಿಮ ಚಕ್ರದಿ ಪರಮ ನಿರಂಜನಲಿಂಗ ತುಂಬಿ 


ಇಳಿತತ್ವವಳಿದು ಫ್ರಾಣೇಂದ್ರಿಯೊಳಾ ಚರಶಿಂಗ ತುಂಬಿ 
ಜಲತತ್ವವಳಿದು ಜಿಹ್ಹೇಂದ್ರಿಯೊಳಗೆ ಗುರುಲಿಂಗ ತುಂಬಿ 


ಸಲೆ ತೇಜತತೃಹೆಳಿದು ನೇಶ್ರೇಂದ್ರಿಯೊಗಗೆ ಶಿವಲಿಂಗ ತಂಬಿ ``.” 


ಸುಳಿ ಮಾರುತತ್ವವಳಿದು ತ್ವಕ್ಕೇಂದ್ರಿಯೊಳಾ ಚರಲಿಂಗ ತುಂಬಿ 


೫ 


0090. Jangamwadi Math Collection, Varanasi. An eGangotri Initiative 


೨೮ 


ಗಗನತ್ವವಳಿದು ತ್ರೋತ್ರೇಂದ್ರಿಯೊಳ್‌ ಪ್ರಸಾದ ಲಿಂಗ ತುಂಬಿ 
ಘನ ಹೃದಯದಿ ನಿಜ ಸುವ ಮಹಲಿಂಗ ತುಂಬಿ 

ಆಗು ಹೋಗುವ ಮಠಮರವೆಗಳು ಮೀರಿತು ಲಿಂಗ ತುಂಬಿ 
ಬೀಗಿ ಸಲೆ ರವಿ ಕೋಟಿ ತೇಜ ಪ್ರಭಾಮಯ ಲಿಂಗ ತುಂಬಿ 


ನವಚಿಕ್ರ ನವವರ್ಣ ನವನಾಮ ನವವಿಧ ಲಿಂಗ ತುಂಬಿ 
ನವಶಕ್ತಿ ನವಭಕ್ತಿ ನವಪೂಜೆ ನವಮಂತ್ರ ಲಿಂಗ ತುಂಬಿ 
ವಿವರಿಸಬಾರದ ಶ್ರಿಪ್ರಟಿಯನೊಳಕೊಂಡ ಲಿಂಗ ತುಂಬಿ 
ಎವೆ ಹೊಳಚದೆ ಕರವ್ತರದ ಮದ್ದು ರುಶಾಂತ ಲಿಂಗ ತುಂಬಿ 


೩೩ 


ಅರಿವಿನ ದೀಪವೆಚ್ಚೆರಿಕೆ ಕಂಡ್ಯ 
ಬಟ್ಟ ಬರಿದೆ ಆನಂದ ತೋರುವದು ಕಂಡ್ಯ 


ಕಣ್ಣುಗಾಣದೆ ಜಾಗಿಲೊಳಗೆ ಕಂಡ್ಯ ವರು 


ಬಣ್ಣದ ಸೊ[ಡರ] ರತ್ನ ಪಣತೆ ಕಂಡ್ಯ 


ಎಣ್ಣೆ ಬತ್ತಿಯ ಹಂಗಿಲ್ಲ ಕಂಡ್ಯ ಅದು 
ಸಣ್ಣನಾಗಿ ಉರಿ [ನ ನಿ]ಜ ಕಂಡ್ಯ 
ಹುಬ್ಬಳ್ಳಿ ನಟ್ಟ ನಡುವೆ ಕಂಡ್ಯ ಮುಗ 
ರಿ[ಂ]ಬಿಟ್ಟು ದಾಟವು ನಿಲಲಿ ಕಂಡ್ಯ 
ಕಬ್ಬ ಬಿಲ್ಲನೆ ತೆರೆ ಜೋಕೆ ಕಂಡ್ಯ ಮನ 
ಸುಬ್ಬಿನ ಕೊಬ್ಬು ತಾ ಬಿಟ್ಟುದು ಕಂಡ್ಯ 


ಹಗಲಿರುಳು ಆನಂದಯಿಹದು ಕಂಡ್ಯ 
ಇಹಲೋಕ ಪರಲೋಕ ಸಾಧನವು ಕಂಡ್ಯ 
ನಿತ್ಯ ನೀ ರಕ್ಷಿಸು ನೋಡು ಕಂಡ್ಯ 


ನಮ್ಮ ಗುರುಶಾಂತ ಬಸವೇಶ ತಾನೆ ಕಂಡ್ಯ 


೩) 


ಬರಿಯ ಬೊಮ್ಮದ ಮಾತು ಕೋಡು... ....'... 


ಗುರುಕಾರುಣ್ಯ ಪಡೆದಂಥರಂಗವ ನೋಡು 


CC-0. Jangamwadi Math Collection, Varanasi. An eGangotri Initiative 


ಸ್ವರವಚನ ಸಂಪುಟ ; ೪ 


> 


. ॥ ಪಲ್ಲ 


ಗುರುಶಾಂತ ಅಂಕಿತದೆ ಸ್ವರವಚನಗಳು 


ವಾಯುಮಾನವನೊಂದು ಮಾಡು ನಿನ್ನ 
ಕಾಯೆವಿಡಿದು ಪರಮಾಶ್ರ ತ್ಮನ ಕೂಡು 
ಮಾಯಪಾಶವ ಜೋಡ ನನ 
ಗಾಯುಷ್ಯವಲ್ಲಿಲ್ಲ ಇಲ್ಲಿದೆ ನೋಡು 


ದಳ ನಾಲ್ಕರೊಳು ಚೆಲ್ಲರೊಳು ಚೆಲ್ಲವಾಡು 

ದಳವಾರು ದಳ ಪೊಕ್ಕುಗಾನಂದವಾಡು 
ಳಗೆ ಭೇದಿಸಿ ಮೇಲೆ ನೋ 

ತಿಳಿಗೊಳನುಂಟಲ್ಲಿ ನೀ ಮುಳುಗಾಡು 


ಸಿಸ್ಮವಾಳನ ಪ ಪೊಕ್ಕು ನೋಡು ಪರ 
ಬ್ರಹ್ಮ ಮಂಟಪದೆ ೊಳೆಗಾನಂದವಾಡು 
ಧರ್ಮಗುರುವು ಪ್ರೆ ಒಮ್ಮೆ ಪಾಡು. 

ನಮ್ಮ ನಿರ್ಮಳೆ ನಿಜಗುರುಶಾಂತನ ಡು 


೩೫ 


ಬಳ್ಳು ಕೂಗಿದ ಫೆಲನು ಲೆಯಾ ಎಲೆ ಅಕ್ಕೆ 


ಒಳ್ಳಿತಲ್ಲವೆ ತಂಗಿ ಪ್ರರದ ಜನರ್ಗಳಿಗೆ 


Fy 


ಪುರದ ಮೂಡಣ ದಿಕ್ಕನಡರಿ « ಅಗ್ನಿ ಗೆ ಬಂದು 
ಸ್ವರವನಿಕ್ಕುತಲಿದೆ ಯಮ ನೈರುತ್ಯಕಾಗಿ 
ದೊರೆಗಳಳಿದರು ತಂಗಿ ಮರಣ ಶಳವಾರರಿಗೆ 
ಸಿರಿಯಿಂದ ಭೂಪತಿಗೆ ಸಾರುತಿದೆ ತರಳೆ 


ನಡುಕೇರಿಯುರಿದು ನಾನಾ ಭಟರು ಮಡಿದರು 
ನಡೆವುತಿದೆಯಾ ಬಳ್ಳು ಕರುಣ ವಾಯವ್ಯಕಾಗಿ 
ಕಡುಚೆಲ್ವೆ ಕೇಳು ಕುಬೇರನಲಿ ಕೊಗುತಿದೆ 
ಒಡೆಯನಾದನು ಅಲ್ವೆ ಪರಲೋಕದರಸು 


ನಿಲುತಿದೆ ಈಶಾನ್ಯದಲಿ ಜಂಬುಕ ತಾನು 
ಎಲ್ಲಿ ಮಾತೇಕೆ ಶಿವಪ್ರರವಾದುದು 
ತಲ್ಲೀಯವಾಗಿ ಗುರುಶಾಂತನೊಳೆಗಾ ಬಳ್ಳು 
ನಿಲ್ಲುತಿದೆ ಬಟ್ಟಬಯಲೊಳಗೆ ಲಲಿತಾಂಗಿ 


CC-0. Jangamwadi Math Collection, Varanasi. An eGangotri Initiative 


೩೦ ಸ್ವೆರವಟೆನ ಸಂಪುಟ ; ೪ 


೩೬ 


ರಾಗ: ಪಾಡಿ 
ಬಗುಳಿದವರಾರೆಂದು ನೀನು ಹೋಗಿ 
ಮಗುಳಿ ಮೂದಲಿಸುವರೀಶಾತ್ಮ ನಿನಗೇನು 


ಒಡಲಾಹುತಿಗೆ ಶುನಿಯು ತುಡಗ ತಿಂಬಂದಕಟ 

ಕಡೆಯ ಮಂನೆಬಾಗಿಲೊಳು ನಿಂದಿರುತಿರೆ 
` ಬಿಡದೆ ದಡಿಯಲಿ ಪೊಯಿದು ಕೆಡಹುವಂದದಿ ಯಮನು 
*ಹೊಡಗಿಚ್ಚಿಗಿಕ್ಕಿ ಶಿಕ್ಷಿಪನಿರ್ದಯೆಲೆ 


ಹೇಳುವನೊಬ್ಬ ಕೇಳಂವ ತಿರುಕನಿರುತಿರೆಲು 
ತಾಳಿದರೆ ನೀ ಮಾನ್ಯನೆನಿಸಿಕೊಂಬೆ 
ಗಾಳಿಗೆಶ್ತಿದ ಸೊಡರಿನಂತಾದ ಲೋಕದೊಳು 
. ಬೀಳುನುಡಿಗಳಿಗೆ ಬೇಸೆರಿಸುವರೆಯಾತ್ಮೆ 


ಅಶನದಿಂದಲಿ ವೆಸನದಿಂದಲಿ ವಿಷಯದಿಂದಲಿ ತಾಪ 
ಮುಸುಕಿರ್ದ ಮೇಲೆ ಹೊಲೆಗುಣವಲ್ಲವೆ 

ಹುಸಿ ಕಳವು ಹೊಲಸು ನಾರುವ ಕುಳಿಗೆ ಮುನೆವೆಳಸಿ 
ಮುಸುಕಿ ಬಿರ್ದಂಗಹೀನರ ನುಡಿಯ ಕೇಳ್ದು 


ಕರಿಯೆಂಟಗಳನೊಬ್ಬನೇರಿ ದಶವಾಯುಗಳ 
ಕರಣಾದಿಗಳನೂರ್ಧ್ವಮುಖಕೆ ತಂದು 
ಸ್ಮರನ ಕೊರಳರಿದ ಧೀರನ ಮುಂದೆ ಶತಲಕ್ಷ 
ನರಿ ನಾಯಿ ನಿಲ್ಲಬಲ್ಲುವೆ ರಾಜಹಂಸ 


ಕುರಿ ಕುರುಬನಿಂದ ವಿಶ್ವಾಸಿಕೆಯ ನೆರೆ ಬಯಸಿ 
ಕರೆದವರ ಸುತ್ತ ಹಿಂದೆ ಪೋಪುದು 

ಕುರಿಗಳಿಂ ಕಷ್ಟ ನರಗುರಿಗಳೆಂದರಿದೆಮ್ಮ 
ಗುರುಶಾಂತನೊಳು ಬೆರಸಿ ಸುಖಿಸೆಲೆಲೆಯಾತ್ಮ 


೩೭ 
ರಾಗ: ಮೌಳಿ 
ಹೆಣ್ಣಿನ ಸಂಗದಲಿ ಮೈಮರೆದಣ್ಣಗಳಿಗನುಭವವೇಕೆ 


CC-0. Jangamwadi Math Collection, Varanasi. An eGangotri Initiative 


॥ ಪಲ್ಲ 


ಗುರುಶಾಂತ ಅಂಕಿತದ ಸ್ವರವಚನಗಳು 


ಸತಿಯರ ಕಾಲ್ಗೆಸೆಯಲಿ ಬಿದ್ದು | 

ಅತಿಶಯ ಲಿಂಗಸಂಗವ ಮರೆದು 

ಗತಿಗೆಟ್ಟಿವರು ನಿಜದನುಭಾವ 

ಸ್ಥಿತಿಯನರಿದೆವೆಂದೆನಲೇಕೆ | ೧ 


ಹಿಂದು ಮುಂದನೆ ಹರಿದು ಲಿಂಗದೊ 

ಳೊಂದಿ ಬೆರಸಿದನುಭಾವಿಗಳೆಂದು 

ಚಂದ ಚಂದದಿ ನುಡಿದು ಮರಳಿ 

ಹಿಂದ ಬಯಸಲೇಕಿ ಣೆ ೨ 


ಪರಿಪೂರ್ಣಲಿಂಗದೊಳು ಬೆರೊದ 

ಪರಮ ವಿರಕ್ತರು ತಾವೆಂದು 

ಶರಣರೊಳಗೆ ಗಳಹಿ ತರುಣಿಯ ಸ 

ರೆರಡು ಕಾಲೆಡೆಯ ಮಂಡಿಸಲೇಕೆ ತ, 


ಕಾಮನಬಾಣಕಂಜಿ ಸತಿಯರ 

ಕಾಲ ಕೆಳಗಡಗುತಿರ್ದು 

ಆ ಮಹಾಫನಲಿಂಗದ ಅನುಭಾವ 

ಸೀಮೆಯಾದೆವೆಂದೆನಲೇಕೆ ೪ 


ಕನ್ನೆಯರೆರಡು ಕಾಲ ಹೆಗಲೊಳಿಟ್ಟು 

ಕರ್ನದಿ ಚರ್ಮದಂಡವನು ಕೂಡುವ 

ಕುನ್ನಿಜಡರು ಲಿಂಗದನಂಭಾವಾ ಸ 
ದಿರ್ನೇಯನನೆರಿೆಜಿನಲೇಕೆ ೫ 


ಶಕ್ತಿಗೆ ಭೃತ್ಯನಾಗಿ ಜಡ 
ಶಕ್ತಿಯನಾತ್ಮದೊಳಗೆ ಧರಿಸಿ 
ಮುಕ್ತಿದೂರರಾದ ಜಡರು ವಿ 
ರಕ್ತಾನುಭವವನುಸುರಲೇಕೆ 


(ಗ್‌ 


ಕರಕಮಲದೊಳಿರ್ಪ ನಿರುಪಮ 
ದಿರವಯ ನಿಜ ಗುರುಶಂಂತನಲ್ಲಿ 

ಮನವ ನಿಲಿಸಲೊಲ್ಪದೆ ಸತಿ 

ಯರ ನೆನಹಿಲಿರ್ದಗನಂಭವವೇಕೆ ೭ 


CC-0. Jangamwadi Math Collection, Varanasi. An eGangotri Initiative 


೩೨ * ಸ್ವರವಚನ ಸೆಂಪುಟ; ೪ 


೩೮ 


ರಾಗ ಮುಖಾರಿ : A 
ತನುಗುಣಂಗಳು ಹಿಂಗಿ ಮನನ ಲಿಂಗದಿ ನಿಲದು 
ಅನುಭಾವಿಗಳೆಂದೆನುತ ನಂ£ವಿರಣ್ಣ 


ಕಾಮದಲಿ ಕಂಗೆಟ್ಟು ಕ್ರೋಢದಲಿ ಮುಂಗೆಟ್ಟು - 
ಆ ಮಹಾ ಮದ ಮತ್ನಕರಲ್ಲಿ ಮುಳುಗೆ 
ಕಾಮಿನಿಯ ಕಾಲೆಡೆಯ ಹಸ್ಗಿದೊಳು ಸಿಲ್ಕಿ ನಿ 
ಸ್ಲೀಮಲಿಂಗವನೆಂತು ಅರಿಕೆ ಕಾ 


ನಿರಾ ಜಾ ಕದದ ಕ್‌ 
ಪುತ್ರ ಮಿತ್ರ ಕಳತ್ರ ಮೋಟದೆಲಿ ಕೂಡಿದ್ದು '” 


ನಿತ್ಯಲಿಂಗಾರ್ಜನೆಗೆ ತೆರಹಿಲ್ಲದೆ 
ವರತ್ತೆ ನೀವು ಲಿಂಗಾನುಭಾವಿಗಳೆಂದು ಜಡ 


``ಭಕ್ತರೊಳು ನುಡಿದು ಬೆಬ್ಬನೆ ಬೆರಹಿರಿ 


ಬರಿಯ ಮಯ್ಯೊಳು ತಿರುಗಿ ಕರಪಾಶ್ರೆಯಲ್ಲುಂಡು 
ಉರುತರದನುಭಾವೆ ನಾವರಿದೆವೆಂದು 

ಮರಳಿ ಸತಿಯರ ಸಂಗದಲಿ ಮಚ್ಚಿ ಮರುಳಾದ 
ದುರುಳರಿಗನುಭಾವವೆತ್ತಲಣ್ಣ 


ಬಿಟ್ಟ ಮಲ ತ್ರಿವಿಧವನು ಕಚ್ಚಿ ಲಿಂಗವ ಮರೆದು 
ಭ್ರಷ್ಟರುಳಿಗಳೆಲ್ಲರು ಕೇಳಿರಣ್ಣ 

ಮರ್ತ್ಯಕೆ ನೀವು ನಿಜಲಿಂಗಾಂಗಿಗಳ ಕೂಡೆ 
ಶ್ರೇಷ್ಠಾನುಭಾವಿಗಳೆಂದೆಂಬಿರಣ್ಣ 


ಪಾಶಕಕೆ ನೆಲೆಯಪ್ಪ ಮೂತ್ರದ ಕುಳಿಯ ಕಂಡು 
ದಾಟಲಾರದೆಯಲ್ಲಿ ಬಿಡಿರಣ್ಣ 

ಸ್ವಾತಂತ್ರ್ಯ ಘನಲಿಂಗದನುಭಾವವನರಿಯದೆ 
ಮೂತ್ರದ ಕುಳಿಯಲ್ಲಿ ಬಿದ್ದಿರಣ್ಣ 
ಆಂಗನೆಯರೆರಡು ಕಾಲನು ಹೆಗಲೊಳಗೆ ಹೊತ್ತು ' 
ಭಂಗಬಟ್ಟಾಕಾಲ ಮಧ್ಯದಲ್ಲಿ 

ಹಿಂಗದನುದಿನ ಹೊರಳಿ ಉರುಳಿ ನರಳುತಲಿದ್ದು 
ಲಿಂಗಾನುಭಾವವವೆಂತರಿದಿರಣ್ಣ 


CC-0. Jangamwadi Math Collection, Varanasi. An eGangotri Initiative 


ತ್‌ 


॥ ಪಲ್ಲ 


ಗುರುಶಾಂತ ಅಂಕಿತದ ಸ್ವರವಚನಗಳಂ 


ಸತಿಯ ದ್ವಿಕಾಲ ಮಧ್ಯದಿ ಮಂಡಿಗಾಲಿಕ್ಕಿ ಶಾ 
ಶ್ವತ ಸಿದ್ಧಲಿಂಗಸೆಂಗವನು ಮರೆದು 
ಮತಿಗೆಟ್ಟು ಗತಿಯ ಹೋಗಾಡಿ ಕ್ರೀಡಿಸುವಲ್ಲಿ 
ಅತಿಶಯದನುಭಾವವೆಂತರಿವಿರಣ್ಣ 


ಅಂಗಗುಣಗಳ ಬಿಟ್ಟು ಲಿಂಗದಲಿ ಮನವಿಟ್ಟು 
ಕಂಗಳಲಿ ಕರುಣರಸ ಕೋಡಿವರೆದು 
ಅಂಗನೆಯರಳುಪಿಂಗೆ ಮಯ್ಯೊಡ್ಡ ದಿರುವ ಜಡ 
ಲಿಂಗಾಗಿಯನುಭವವನರಿವೆನಣ್ಣ 


ನಿತ್ಯಾನಿತ್ಯವ ತಿಳಿದು ಮರ್ಶ್ಯದ ಸುಖವ ಮರೆದು 
ಕರ್ತ ನಿಜಗುರುಶಾಂತಮಲ್ಲಯ್ಯನಾ 

ಹಸ್ತದಲ್ಲಿ ಧರಿಸಿ ಗಿರಿಗುಹೆಗಳೊಳು ಚರಿಸುವ ವಿ 
ರಕ್ತ ಲಿಂಗಾನುಭಾವವಾರಿಗಣ್ಣ 


೩೯ 


ರಾಗ : ವರಾಳಿ 


ತೊಲಗಲಿಲ್ಲವೆ ಶರಣ 
ತೊಲಗಲಿಲ್ಲವೆ ಮಾಯಾಬಲೆಗೆ ಸಿಲ್ಕಿ 
ಹೊಲಬುಗೆಟ್ಟ ಜಡಜನಗಳ ಕಂಡು ಹೇಸಿ 


ಹೇಮ ಭೂವಿಂ ಸತಿಯರೇಕೆಂಬ 
ತಾಮಸದೊಳು ಸಿಲ್ಕಿ ನಿತ್ಯ 
ವ್ಯೋವಂಕೇಶನಿರವ ಮರೆದು 
ಕಾಮಭೃತ್ಯರಿರವ ಕಂಡು ಹೇಸಿ 


ಅಶನ ವೆಸನ ವಿಷಯಕಾಗಿ 

ಹುಸಿಯ ಶಾಸ್ತ್ರಗಳನು ಪಠಿಸಿ 

ವಸುಧೆಯೊಳಗೆ ಪ್ರಾಜ್ಞರೆನಿಪ 

ಪಶುಜೀವಾತ್ಮರುಗಳ ಕಂಡು ಹೇಸಿ 
3 


೩೩ 


CC-0. Jangamwadi Math Collection, Varanasi. An eGangotri Initiative 


೩೪ ಸ್ವರವಚನ ಸಂಪುಟ ; ೪ 


ಅಷ್ಟಮದಗಳಿಂದ ಹಲವು 

ಕಷ್ಟವಿಷಯದೊಳಗೆ ಸಿಲ್ಕಿ 

ಶ್ರೇಷ್ಠರೆನಿಸಿಕೊಳುತಲಿರ್ಪ 

ಭ್ರಷ್ಟರುಗಳ ಕಂಡು ಹೇಸಿ ೩ 
ಮಂಜಿನಂತೆ ತೋರಿ ಹರಿವ 

ರಂಜನೆಯೊಳು ಸಿಲ್ಕಿಸದ ನಿ 

ರೆಂಜನನನೆರಿಯದೆ ನರಕ 

ಭುಂಜಿತರನು ಕೆಂಡು ಹೇಸಿ ಲ 


ತವ್ಮು ತಾವರಿಯದೆ ಬರಿದೆಯ 

ಗಮ್ಯವನ್ನು ನುಡಿದು ಪರ 

ಬ್ರಹ್ಮವೆನಿಸಿಕೊಳುತಲಿರ್ಪ 

ಕರ್ಮಿಗಳನು ಕಂಡು ಹೇಸಿ 2 
ಜೀವ ಪರಮರಿರ್ಪ ಉಭಯ 

ಠಾವನರಿದು ಲಿಂಗದಲ್ಲಿ 

ಸಾವಧಾನಿಯಾಗದಿರ್ಪ 

ಗಾವಿಲರನು ಕಂಡು ಹೇಸಿ ೬ 


ಸತ್ತು ಚಿತ್ತಾನಂದದಿಂದ 

ಅತ್ತ ತಿಳಿದು ಶಾಂಶನೊಳಗೆ 

ಚಿತ್ತಶುದ್ಧವಾಗದಿರ್ಪ 

ಮುಕ್ತಿಹೀನರುಗಳ ಕಂಡು ಹೇಸಿ ೭ 


೪೦ 
ರಾಗ : ಕಾಂಬೋಧಿ 


ಮಾಸಾಳು ಬಂದ ಕಣೆ ನೋಡೆಲೆ ತಂಗಿ 

` ಮಾಸಾಳು ಬಂದ ಕಣೆ ಮನದಾಸೆ 

ರೋಷವನಳಿದವಿರಳಾತ್ಮಕನಾದ ` ॥ ಪಲ 
ಅಟಮಟ ವ್ಯಾಪಾರ ಕುಟಿಲ ವಂಚನೆಯಿಂದ 

ನಿಟಿಲಾಕ್ಷಮೃಡನ ವೇಷವ ಧರಿಸಿ 

ಘಟವ ರಕ್ಷಿಪ ಜನರೆದೆಯ ಮೆಟ್ಟುತ ಪಟು ಸಾ ಸ್ಟ್‌ 
ಭಟ ವೀರಮಾಹೇಶ್ವರರುಗಳಿನಿಸುವ ೧ 


CC-0. Jangamwadi Math Collection, Varanasi. An eGangotri Initiative 


ಗುರುಶಾಂತ ಅಂಕಿತದ ಸ್ವೆರವಚೆನಗಳಂ ೩೫ 


ಪರಧನ ಪರಸತಿ ಪರಹಿಂಸೆಗಳೆ ಮಾಡಿ 

ಗುರುಲಿಂಗಜಂಗಮುನೆನಿಸಿಕೊಂಡು 

ಬೆರತುಕೊಂಡಿಹ ನರೆಗುರಿಗಳ ಮೂಗನು 

ಕೊರೆದು ಹಿಂಗೆಡಿಸಿ ಕನ್ನಡಿಯ ತೋರುತ ಚೆಲ್ವ... ` ೨ 


ದಶವಾಯು ದಶ ಇಂದ್ರಿಯಂಗಳಿಂದಲಿ ಮನ 

ಹಸಗೆಟ್ಟು ವಿಷಯದಿಚ್ಛೆಗೆ ಹರಿದು 

ಒಸರುವ ಮೂಶ್ರನಾಳದಿ ಬಿದ್ದು ಹೊರಳುವ ” ನಹ 
ಪಶುಜೀವಿಗಳು ಚೆರಲಿಂಗವಲ್ಲವನುತ ೩ 


ಲಿಂಗಾಂಗಸಮರಸದಿಂಗಿಕವರಿಯದೆ 

ಭಂಗಿತರುಗಳು ಜಂಗಮವೆನಿಸಿ 

ಅಂಗಜನರಳಂಬಿಗೆ ಸಿಕ್ಕಿ ನರಳುವ 

ಜಂಗುಳಿಮನುಜರು ಹಿಂಗದೆ ಜರಿವುತ ೪ 


ಅಷ್ಟಾವರಣ ಪಂಚಾಚಾರವರಿಯದೆ 

ಭ್ರಷ್ಟರು ಲಿಂಗಜಂಗಮವೇಷವ 

ತೊಟ್ಟರೆಯವನು ಜಂಗಮವಲ್ಲ ಪೂಜ್ಯಕ್ಕೆ ತೆ ಜ್‌ 
ನೆಟ್ಟನೆ ಹೊರೆಗೆಂದು ದಟ್ಟಿಸಿ ನುಡಿವುತ ೫ 
ಚರ ಸ್ವಯ ಪರವೀ ತ್ರಿವಿಧ ಲಕ್ಷಣಂಗಳ. 

ನೆರೆ ತಿಳಿಯದೆ ವೃಥಾ ಬರಿದೆ 

ಪರಾತ್ಚರ ಶಿವಲಾಂಛನವೆನಿಸಿಕೊಳುತಲಿರ್ಪ pd 
ದುರುಳಾತ್ಮರುಗಳೆ ತಾನೀಗ ಛೇದಿಸುತ ನ ವ 
ಆನೆಚೋಹವ ತೊಟ್ಟು ನಾಯಾಗಿ ಬಗಳುವ 

ಹೀನಮಾನವರ ಧಿಕ್ಕರಿಸುತಲಿ 

ಭಾನುಕೋಟಿ ದಿವ್ಯತೇಜಪ್ಪುಕಾಶನ ೫ 
ನೂನ ಗುರುಶಾಂತಲಿಂಗದೊಲುಮೆಯಾದ ಲ ಭ್‌ ೩ 


೪೧ 
ರಾಗ : ಶಂಕರಾಭರಣ 


ಹತ್ತುಸಾವಿರಶಾಸ್ತ್ರವನೋದಿ ಫಲವೇನು ' ಆ ತ 
ಚಿತ್ತ ಲಿಂಗವನಪ್ಪಿ ನೆಲೆಗೊಳ್ಳದನ್ನಕ್ಕ. `` : 2.1 ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


೩೬ ಸ್ವರವಚನ ಸಂಪುಟ ; ೪. 


ಕಡುಡಪಳತೆಯಿಂದ ಬಹುಪಾಠಕನಾಗಿ 
ನುಡಿದಲ್ಲಿ ಫಲವೇನು ಬಯಲದ್ದ್ವೈತವ 


ಅಗಣಿತನದಿಯಿರೆ ಜಲವೆಲ್ಲ ಸರಿಯೆಂದು 
ಅಗಳನೀರನೆ ಹೊಕ್ಕೆ ಮೊಗದೊಳೆವಂದದಿ 


ಒಡೆಯ ಶಾಂತೇಶ ನಿಮ್ಮನರಿಯದವನ ಭಕ್ತಿ ಗೇಣು 
ಕಡಿಮೆಯಗಳ ದಾಂಟಿ ಜಾರಿಬಿದ್ದಂದದಿ 


೪೨ 


ಲಿಂಗಾಂಗಸಂಗಸಮರಸವಿದೂಳಿ ಕೇಳಿ 
ಲಿಂಗಾಂಗಸಂಗಸಮರಸವಿದು 


ಅಂಗ ಮನ ಪ್ರಾಣ ಗುರು ಲಿಂಗ ಚರವೆಂಬೀ ನರೆ 
ಇಂಗಿತವನೆರಿದ ಶರಣರೆ ಸಂಗದನುಭವ ಮ: 
ದಂಗವನು ಹೆರೆಹಿಂಗದಿಪ್ಪುದು ತಾನೆ ಲಿಂಗಾಂಗ 


ತತ್ವಮಸಿಲಿಂಗದಂಗ ಮುಕ್ತಿ ಭಕ್ತಿ ಜ್ಞಾನ ಮೊಗ - 
ಸತ್ತು ಚಿತ್ತಾನಂದವೆ ನಿಜನಿತ್ಯವೆಂದರಿ 
ವುತ್ತಲಾಚಿರಿಸುತ್ತಲಿಪ್ಸುದು ತಾನೆ ಲಿಂಗಾಂಗ 
ಅದ್ವೈತ ಭಿನ್ನಭಾವವಳಿದು ಶುದ್ಧ ಸಿದ್ಧ ಪ್ರ 
ಸಿದ್ಧ ಸೌಖ್ಯ ಸಮೃದ್ಧಿ ತಾನಾಗಿರ್ದು ನಿಜಗುರುಸಿದ್ಧ ಶಾಂತನ 
ಹೊದ್ದಿ ಕೃಪೆಯೊಳಗದ್ದಿ ಓಲಾಡುವುದೆ ಲಿಂಗಾಂಗ 
೪೩ 
ರಾಗ : ಧನ್ವಾಂಸಿ 
ಬಸವಣ್ಣನೆ ಗುರು ಚೆನ್ನಬಸವಣ್ಣನೆ ಲಿಂಗ 
ಅಸಮಾಕ್ಷನಲ್ಲಮಪ್ಪಭುವೆ ಜಂಗಮವಾಗಿ 
ವಸುಧೆಗವತರಿಸಿ ಷಟ್ಸ್ಮಲವನುದ್ಧರಿಸಿದರ ಚರಣಸ್ಮರಣೆಯ ಮಾಡಿರೊ 


ಬಾಯೆಂಬ ಪ್ರಣಮ ಭವವಾರಿಧಿಯ ದಾಂಟಿಪುದು 
ಸಾಯೆಂಬ ಪ್ರಣಮ ಸರ್ವಜ್ಞನೆಂದೆನಿಸುವದು 


CC-0. Jangamwadi Math Collection, Varanasi. An eGangotri Initiative 


ಗುರುಶಾಂತ ಅಂಕಿತದ ಸ್ವರವಚನಗಳು 


ವಾಯೆಂಬ ಪ್ರಣಮ ವಾಚಾಶೀತನಿಗಮಕ್ಕೆ ನಿಲುಕದಪ್ರಮಾಣವು 
ಸ್ವಾಯೆಂಬ ಪ್ರಣಮ ಸದ್ಭಕ್ತಿಯನು ತೋರುವದು 

ರಾಯೆಂಬ ಪ್ರಣಮ ನಿಜಪದದೊಳೊಂದಿಪ್ಪುದು 

ದಾಯಂದಿಂ ಬಸವೇಶ ಶ್‌ ರಾಮೃತನಾಮವನು ಸ್ಮರಿಸಿ ಕೃತಕೃತ್ಯರಹರು 


ಆಯೆಂಬ ಪ್ರಣಮ ಅನವರತ ಭಕ್ತಿಯ ಬೀಜ 

ಊಯೆಂಬ ಪ್ರಣವಂ ಜ್ಞಾನದ ವೃಕ್ಷದಂಕುರವು 

ಮಾಯೆಂಬ ಪ್ರಣಮ ವೈರಾಗ್ಯ ಮುಕ್ತಿಯ ಬೆಳೆಯ ಫಳರಸವು ತೊಟ್ಟಿ ಡುವದು 
ಪ್ರಾಯೆಂಬ ಪ್ರಣಮ ಪರಲೋಕ ಸೋಪನವಹುದು '` 
ಭೂಯೆಂಬ ಪ್ರಣಮ ಭೂತೇಶನೊಡಗೂಡುವದು 

ಮಾಯಾಮದ ಲವಿತ್ರನಲ್ಲಮಪ್ಪಭುನಾಮಸ್ಮರಣೆ ನಿಜನದವ್ಹ್ಲಿ 


ನಕಾರಗಳೆಂಬ [ಅ] ದ್ವಿಪ್ರಣಮಂವಿಧಿವಶದ 

ಲಿಖಿತವನು ತೊಡೆದು ಗುರುಲಿಖಿತವೆಂದೆನಿಸುವದು 
ಬಕಸಕಾರಗಳೆಂಬ ದ್ವಿಪ್ರಣಮ ನಿತ್ಯ ಗುರುಲಿಂಗಜಂಗಮವೆನಿಪುದು 
ನಕಣಕಾರಗಳೆಂಬ ದ್ವಿಪ್ರಣಮು ಪಾದೋದಕ 

ಸುಖಪ್ರಸಾದವನಿತ್ತು ಸಲಹುವದು ನಂಬಿರಲು 

ಮುಕುರವೇಶಕೆ ಕರದ ಕಂಕಣಕೆ ಚೆನ್ನಬಸವಣ್ಣ ಪರಬ್ರಹ್ಮದೊಡಲು 


ಚೆನ್ನಬಸವೇಶ ದಂಡಾಧೀಶ ಪ್ರಭುರಾಯ 

ಉನ್ನಂತ ರೇಣುಕಾಚಾರ್ಯ ಮಡಿವಾಳಯ್ಯ 

ಕಿನ್ನ ರಯ್ಯನು ಸಿದ್ಧರಾಮೇ ೇಶ ಹಡಪದಪ್ಪಣ್ಣ ಸೊಡ್ಡಳದೇವರು 
ಇನ್ನಿವರ ಮುಖ್ಯರಾದೇಳ್ನೂರು ಎಪ್ಪತ್ತು 

ಸನ್ನುತರ ಚರಣಮಂ ನೆನಹಿನಲಿ ನೆಲೆಗೊಂಡು 

ಜನ್ಮ ಜರೆ ಮರಣ ಭವ ಕಾಮ ಕಾಲರ ಗೆಲಿದ ಶರಣರಿಗೆ ಶರಣೆನ್ನಿರೊ 


`` ಇಂತಪ್ಪೊಡೊಸೆದು ತೇರಸರು ದಶಗಣರು 

ಮುಂತಾದ ಅರುವತ್ತುಮೂವರಂಘ್ರಿಯ ಕರುಣ 

ಸಂತತಂ ಸಲಿಲದೊಳಗಾಳುತ್ತ ಪಂಚಾಕ್ಷರೋಂಕಾರ ಪ್ರಣಮತ್ರಯಂ 
ಮಂತ್ರಸ್ಮರಣೆಗಳಿಂ ಭಸ್ಮಾಕ್ಷಮಾಲೆಗಳ 

ನಂತು ಸರ್ವಾಂಗದೊಳು ಧರಿಸುತ್ತ ಕರರುಹದ 

ಸದ್ಗುರುವರನ ತ್ರಿಕಾಲದೊಳು ಭಜಿಸೆ ಶಾಂತ ಮುಕ್ತಿಯನೀವನು 


CC-0. Jangamwadi Math Collection, Varanasi. An eGangotri Initiative 


೩೮ ಸ್ವರವಚನ ಸಂಪುಟ ; 
ಇಪ್ಪಕ್ತೈದುಲೀಲಾ ಚಾರಿತ್ರದ ಕೋಲಪದಗಳು 


೪೪ 


ಶ್ರೀಗುರುಶಂಕರ ಶ್ರೀಗಿರಿಜೇಶ್ವರ 
ಶ್ರೀಗಣನಾಥಜನಕನೆ ಕೋಲೆ 

ಶ್ರೀ ಗಣನಾಥ ಜನಕನೆ ಶಾಂತೇಶ 
ರಾಗವಿದೂರ ಶರಣಾಗು ಕೋಲೆ 


ಸತ್ತು ಹುಟ್ಟದ ಗಂಡಗಿತ್ತು ತನ್ನರೆಮೈಯ 
ಮುತ್ತೆ ದೆತನವ ಪಡೆದವಳೆ ಕೋಲೆ ತ್ರಿಗುಣ 
ಮುತ್ತೆ ದೆತನವ ಪಡೆದ ಪಾರ್ವತಿತಾಯಿ 
ಹೆತ್ತವ್ವ ಮತಿಯ ಕರುಣಿಸು ಕೋಲೆ 


ಈರೇಳುಲೋಕವನಾರೈದು ಸಲಹುವ 
ಕಾರುಣ್ಯನಿಧಿಯೆ ನಂದೀಶ ಕೋಲಿ 
ಕಾರುಣ್ಯನಿಧಿಯೆ ನಂದೀಶ ಭಕ್ತಿಯ 
ನೋರಂತೆ ಕೊಟ್ಟು ಸಲಹಯ್ಯ ಕೋಲೆ 


ಗಂಡರ ಗಂಡ ಪ್ರಚಂಡ ಶರಭರಾಯ 
ಲಂಡ ದಾನವರ ತಲೆಗೊಯ್ದ ಕೋಲೆ 
ಲಂಡದಾನವರ ತಲೆಗೊಯ್ದ ವೀರ ಮಾ 
(ರ್ತಾಂಡ) ವೀರೇಶ ದಯವಾಗು ಕೋಲೆ 


ಅಂಗವಿಕಾರೆವ ಭೋಗಿಸಿಯೆ ಪರಶಿವ 
ನಂಗನೆಯೊಡನೆ ಜಯವಾಂತ ಕೋಲೆ . - 
ಅಂಗನೆಯೊಡನೆ ಜಯವಾಂತ ಭೃಂಗೀಶ 
ಮಂಗಳಮತಿಯನೊದವಿಸು ಕೋಲೆ 


ಗಾದೆಯ ಮಾತಲ್ಲ ವೇದ್ದ;ಸಮ್ಮತವಿದ್ದು -... 
ಮೂದೇವರುಗಳ ಒಡೆಯನೆ ಕೋಲೆ 
ಮೂದೇವರುಗಳ ಒಡೆಯನ ಲೀಲೆಯ 
ನೋದಿ ಕೇಳ್ದೆರಿಗೆ ನಿಜಮೋಕ್ಷ ಕೋಲೆ. -.. 


CC-0. Jangamwadi Math Collection, Varanasi. An eGangotri Initiative 


ಗುರುಶಾಂತ ಅಂಕಿತದ ಸ್ವರವಚೆನಗಳು 


ಹಲವು ಮಾತುಗಳಾಡಿ ಗಲಭೆಯ ಮಾಡದೆ 
ಒಲಿದೊಂದು ಬೆಡಗನಾಲಿಸಿ ಕೋಲೆ 
ಒಲಿದೊಂದು ಬೆಡಗನಾಲಿಸಿದವರಿಗೆ 
ಮೆಲಹರನೊಲವು ನಿಜವಾದೆ ಕೋಲೆ 


ನಾಡಗಾದೆಯ ಮಾತ ಜೋಡಿಸಿ ಬೆಡಗೆಂದು 
ಪಾಡುವ ಪರಿಯು ತಾನಲ್ಲ ಕೋಲಿ 
ಪಾಡುವ ಪರಿಯು ತಾನಲ್ಲ ಶಿವನ ಕೊಂ 
ಡಾಡುವೆನೊಂದು ಪರಿಯಿಂದ ಕೋಲಿ 


ಚಿತ್ರಪಲ್ಲ ವಾಗ್ದಜೀವಗದುತ್ತಮ ಪರಿಯಳ 
ಮೊತ್ತೆವು ಕೇಳಿ ನಲವಿಂದ ಕೋಲೆ 
ಮೊತ್ತವು ಕೇಳಿ ನಲವಿಂದ ಮಂಗಳ 

ವೆತ್ತಿಹ ಕೋಲುಪದಗಳ ಕೋಲೆ 


ಕೇಳಿರದ ಖೂಳರ ಮೇಳವನೊಲ್ಲಿನು 
ಕೇಳುವೆನೆಂದು ಬಗೆವಂದ ಕೋಲೆ 
ಕೇಳುವೆನೆಂದು ಬಗೆವಂದ ಸುಜನರಿಂ 
ಗೇಳೆಂಟು ಬಾರಿ ಶರಣೆಂಬೆ ಕೋಲೆ 


ತಿಳಿವ ಜಾಣರಿಗದು ಸುಲಿದ ಬಾಳೆಯಹಣ್ಣು 
ತಿಳಿಯದೆಂದಿದನು ಬಿಡದೊಡೆ ಕೋಲೆ 
ತಿಳಿಯದೆಂದಿದನು ಬಿಡೆದೊಡೆ ತೆಂಗಿನ 
ಒಲುಮೆಯ ಫಲದ ಸವಿಯಾದ ಕೋಲೆ 


ಕಾವನ ಕೋಲಾಟ ಧಾವತಿಗೊಳಿಸಿತ್ತು 
ದೇವ ದಾನವರ ಮನುಜರ ಕೋಲೆ 
ದೇವ ದಾನವರ ಮನುಜರ ಸುಜನರು 
ಭಾವಿಸಿ ನೋಡೆ ತಿಳಿವುದು ಕೋಲೆ 

ಆ ಕೋಲಿನಾಟದಿ ಕಾಕಾದನಜನಿಂದ್ರ 
[ನಾ]ಕಾರವೆಲ್ಲವು ಭಗವಾದ ಕೋಲೆ 
[ಆಕಾರ]ವೆಲ್ಲ ಭಗವಾದ ಮಾಧವ 
ನೂಕು ನಂಗ್ಲಾದನನಂದಿನ ಕೋಲೆ 


CC-0. Jangamwadi Math Collection, Varanasi. An eGangotri Initiative 


೧೨ 


೪೦ 


ಖಯಷಿಜನರೆಲ್ಲರು ನಸಿದು ನುಗ್ಗಾದರು 
ಮಸಿವಣ್ಣನಾದ ಚಂದ್ರಮ ಕೋಲೆ 
ಮಸಿವಣ್ಣನಾದ ಚಂದ್ರಮ ಕೋಲಾಟ 
ದೆಸಕವನೇನನುಸುರುವೆ ಕೋಲೆ 


ದನುಜರು ಮನುಜರು ಮನಸಿಜರಾಯೆನ 
ದನಗಾವ ಗಂಡುದೊತ್ತಿರ ಕೋಲೆ 
ದನಗಾವ ಗಂಡುದೊತ್ತಿರ ಮಾಡಿದ 
ನನೆಗೋಲಿನಳವನೇನೆಂಬೆ ಕೋಲೆ 


ನಿ 
೧೨ 


ಶ್ರೀಮಹಾದೇವನಡಿಯನು ಕೋಲೆ 
ಶ್ರೀ ಮಹಾದೇವನಡಿಯನು ಪಾಡಿರೆ 
ಭೂಮಿಯ ಭಕ್ತಜನರೆಲ್ಲ ಕೋಲೆ 


ಕಾಕುತನವ ಬಿಟ್ಟು ಏಕಚಿತ್ತದಿ ಕೇಳಿ 

ಶ್ರೀಕರ ಶಿವನ ಲೀಲೆಯ ಕೋಲೆ 

ಶ್ರೀಕರೆ ಶಿವನ ಲೀಲೆಯ ವೇಷಗನ 

ನೇಕ ಸಂಪದ ಭೂಮಿಯು ನಿಮಗಾದೆ ಕೋಲೆ 


ಸುಲಿಪಲ್ಲ ಸೊಬಗಿನ ಕಳಶಕುಚದ ನೀರೆ 
ಎಳ್ಳೆನಗೆಮೊಗವನಗಲದೆ ಕೋಲೆ 
ಎಳೆನಗೆಮೊಗವನಗಲದೆ ನಿನ್ನ ಕಂಗಳ 
ಅ ಉಾಳಗತ್ತೆ ಪಸರಿಸು ಕೋಲೆ 


ಕೋಗಿಲದನಿಯಂತೆ ರಾಗದಿ ಪಾಡುತ 
ಸೋಗೆನವಿಲಂತೆ ನಲಿವುತ ಕೋಲೆ 
ಸೋಗೆನವಿಲಂತೆ ನಲಿವುತ ಎಳಿವಳ್ಳಿ 
ಬಾಗುವಂದದಲಿ ಬಳುಕುತ ಕೋಲೆ 


ಬೆಡಗ ಬಣ್ಣಿಸಬಲ್ಲ ಮಡದಿರನ್ನದ ಕೋಲಿ 
ಪಿಡಿದೆನ್ನ ಕೂಡೆ ದನಿಗೊಡೆ ಕೋಲೆ 
ಹಿಡಿದೆನ್ನ ಕೂಡೆ ದನಿಗೊಟ್ಟು ಕೇಳುವ 
ಕಡುಜಾಣರೆಲ್ಲ ನಲಿವಂತೆ ಕೋಲೆ . 


ಸ್ವರವಚನ ಸಂಪುಟ ; ೪ 


೧೪ 


ಇ 


CC-0. Jangamwadi Math Collection, Varanasi. An eGangotri Initiative 


ಗುರುಶಾಂತ ಅಂಕಿತದ ಸ್ವರವಚನಗಳು 


ನೋಡೆನ್ನನನುವಾಗೆ ಕೂಡೆನ್ನೆ ದನಿಯೊಳು - 

ನೋಡುವರೆಲ್ಲ ನಲಿವಂತೆ ಕೋಲೆ 

ನೋಡುವರೆಲ್ಲ ನಲಿವಂತೆ ಬೆಡಗಿಲಿ 

ಪಾಡಿರೆ ಕೋಲಪದಗಳ ಕೋಲೆ ೨೧ 


ಸುಗುಣನಾರಿಯರೆನ್ನನಗಲದೆ ಕೋಲೆನ್ನಿ 

ಬಗೆ ಬಗೆ ದನಿಯನನುಮಾಡಿ ಕೋಲೆ 

ಬಗೆ ಬಗೆ ದನಿಯನನುಮಾಡಿ ಕೇಳುವ 

ಸುಗುಣರೆ ಮನಕೆ ಮುದವಾಗಿ ಕೋಲೆ ೨೨ 


ಆವನ ಚಾರಿತ್ರ ಪಾವನಲೀಲೆಯಿಂ 

ದಾವಾಗ ನುತಿಸುತಿಹ ವೇದದ ಕೋಲೆ 

ಆವಾಗ ನುತಿಸುತಿಹ ವೇದವಚನವ 

ಭಾವಿಸಿ ಪಾಡಿ ಶರಣರು ಕೋಲೆ ೨೩ 


ಡಿ 


ಬೆಡಗಿಂದ ಜಗವನು ಪಡೆದು ಪಾಲಿಸಂವನ 

ುಡಮತಿಯಿಂದೆ ಪಾಡುವೆ ಕೋಲೆ 

ಡಮತಿಯಿಂದೆ ಪಾಡುವೆನಿಂತಿದೆ 

ಬೆಡೆಗೆಂದು ಕೇಳಿ ಸುಜನರು ಕೋಲೆ | ೨ 


ಐ 


€ 


ಉಡುಗಳು ಮುತ್ತಿದ ಕಡಲ ತಡಿಯ ಮೇಲೆ 

ಎಡೆಯೊಳಗೆಳೆಯ ಜಾಲಕ ಕೋಲೆ 

ಎಡೆಯೊಳಗೆಳೆಯ ಬಾಲಕನೊಪ್ಪಿಹ | 
ಬೆಡಗ ಬಣ್ಣಿಸುವುದಸಿಯಳೆ ಕೋಲೆ ಶೆ ದ 


ಭೂರಿಜೆಯ ಗಂಗಾತೀರದೊಳೆಸೆವ ಕು 

ಮಾರಚಂದ್ರಮನ ಬಳಸಿಲಿ ಕೋಲೆ 

ಮಾರೆಚಂದ್ರಮನ ಬಳಸಿಲಿ ತೋರುವ 

ಕೋರೆಗಳೊಪ್ಪುವೆಲೆ ಬಾಲೆ ಕೋಲೆ ಮಿ “೨೬ 
ಜಳ್ನ್ನ್ನಳೆ ಗಾಲದವಗೆ ಪೆತ್ಸ್ನ್ನವಿಂಡನು 

ಎಳೆಯ ಹೆಂಗುಸು ನಲವಿಂದ ಕೋಲೆ 

ಎಳೆಯ ಹೆಂಗುಸು ನಲವಿಂದಲಿ ಬೆಡಗ 

ತಿಳಿದು ಕನ್ನಡಿಸೆ ತರೆಳಾಕ್ಷ ಸ 


CC-0. Jangamwadi Math Collection, Varanasi. An eGangotri Initiative 


೪೨ 


ಎವಿಧೆ ಬ್ರಹ್ಮಾಂಡದುದೃವಕೆಲ್ಲ ತವರೂರು 
ಶಿವನಾದಿಶಕ್ತಿಗಳ ಕೂಟಕೆ ಕೋಲೆ 
ಶಿವನಾದಿಶಕ್ತಿಗಳೆ ಕೂಟ ಬೆಡಗಿನ 
ಸವಿಗೇಳಿಸೆನ್ನ ಮನದನ್ನೆ 


ಹದಿನಾಲ್ಕು ಲೋಕದ್ಗ್ನದುಕಿನವನಿಗೊಂದು 
ಮುದಿಯೆತ್ತು ಮುಖ್ಯವದನೇರಿ ಕೋಲೆ 
ಮುದಿಯೆತ್ತು ಮುಖ್ಯವದನೇರಿ ತಾನಾರ 
ನದರಿಲ್ಲದಿರುವನಸಿಯಳೆ 


ಎಸಳುಗಂಗಳ ನೀರೆ ಬಸವರಾಜನನೇರಿ 
ಪಶುಪತಿ ವೆಸರ್ಮ್ನು,....... * 


ಹ ಜಾನಾ 


ಈ ಬೆಡಗ ನೆಟ್ಟದಪನೆ ತಿಳಿಯಲೊರೆ ಪೆಣ್ಣೆ 


ದುರುಳ ದಾನವ ಜಲಂಧರನ ತಲೆಯ ಕಾಲ 
ಗೆರೆಯ ಚಕ್ರದೊಳು ತರಿದಿಕ್ಕೆ ಕೋಲೆ 
ಗೆರೆಯ ಚಿಕ್ರದೊಳು ತರಿದಿಕ್ಕೆ 

ಕರದೆಸೆದ ನಾಯಕರತ್ನವೆನಿಸಿದ ಕೋಲೆ 


ಹಿರಿಯತನದ ಹೆಮ್ಮೆ ಹರಿಹಂಚು ತಾನಾಗಿ 
ತಿರಿವರದೇನಂ ಪರಿ ಹೇಳೆ ಕೋಲೆ 
ತಿಂವರೆದೇನು ಪರಿ ಹೇಳೆ ಕೋವಿದ 

ಕರೆಸಿ ಬಿನ್ನಣದ ಬೆಡಗಿದು 


ಹುಸಿಯಿಂದೆ ಬೊಮ್ಮನ ಹಸಗೆಟ್ಟು ತಲೆಹೋಗಿ 
ವಸುಧೆಯೊಳೆಲ್ಲ ತಿರಿವದು ಕೋಲೆ 
ವಸುಧೆಯೊಳೆಲ್ಲ ತಿರಿವದು ಹುಸಿಯದು 
ಬಸಿದವನೆನ್ನ ಮನೆದೈವ ಕೋಲೆ 


* ಇಲ್ಲಿಂದ ಮುಂದೆ ಒಂದು ಪತ್ರವಿಲ್ಲ. 


CC-0. Jangamwadi Math Collection, Varanasi. An eGangotri Initiative 


ಸ್ವರವಚನ ಸಂಪುಟ : ೪ 


೨೮ 


೨೯ 


೪೪ 


೪೫ 


ತಲ 


ಗಂರುಶಾಂತ ಅಂಕಿತದ ಸ್ವರವಚನಗಳು 


ಹೋತಿನ ತಲೆ ಪಿರಿಯಾತನಿಗಿರ್ಪುದ ಕಂಡೆ 
ಅತನ ರೀತಿ ವಿಪರೀತ ಕೋಲೆ 
ಆತನೆ ರೀತಿ ವಿಪರೀಶ ಬೆಡಗಿನ 


ಮೊತವೆನೆರಿದು ನುಡಿಯಕ್ಕ ಕೋಲೆ 


ನಿಂದಕ ದಕ್ಷಂಗೆ ಬಂದುದು ಕುರಿದಲೆ 
ಸಂದೇಹವೇಕೆ ತಿಳಿಯಕ್ಕ ಕೋಲೆ 
ಸಂದೇಹವೇಕೆ ತಿಳಿಯಕ್ಕೆ ಶಿವನಿಂದೆ 


ಇಂದವನೆಂದಗೆಡದಿಹ ಕೋಲೆ 


ಹತ್ತೆಂಟು ಭವದಲಿ ಪೆತ್ತವನೆವಿಂಗಳ 
ಹೊತ್ತು ಬಾಳುವದನ ಕಂಡೆ ಕೋಲೆ 
ಹೊತ್ತು ಬಾಳುವದನ ಕಂಡೆನೀ ಬೆಡಗ 
ಬಿತ್ತರಿಸಬಲ್ಲರೊಲಿವಂತೆ ಕೋಲೆ 


ಹಲವು ಜನ್ಮದೊಳಳಿದಲರಂಬನಂತ್ಯವ 
ಎಲುಮಾಲೆಗಳನು ತಳೆದನು ಕೋಲೆ 
ಎಲುಮಾಲೆಗಳನು ತಳೆದನು ಪರಶಿವ 
ನೊಲುಮೆಯುಳ್ಳದರ ಫಲವಕ್ಕೆ ಕೋಲೆ 


ಲೋಕದೆ ತವರೂರು ಸಾಕಾರವಾಗಿದೆ 
ನಾ ಕಂಡೆನೊಂದೆ ನಿಲವಿನಲಿ ಕೋಲೆ 
ನಾ ಕಂಡೆನೊಂದೆ ನಿಲವಿನಲೀ ಬೆಡಗ ಎ 
ವೇಕದೊಳುಸುರೆ ಬಿಸಜಾಕ್ಷಿ ಕೋಲೆ 


ತಂದೆ ತಾಯಿಗಳಿರ್ವರೊಂದಂಗದೊಳೆಗಿರೆ 
ಸುಂದರಿಯರ್ಧನಾರೀಶ ಕೋಲೆ 
ಸುಂದರಿಯರ್ಧನಾರೀಶ್ವರಮೂರ್ತಿಗೆ 
ವಂದಿಸಲಿಷ್ಟ ಫಲಿಸಿತೀ ಕೋಲೆ 


ನೀತಿ[ಯನು]ಳಿದ ದುರ್ವೀತರ ಕೊಲ್ಲುವ 
ದಾತನ ಪೆಸೆರನೊರೆಯೆನಗೆ ಕೋಲೆ 
ದಾತನ ಫೆಸೆರೆನೊರೆಯೆನಗೆ ಪೆಂಗಳ 
ಜಾತಿಯ ನೊಸಲ ಶಿಲಕವೆ ಕೋಲೆ 


೪ಡಿ 


೪೭ 


೫೧ 


೫೨ 


೫. : 


CC-0. Jangamwadi Math Collection, Varanasi. An eGangotri Initiative 


೪೪ ಸ್ವರವಚಿನ ಸಂಪುಟ ; ೪ 


ತನ್ನ ಮಗಳ ಪಡಿವನ್ಯಯಾ ಬೊಮ್ಮನ 
ಬೆನ್ನ ಬಿಡದೆಚ್ಚು ಕೆಡಪಿದ ಕೋಲೆ 
ಬೆನ್ನ ಬಿಡದೆಚ್ಚು ಕೆಡಪಿದ ಕಿರಾತ 
ಸನ್ನುತ ಲೀಲೆ ಶಿವನಿಗೆ ಕೋಲೆ 


ದಾನಿಗಳೆಸೆಗುವ ದಾನದೆಡೆಗೆ ಹೋಗಿ 
ಹಾನಿಯ ಮಾಡುವರಿಗಾವ ಕೋಲೆ 
ಹಾನಿಯ ಮಾಡುವರಿಗಾವ ಗತಿಯದ 
ಮಾನಿನಿ ಮಾಜದುಸುರೆನೆಗೆ ಕೋಲೆ 


ಬಲಿ ದಾನ ಕಂಟಕರೆಲೆ ಶುಕ್ರ ವಾಮನ 
ಒಲುಮೆಯ ಕಣ್ಣು ನಿಡಂಬೆನ್ನು ಕೋಲೆ 
ಒಲುಮೆಯ ಕಣ್ಣು ನಿಡಂಬೆನ್ನಿನೆಲು ಪೋದು 
ದಿಳೆಯೆಲ್ಲ ಬಲ್ಲುದೆಲೆ ಕಾಂತೆ ಕೋಲೆ 


ತಂದೆಯ ಶಲೆಗೊಯ್ದ ಕಂದ ನೋಡತಿಶಯಾ 
ನಂದ ಸಂಪದವ ಪಡೆದನು ಕೋಲೆ 

ನಂದ ಸಂಪದವ ಪಡೆದನು ಬೆಡಗಿನ 

ಚಂದವ ಚದುರೆ ತಿಳಿದುಸುರೆ ಕೋಲೆ 


ಶೂಲಿ [ಪೂ]ಜೆಯ ಕಾಲಿಲೊದ್ದಯ್ಯನ 
ಬೀಳ ಹೊಡೆದಿಕ್ಕಿ ಚಂಡೇಶ ಕೋಲೆ 


ಬೀಳ ಹೊಡೆದಿಕ್ಕಿ ಚಂಡೇಶ ಪಡೆದನು 
ಕೈಲಾಸಪತಿಯ ಕರುಣವ ಕೋಲೆ 


ಹಾಲುಂಡರಳಿದರು ಗರಳಕೂಟವನುಂಡ 
ನೇಳಿಗೆ ಹೆಚ್ಚಿ ಹಿರಿದಾದೆ ಕೋಲೆ 

ಏಳಿಗೆ ಹೆಚ್ಚಿ ಹಿರಿದಾದೆ ಈ ಬೆಡಗ 
ಹೇಳಿ ಹೆಣ್ಣುಗಳ ತಲೆರನ್ನೆ ಕೋಲೆ 


ಎಲ್ಲವಂರರೊಲ್ಲ ಬಲ್ಲಿದ ವಿಷವುಂಡಂ 
ಮಲ್ಲಿಕಾರ್ಜುನನು ಜಯಿಸಿದ ಕೋಲೆ 
ಮಲ್ಲಿಕಾರ್ಜುನನು ಜಯಿಸಿದ ಪರಹಿತ 
ಉಳ್ಳವರಿಗುಂಟೆ ಅಪಜಯ ಕೋಲೆ 


CC-0. Jangamwadi Math Collection, Varanasi. An eGangotri Initiative 


೫೬ 


೫೭ 


೫೮ 


"೬0 


ಗುರುಶಾಂತ ಅಂಕಿತದ ಸ್ವರವಚೆನಗಳು 


ಪೂಗಣ್ಣಿಗೊಂದನುವಾಗಿ ಪಾಟುಂಬಳೆ 
ಸಾಗಿ ಕೊಲ್ಲುವದು ಪಗೆಗಳ ಕೋಲೆ 

ಸಾಗಿ ಕೊಲ್ಲುವದು ಪಗೆಗಳ ಪುಸಿಯಲ್ಲ 
ಬೇಗದೊಳುಸುರೆ ಗುರುತಿಟ್ಟು ಕೋಲೆ 


ಕಮಲನೇಶ್ರೆಗೆ ಮಚ್ಚಿ ಸುಮತಿ ಚಕ್ರವನಿತ್ತ 
ನಮಮ ಬೋಳೆಯರ ಬಲ್ಲಹೆ ಕೋಲೆ ' 
ಅಮಮ ಬೋಳೆಯರ ಬಲ್ಲಹನದರ ವಿ 
ಕ್ರಮವ ಕೇಳ್ವಜಯ ಕಾಮಾಕ್ಷಿ ಕೋಲೆ 


ಮತಿವಂತ ಮಗನಿಗೆ ಸತಿಯು ತಾ ಮುನ್ನಿಲ್ಲ 
ಪ್ರತಿಗಾಣೆನವಗೆ ಸವಿಬಾಯಿ ಕೋಲೆ 
ಪ್ರತಿಗಾಣೆನವಗೆ ಸವಿಬಾಯಿ ಬೆಡಗಿನ 
ಮತಿವಂತೆ ಬೆಡಗನೊರೆಯೆನಗೆ ಕೋಲೆ 


ಬುದ್ಧಿವಂತರ ಕುಲವಿದ್ಯಂಗಳಧಿದೈವ 
ಸಿದ್ಧಿ ವಿನಾಯಕನವನಕ್ಕೆ ಕೋಲೆ 
ಸಿದ್ಧಿ ವಿನಾಯಕನವನ ಕರುಣದಿಂದ 
ಉದ್ದರಿಸಿದೆನೀ ಬೆಡಗನುವಾಗಿ ಕೋಲೆ 


ಈರೈದು ಕಣ್ಣುಳ್ಳ ಭಾರಿಯ ಭೂತಕ್ಕೆ 
ಈರಾರು ಕಣ್ಣ ಮಗುವಾದೆ ಕೋಲೆ 
ಈರಾರು ಕಣ್ಣ ಮಗುವಾಗಿ ದಿವಿಜರ 
ವಾರಿಯ ನುಂಗಿತುಸುರೆನಗೆ ಕೋಲೆ 


ಸುಗುಣೆ ಕೇಳೆಲೆವೈದುಮೊಗವುಳ್ಳ ದೇವನಿ 
ಗೊಗೆದ ಷಣ್ಮುಖದ ಕುವರನು ಕೋಲೆ 
ಒಗೆದ ಷಣ್ಮುಖದ ಕುವರನು ತೋರದ 
ವಿಗಡ ರಕ್ಕಸನ ಪಗ್ಗೆ ತಾನೆ ಕೋಲೆ 


ಪುರುಷಾರ್ಥ ನಾಲ್ಕಕ್ಕೆ ಪಿರಿದಾವುದದರೊಳು 
ಒರೆಯೆನಗದರೆ ವಿವರವ ಕೋಲೆ 
ಒರೆಯೆನಗದರ ವಿವರವ ಕೇಳಂವ 

: ಪಿರಿಯರು ಹರುಷದಳೆವಂತೆ ಕೋಲೆ 


CC-0. Jangamwadi Math Collection, Varanasi. An eGangotri Initiative 


೪೫ 


೬೧ 


೬೨ 


೬೩ 


೬೪ 


೬೬ 


೬೭ 


೪೬ 


ಧರ್ಮರೊಪನು ಮಹಾಧರ್ಮಿ ವೃಷಭರಾಜ . 


ಪೆರ್ನ್ಮೆಯೊಳೊಂದುಪಾದವೆ ಕೋಲೆ 
ಪೆರ್ಮೆಯೊಳೊಂದುಪಾದವ ತೋರುವ 
ಕೂರ್ಮೆಗೆ ಮೋಕ್ಷ ಘನವಕ್ಕೆ ಕೋಲೆ 


ವಂದಿಸಿದವರಿಗೆ ಮುಂದುವರಿವ ಭವ 
ಬಂಧವ ಪರಿವ ಕರುಣಿಯ ಕೋಲೆ 
ಬಂಧವ ಪರಿವ ಕರುಣಿಯ ನಿಜಮೂರ್ತಿ 
ಯಂದನ್ನ,,,...., ಕೋಲೆ... 


ಮೋಕ್ಷದು ಪರುವದ್ನೆ 
ಅ ತೋರುವದಂದು 
ದಕ್ಷಿಣಾವರಮೂರ್ತಿ ಜಗಕೆ ಗುರುವಕ್ಕ ಕೋಲೆ 


ಮಾಡದ ಕರ್ಮವ ಜೋಡಿಸಿದವರಿಗೆ 
ರೊಢಿಯೊಳಾವ ಗತಿ ಹೇಳೆ ಕೋಲೆ 
ರೂಢಿಯೊಳಾವ ಗತಿ ಹೇಳೆ ಈ ಬೆಡಗ 
ನಾಡಿ ತೋರೆನೆಗೆ ನಯವಾಗಿ ಕೋಲೆ 


ಪುಸಿಯ ಗೋಹತ್ಯವ ಖುಷಿಗಳು ಕಲ್ಪಿಸಿ 
ವಂಸಿವಣ್ಣವಾದರನುದಿನ ಕೋಲೆ 
ಮಸಿವಣ್ಣವಾದರೆನಂದಿನ ಗೌತಮ 
ಗಸಮಾಕ್ಷ ಮೋ[ಕ್ಷವು] ನಿಜವಾದೆ ಕೋಲೆ 


೪ 


ಎಲ್ಲರಂತಲ್ಲದನುಪಮ ಕೋಲೆ 


ಎಲ್ಲರಂತಲ್ಲದನುಪಮನಂಗವ 
ದೆಲ್ಲಿಹಂದೆನಗೆ ತಿಳಿದುಸುರೆ ಕೋಲೆ 


ಗೆಲ್ಲ ಸೋಲದ ಮಾತು ಬಲ್ಲವರಿಗನುಚಿತ 


ಮಕ್ಕಳಾಟಿಕೆಯಿಂದೆ ಸೊಕ್ಕಿದ ಹರಿಯಜ 
ರುಕ್ಕ ಮಾಣಿಸಿದ ಉರುಲಿಂಗ ಕೋಲೆ 
ಉಕ್ಕ ಮಾಣಿಸಿದ ಉರುಲಿಂಗ ತಾ ನಡೆ 
- ದಿಕ್ಕೆಂಟರೊಳಗೆ ಪರಿಪೂರ್ಣ ಕೋಲೆ 


ಸ್ವರವಚನ ಸಂಪುಟ ; ೪ 


೬೮ 


೭೦ 


೭೧ 


೭೩ 


೭೪ 


CC-0. Jangamwadi Math Collection, Varanasi. An eGangotri Initiative 


ಗುರುಶಾಂತ ಅಂಕಿತದ ಸ್ವರವಚನಗಳು ೪೭ 


ಏರಿಯ ಕೆಳಗೊಂದು ತಳತಳ ಜ್ಯೋತಿಯ 

ಸಾರಿಯ ಚೆಂದ್ರರವಿಗಳ ಕೋಲೆ 

ಸಾರಿಯ ಚಂದ್ರರವಿಗಳ ಬೆಳಗಿನ 

ಲೀರೇಳು ಲೋಕ ಬೆಳಗದೇ ಕೋಲೆ ೭೫ 


ಶಿರದ ಗಂಗೆಯ ತಳೆದಿರುವಗ್ನಿನಯನಕೆ 

ನೆರವಾದ ಸೊರ್ಯಶಶಿನೇಶ್ರೆ ಕೋಲೆ 

ನೆರವಾದ ಸೂರ್ಯ ಶಶಿನೇತ್ರ ಕಾಂತಿಯೇಂ ಲ 

ಪರಿಪೂರ್ಣವಖಿಳ ಜಗದಲ್ಲಿ ಕೋಲೆ ೭೬ 


ಇಡುವ ತಿಲಕವಾವುದುಡುವ ವಸ್ತ್ರವದೇನು 

ತೊಡುವ ಭೂಷಣದ ಪೆಸರೇನು ಕೋಲೆ 

ತೊಡುವ ಭೂಷಣದ ಪೆಸೆರೇನು ಶಿವ ಮೆಚ್ಚಿ 

ಕೊಡುವನದೇನು ಪೇಳೆನಗೆ ಕೋಲೆ ೭೭ 


ಇಡುವೆದು [ಬೂದಿ]ಯು ಉಡುವೆದೆ ಪುಲಿಸಮ್ಮ 

ತೊಡುವೆದು ಪಾವುಗಳೆ ಪಚ್ಚ ಕೋಲೆ 

ತೊಡುವದು ಪಾವುಗಳ ಪಚ್ಚ ಕೊಡುವದು ಸ 
ಬಿಡುಗಣ್ಣರೊಡೆಯನೈಸಿರಿ ಕೋಲೆ pa; ೭೮ 


ಗಂಡರೆಲ್ಲೊಬ್ಬಗೆ ಹೆಂಡರಾದರು ಕೇಳು 

ಮಂಡಲದೊಳಗೆ ವಿಪರೀತ ಕೋಲೆ 

ವೊಂಡಲದೊಳೆಗೆ ವಿಪರೀತ ಬೆಡಗಿದು 

ಪುಂಡರೀಕಾಕ್ಷಿ ತಿಳಿದುಸುರೆ ಕೋಲೆ ರ 
ಮಿಕ್ಕ ಮಾತೇನಮ್ಮ ಮಕ್ಕಳಾಟಿಕೆಯಲ್ಲ 

ಮುಕ್ಕಣ್ಣ ಜಗದ ಜನಕೆಲ್ಲ ಕೋಲೆ 

ಮುಕ್ಕಣ್ಣ ಜಗದ ಜನಕೆಲ್ಲ ಗಂಡನು 


ಮುಕ್ಕಣ್ಣನಕ್ಕ ಪುಸಿಯಲ್ಲ ಕೋಲೆ ECS 
ಮೂಜಗವನೊಳಕೊಂಡ ಸೋಜಿಗದ ವೃಕ್ಷದಾ 
ಬೀಜವವಿಡಿದು ಸೆರೆವಿರೆ ಕೋಲೆ 
ಬೀಜವ ಹಿಡಿದು ಸೆರೆವಿರ ನೆರೆಯಲು ಸ 
. ಓಜೆಯ ಪಟ್ಟಕ್ಕೆ`ಸಂಗಾಣೆ ಕೋಲೆ ಜತ ೮೧ 


CC-0. Jangamwadi Math Collection, Varanasi. An eGangotri Initiative 


೪೮ 

ಜಗದ [ಬೀ]ಜವು ಸಗುಣಿಷ್ಟಲಿಂಗವು 
ಬಗೆಯಲೊಕ್ಕುಡಿತೆ ಜಲಕೊಲಿದು ಕೋಲೆ 
ಬಗೆಯಂಲೊಕ್ಕುಡಿತೆ ಜಲಕೊಲಿದು ಕೊಡ 
ಲಗಣಿತ ಪುಣ್ಯಫಲವನು ಕೋಲೆ 


ಪರಶಿವಲೀಲೆಯ ಪರವಂಚಾರಿತ್ರವ 
ಬರೆದೋದಿ ಕೇಳಿದವರಿಗೆ ಕೋಲೆ 
ಬರೆದೋದಿ ಕೇಳಿದವರಿಗೆ ಶಂಕರ 
ರದೀವನಿಷ್ಟಪದವಿಯಂ ಕೋಲೆ 
ಕರಣಿಕ ಕಲ್ಲಯ್ಯನ ವರೆಪುತ್ರ ಬಸವಾಂಕ 
ನೊರೆದನೀ ಕೋಲಪದಗಳ ಕೋಲೆ 
ಒರೆದನೀ ಕೋಲಪದಗಳ ಕೇಳಲು 
ಗುರುಶಾಂಶಲಿಗನೊಲಿದೀವ ಕೋಲೆ 


೪೫% 
ಶಿವಶಿವಾ ಏನೆಂಬೆನಯ್ಯ 
ಏನೆಂಬೆನಯ್ಯ ನಿರಾಮಯ ನಿಜವನರಿಯದಜ್ಞಾನಿ 
ಮಾನವರಲ್ಪಸುಖಕೆಳಸಿ ಪರಶಿವ 
ಜ್ಞಾನವಿಲ್ಲದೆ ತೊಳಲಿ ಬಳಲುತಿಹ ಭವಭವದಿ 
ಕಾ[ನನ]ದ ಮಧ್ಯದೊಳಗೆ 
ಉರಲಿನೊಳು ಸಿಲ್ಕಿ ಮಾನವನ ಕೈವಶವಾದ 
ಗರುಡನುರಗನ ಕಚ್ಚಿ ಕೊಂಡದರ ಜಿಜ್ಜೆಯೊಳು 
[ಹ]ರಿಯದರ ಬಾಯೊಳಗೆ ನೊಣವುಣಕೆ 
ಗುರಿಯಾಗಿ ಸ್ಥಿ ರಬಾಳ್ವೆನೆಂಬ ತೆರದಿ 


ಪುರುಷಸಂಗವ ಬಯಸಿ ಹೊಟ್ಟೆ ಬೇನೆಯ ಸತಿಯು 
ನಿರಿಯ ಪಸರಿಸಿ ಉಟ್ಟು ಶೃಂಗರಿಸುವಂದದಿಂ 
ನರರಲ್ಪಸಂಖಕೆಳಸಿ ಪರಿದು ದುಃಖವ ಮರೆದು 
ದುರಿತ ಕಿಡದರಯ್ಯೊ ಅರಿಭಯದಿ ಮುರಿದಿಂದ್ರುಪ 


ಹಿರಿದೋಡುತಿರೆ ಕಂಡು ತನ್ನ ಪುರ ಸೂರೆಹೋಗದಲ್ಲಿ 


[ಪಿರಿದ][ಡವಿಯನೆ ಬಿದ್ದು ಮೊರವ ರಕ್ಕಸಕಿಚ್ಚು 


ಕರಿ ಸಿಂಹ ಸಾಧು ಅಲ್ಲಿರದೆ ಭೋರನೆ ಉಂದು 'ಜಾವಿಜೊಳು ಬೀಳಲು ` 


ಸ್ವರವಚಿನೆ ಸಂಪುಟ ; ೪ 


೮೩ 


ಚಿ 
30 


CC-0. Jangamwadi Math Collection, Varanasi. An eGangotri Initiative 


ಗುರುಶಾಂತ ಅಂಕಿತದ ಸ್ವೆರವಚನಗಳು ರ್ಳ 


ಸೆರೆಗನೂರೆಲು ಕೆಂಡು ಶರಧಿ ಬಳ್ಳಿಯೆ ಪಿಡಿದು 

ಮಧುಬಿಂದುವನೆ ಸವಿದು ಪಿರಿದು ಸುಖವಾಯಿತೆನಗೆ 

ದುರಿತವೆಲ್ಲಿಯದೆಂಬ ನರರೆ ಬಾಳಿ ಕಯ ತೆರದಿ ಳ್ಳ 

ಇಂತು ಎಳೆಹೂಟೆ ಸಾಣಿಯ ಬಾರು ಗಾಣದೆ 

ತ್ತಂತೆ ತಿಗುರಿಯ ತಿರುತಿರುಗಿ ಬರುತೆ ಭವಭವದಿ 

ಸಂತೈಸಲರಿಯದುಭಯಗ್ರದುರಿಕಾಷ್ಟಮಧ್ಯಂತಸ್ಥಕೀಟ - 

ದಂತಸ್ಥಿ ಕೆ ಚನ್ನಂತೆ : 

ಇಂತು ಗುರುಶಿವಸಿದ್ಧ ಶಾಂತನಂಘ್ರ್ರಿಯದ್ದಯದ ಚಿಂತನೆಯ ಪರಮಸುಖದಿ ೫ 
೪೬ | 

ಮೆರೆಯದ ಜಡಸ್ಥಿತಿಗೆ ಮುಯ್ಯನುಪರೀಶಕೆ ಬರಿದೆ Il 

ತನುವೆಂದೆಂಬೆನೆ ರುಜೆಗಳ ಗೂಡು 

ಮನೆವೆಂದೆಂಬೆನೆ ಚಿಂತೆಯ ಬೀಡು 

[ಧನವ] ದೆಂಬೆನೆ ರಾಜರಿಗೀಡು 


ಮನುಜರಿಗಿದು ಕೇಡು ೧ 


ಒಂದಾಗುಂಬ ಮಾನವರೆಲ್ಲ 

ಸಂದಾಗೊಡನೆ ಬ್ಹ್ಮ ತರಿಲ್ಲ 

ಮುಂದೀ ಧರ್ಮಗಳೆಳ್ಳೆನಿತಿಲ್ಲ ಹೇ 

ಗೆಂದು ತಿಳಿದು ನಡೆವವರಿಲ್ಲ ೨ 

ಎರವಿನ ಸಿರ್ನಿ,ಯಕರ ಜರಿದು 

ಸ್ಥಿ ರವಹ ಸಶ್ಯ್ರೀಗಳ ಮರದು 

ರುಶಾಂತನ ಸೇವೆಯೊಳಿರದೆ 

ಇರುತಿಹ ಶರಿರವಿದೇತರದು ೩ 

೪೭ 


ಆ 


₹ 


303 


ಪೋದಧಾರ,_ಎಿ 

ನೋದಪಾವನಮೂರ್ತಿ ಲಿಂಗದೊಳ್‌ ಬೆರೆದ್ದು.ಮು ಬಿಂಕ ॥ 

ಭಕ್ತಿಸ್ಕಲವನೆ ಕಂಡೀ ಶರಣ ಸ್ಕಲವನೆ ಕಂಡು 

ಉತ್ಪತ್ಯ ಸ್ಥಿತಿ ಲಯವನೆಲ್ಲ ಕಳೆದು 

ಎತ್ತಿ ದಶವಾಯುಗಳ ಊರ್ಧ್ವಮುಖವನೆ ಮಾಡಿ | 

ನಿತ್ಯಪರಿಪೂರ್ಣ ಬೆಳಗಿನೊಳ್‌ ಬೆಳಗಾಗಿ ೧ 
4 ಸ 


303 


CC-0. Jangamwadi Math Collection, Varanasi. An eGangotri Initiative 


೫೦ 


ಹಮ್ಮು ಬಿಮ್ಮುವ ಕಳೆದು ಹಸಿವು ತೃಷೆಗಳ ಮರೆದು 
ಕಲ್ಮಷದ ಕಸಗಳಿಗೆ ಕಿಚ್ಚನಿಕ್ಕಿ 
ನಿರ್ವ್‌ ೯ಲದಿ ಧೆಗಧಗಿಪ 'ಜ್ಕೊ ತಿ ನೆಲೆಯನೆ ಕಂಡು ಲ್ನ 


ಜುವ ನ್ಮದಟ್ಟುತ ತ ಹಿಗ್ಗಿ ತಾನು ತಾನಾಗಿ 


ಕುಂಡಲಿಯ ಸರ್ಪನ ಗಹಿಸಿ ಮೂವರ ಗೆಲಿದು 


ಗ್‌. 


ಲಂಡ ಕಳೆ ರೈವರನಂ ಒಡಲ ಬಗೆದು 


ಸ್‌ು 
ಉಂಡು ಉಣ್ಣದಲಿಪ್ಪ ಉರಿಯ ಬ್ರಹ್ಮನ ಪ ಸಭೆಯ 
ಕಂಡು ಮನ ನೆಟ್ಟು ಪೈಣವಂದೊಳು ಬಯಲಾಗಿ 


AS) 


ವ ಮದ ಮೋಹಿನಿವಿದೊಟ್ಟಿ 
ಗಜವನೇರಿದ ವಸ್ತು ತಾನು 1. 


ಉರಿ ಕರ್ಪರವನುಂಡ ತೆರನ್ನೆ,[ಮ]ರಿದುಂಬೆ 
ಪರಿಮಳವ ತಾನುಂಡ ಸುಖಬಂಧದಿ 
ಪರವಶದೊಳಗಿಪ್ಪ ಗುರುಶಾಂತನೊಳ್‌ ಬೆರೆದು 
ಕರುಣಿಯತಿಗಳ ಪ್ರಿಯ ಕರಸ್ಕಲದ ರಾಯ 


೪೮ 


ಬೇಡ ಸಂಸಾರಸುಖ ನೆಲೆಯಿಲ್ಲ ಮನುಜರಿಗೆ 

ನೋಡಿ ನಡೆವುದು ಮುಂದೆ ವಣ ಪಾಪವನರಿದು 
ಮಾಡುವುದು ಮುಟ್ಟಿ ಘನ ಶಿವಲಿಂಗಪೂಜೆಯನು 
ಕೂಡುವುದು ಶಿವನ ಕೂಡೆ ೬೬. ಬೇಡ ಸಂಸಾರಸುಖವು 


ಒಡಲೆಂಬುದಿದು ಬಾಳ ಹಡಿಕೆ ಹೊಲಸಿನ ಹಾಳು 

ನಡುವೆ ಮಲಮೂತ್ರಕೊಂಡವು ಕ್ರಿಮಿಗಳ ರಾಸಿ ` 

ಎಡೆ ನರಕ ಎಲವು ಸುತ್ತಿದ ಮಾಕ್ಷ ಉಗ್ಗ ಡಿಸಿಕೊಂಡಿಹ ಹೇಸಿಕೆ 
ಒಡೆದ ಗೋಡೆಯು ಮೆತ್ತಿ ಪೂಸಿದಂತಿಹ ದೇಹ . 
ಉಡಿಗೆ ತೊಡಿಗೆಯ ಮೇಲೆ ಮೆರದಿಪ್ಪುದಲ್ಲದೇ 


ಕ 


ಪಿಡಿದು ನೋಡಲು ಒಂದು ಹುರುಳಿಲ್ಲ ಸಂಸಾರೆ. ಕೇಡು ನರಕವನಿಸಿರ್ಪುದೊ. - 


ಸ್ವರವಚನ ಸಂಪುಟ ; 


CC-0. Jangamwadi Math Collection, Varanasi. An eGangotri Initiative 


21 


ಗುರುಶಾಂತ ಅಂಕಿತದ ಸ್ವರವಚನಗಳು 


ಇವಿ ತ ಬಾಬಿ ವಗ ದಿತಿ ಖಂ ಮಿ 
ಇದ್ಬಂಂಂಬಾ ನರವು ಹೂದ್ದಿ ಔಡ ಈ ಹೇರು, 


ಎದ್ದು ಹೆ ಹೋಹದು ತನ್ನೆ: ನ ನು ಬಿಟ್ಟೆಲ್ಲಾದಡಂ 
ಸಿದ್ಧರಂದದಿ ಹೆ ಹೋಗಿ ತಿರುಗ ಾಡುತಿರ್ಪಯದ್ದಿ. ರವನಾರ್ಜೇ ಲ್ಪರೊ : 
ಹೊದ್ದ ವಸ್ತ್ರಂಗಳನು ತೊಟ್ಟ ಬಂಗಾರವನು. 
ಕದ್ದು ತೆಗೆವರನರಿಯ ನಾವೆಂಬದಿಂತಿಹುದು 
ಎ್ಮಾಗಳ್ದತ್ತ ತ್ತು ಎಡಬಲಂಗಳ ನೋಡಿ ಕ್ಷುದ್ರರಾರೆನುತಿರ್ಪರೊ 


ು ಕಿವಿಯಲಿ ಗುಗ್ಗೆ ಮೂಗಿನಲಿ 
ಗ, ತಾಗಿಯೆ ಸುರಿ ಪರುಣ್ವ ಜಾಡು 

ಜ್ವಿ ನರಿಗಳು ಮೂಡಿ ಅತಿಭಯದಿ ಹಣ್ಣಾ, ಗಿ ಬಳಲುತಿಹರೊ 
ಹೆಣ್ಣೆಂಬ ನಾಮಕ್ಕೆ ಉರದಲ್ಲಿ ಮಾಕ್ಷವು 
ಜಿಣ್ಣೆ ತಾಗಿಯು ಮೂಡಿ ಬಾತು ತಗ್ಗುವ ವ ತೆರದಿ 


ಅಣ್ಣಗಳು ಹಿರಿಯರೆಲ್ಲರು ನೋಡಿ ಮನಸಿಟ್ಟು ಕಣ್ಣಿನಲಿ ಸಿರ್ಕಿಪ್ಪ ಪುರೋ 


¢ 


ಅದ್ಲಿವನು ಯು ನಿರರ್ಥಕ್ಕೆ ಕೆಡಬೇಡ 
ವೃರ್ಥವಪ್ಪು ದು ದ! ಕಾಯವಿದು ಕ 
ಮೃತ್ಯು ಬ ಬಂದೆಳವಾಗ ಮಿಡ ಮಿಡನೆ ವಿಂಡಿಕಿಸೀ ಮತ್ತೆ ಬಯಸಿದವರುಂಟೆ 
ಸತ ವನು ಆರಮನೆಯಾಳುಗಳು ಕೊಂಡೊಯ್ಯೆ 

ಯ [0] ಮತ್ತೊಬ್ಬ ಆತಿಕಾಮಿ ಸೆಳಕೊಂಬ 
ಸ ದೊಳಗಣ ಹಾವಿನಂತೆ ಕಾಯ್ದಿರಬೇಡ ಬಿತ್ತಿ ಬಿತ್ತಿ ಬೆಳೆಯಿರೊ ಧರ್ಮವ 


ಅದ್ದಿ ಪ್ರಾಣವೆಂಬಾ ಮುದ್ದಿ ನಂತಾ ಸತಿಯು 

ಹೊದ್ಧ ್ಹಲಮ್ಮಳು ಜೀವ ಹೋಯಿತೆಂಬಾಗಳೆ ! 

ಇದ್ದಂತೆ ಆಚೆಯಾಚೆಯ ಮನೆಯೊಳಗಿಪ್ಪಾ ಬುದ್ಧಿವಂತರ ಕರೆಸುತ 
ಹೊದ್ದ ವಸ್ತಾಭರಣವೆಲ್ಲವನು ತೆಕ್ಕೊಂಡು 

ಇದ್ದಾ ಗೆ ಒಂದು ಹಳೆಯರುವೆಯನು ಮುಸುಕಿಟ್ಟು 

ಉದ್ಯೋ ೀಗವುಂಟು ಹೆಣನ ತೆಗೆಯೆಂಬರು ಬಿದ್ದ ಬ ಬಳಿಕಾರುಯಿಲ್ಲ ಶಂಕರ 


ಉಡಿದೊಗಲು ಕೈಯ ಗರಗಸಗತ್ತಿ ನಾರಾಚೆ 

ಪಿಡಿದ ಹೇರಿಟ್ಟೆ 'ಡೆಂಕಣಿಯು ಬ ರಾವುಲಿ ತೊಡರು 

'ಪಿಡಿದ ಹಾಸಿನ ನಾಯಿ ರೌದ್ರಾವತಾರದಿಂ' ಗುಡುಗುಡಿಸುತ್ತೆ ಮ 
ಪೊಡವಿಯೊಳು ಬಿದ್ದಿರ್ದ ₹ ನೆನೋ ಎಂದು 


ಮಡದಿ ಮಕ್ಕಳು ಬಂಧುಗಳು ಸುತ್ತ ಮುತ್ತಿರಲು 
ನೆಡುವೆ ಅವನಸುವನಾರುಂ ಕಾಣದಂದದಲಿ ಪಿಡಿದೆಳೆದು ಕೊಂಡೊಯ್ದ್ಯರೊ 


CC-0. Jangamwadi Math Collection, Varanasi. An eGangotri Initiative 


೫೧ 


52 


pe ಸ ಸ್ವರವಚನ ಸಂಪುಟ ; ೪ 


ಮಾಡುವರು ದೇಗುಲದ ಪೆರಿಯಂತೆ ವಿಸ್ತರಿಸಿ 

ಕೂಡೆ ಹೊಂಬಣ್ಣ ದೇವಾಂಗಗಳನೇ ಬಿಗಿದು ' 

ಗಾಡಿಯೊಳಗೈದಿರ್ಪರೊ ಗೂಡಿನೊಳಗಣ ಪಕ್ಷಿ ಹಾರಿ ಹೋದಡೆ ಹಾಳು 

ಗೂಡಿಂಗೆ ಕೈಯಯಿಟ್ಟು ಸಡಗರ ಸಂಭ್ರವಂವ 

ಮಾಡುವರ ಬೇಕು ಬೇಡೆನಲಾಗದಿದನು ನೋಡುತ್ತಿಹುದತ್ತಿಜೋದ್ಯವು ದಿ 


ಹುಟ್ಟಿದಾಗಲೆ ವಸ್ಸು... [ವರನೆಂದು ಮುಂಜಿಯನು 

ಗಟ್ಟಿ ಮದುವೆಯ ಮಾಡಿ ಉಚ್ಛೆಹದ ಹರಿಯೆಂದು _ 

ಕಟ್ಟಕಡೆಯಲಿ ಮಡಿದನೆಂದು ಹೊಯ್ವ ಹರೆಯ ಸಾವರಿಗಳೆಂದೆಂಬರೂ 

ಹೊಟ್ಟೆ ಯೊಳಗಿರದೆ ಪೊರಮಡಲು ಮನುಜನೆ ದೇಹ 

ಮುಟ್ಟದಿರಿ ಹೆಣನೆಡೆಗೆಯೆಂದು ಮಾಡಿದ ಶಿವನೆ 

ಕಟ್ಟಳೆಯನಾರ್ಬಲ್ಲರೊ , ' ಸ ೮ 


ಒಡೆಯರೊಡವೆ[ಯೆ] ಕೊಳಲು ಕಳ್ಳ ಗಳೆಲಾದಂತೆ 

ಒಡಹುಟ್ಟಿದರು ಬಂಧುಗಳು ಸಹಾ ಸತ್ತಿರಲು 

ನುಡಿದು ಪೊಯಿವರು ಆಗಳೇ ಮತ್ತವ ಹೋದ 

ಕಡೆಯ ಬಾರಿಯ ಸಾವು ತಮತಮಗೆ ತಪ್ಪದುಯೆಂದು 

ನಡುವೆ ನಾಲ್ಕೆರಡು ದಿವಸಗಳ್ಳೆಸೆ ಮತ್ತಿದಕೆ 

ಕಡು ಮರುಗುತ್ತಲಿಪ್ಪರೊ ಶಂಕರ dE ೯ 


ಬೆಳ್ಳಿ ಬಂಗಾರವನು ಬಾಯಿಗಳಿಗೆ ಅಕ್ಕಿಯ , 

ನಿಕ್ಕಿ ಕುಳಿಯೊಳಗಿರಿಸಿ ತಾವೆಲ್ಲರುಂ ಕೂಡಿ | 
ಒಳ್ಳೆಯನುಗುಣರೂಪು ಬುದ್ಧಿ ವಂತನುಯೆಂದು ಹೊಳ್ಳುನುಡಿಗಳ. ನುಡಿವರೊ 

ಎಳ್ಳು ಅಕ್ಷತೆ ಹಲವು ಭಕ್ಷ 8ಹೋಜ್ಯಂಗಳನು. 

ಹಳ್ಳದೊತ್ತಿಗೆ ತಂದು ಕೂಳ ಮುಂದೆಯು ಹಾಕಿ 

ಕೊಳ್ಳೆಂದು ಕಾಗೆಗಳ ಕರಕರದು ತಂಡ ತಂಡದ ಡಳ್ಳುರಿಯೊಳ್ಳೈ ಬ್ಲ. ೧೦ 


ಇಂತು ಸಂಸಾರವೆಂಬ ಕಾನನದೊಳು ಸಿಲ್ಕಿ 

ಭ್ರಾಂತನಾಗೀ ನಿಮ್ಮ ನೆನೆಯಲರಿಯದೆ ಕೆಟ್ಟೆ 

ಅಂತಕನ ಅಗ್ನಿಗೀಡಾಗಿ ನರಕಾಬ್ಲಿಯೊಳು ಈಜಾಡಿ ಕಡೆಗಾಣದೆ - 

ಸಂತತಂ ಸತ್ತು ಹುಟ್ಟುವ ಗೊಡವೆಗಾ ನಾಕಿ 

ಕಾಲಾಂತಕನೆ ನಿಮ್ಮ ನೆನೆವಂತೆ ಬುದ್ಧಿಯ HE a Yr 
ನಿತ್ತು ಕರುಣಿಸು ಗುರುಶಾಂತ ಶಂಕರಟಿಂಗವೆ".- ನ ನ 11200 


CC-0. Jangamwadi Math Collection, Varanasi. An eGangotri Initiative 


ಗುರಂಶಾಂತ ಆಂಕಿತದ ಸ್ವರವಚನಗಳು ॥ 2೩ 


ತೋಂಟದ ಸಿದ್ದೇಶ್ವರ ಸ್ವರವಚನ 
ರ್ಳ 
ಜಯಜಯ ಜಗದೀಶ ಜಯ ಜಯ ಶ್ರೀ ಅಘಹರನೆ 
ಜಯ ಜಯ ನಿಗಮಸಂತತಿಗಳಿಗೆ ಗುರುವಾದನಾದಮಯಸಿದ್ದ ದಯವಾಗೊ ॥ ಪಲ್ಲ 
ಆದಿನಿರಂಜನನೆ ಮೇದಿನಿಯೊಳು ಬಂದು 
ಬೋಧಿಸಿ ಶರಣಸಂತತಿಗಳಿಗೆ ಗುರುವಾದ 
ಆದಿಸಿದ್ದೇಶ ದಯವಾಗೊ ೧ 
ಕ 
ಭಕ್ತಿತತ್ವವೊ ಭವರೋಗವೈದ್ಯನೆ 


ಭಕ್ತಿ ಸಿದ್ಧೇಶ ದೆಯೆವಾಗೊ ೨ 


ಸತ್ತುಚಿತ್ತಾನಂದ ನಿತ್ಯಪರಿಪೂರ್ಣನೆ 


ಬಸವನ ಭಕ್ತಿಯನು ಶಶಿಧರನ ಜ್ಞಾನವನು 
ಅಸಮಗುಣಕುಲದ ವೈರಾಗ್ಯಯಿವು ಮೂರು 
ವಶವಾದ ಸಿದ್ಧ ದಯವಾಗೊ ೩ 


ಹತ್ತು ಹನ್ನೊಂದವನು ಮತ್ತೆ ಪ್ರಾಣದೊಳಿರಿಸೆ 
ಕ್ಷುತ್ತು ತೃಷೆ ಪೊಲಸಿಗಳನಳಿದ ಸಿದ್ದೇಶ 


ಯ ಲ್‌ 
ನಿತ್ಯನೀಯೆನಗೆ ದಯವಾಗೊ ೪ 


ಪಾಪದ ಪುಂಜವೆ ರೂಪಾದ ಕಾಯವನು ಈ 

ಆಪತ್ತು ನಾನು ಹೊರೆಯಲಾರೆನು ಗುರುವೆ 

ಕಾಪಾಲಿಸಿದ್ದ ದಯವಾಗೊ ೫ 
ಕರ್ಮದ ಕಾಯವ ನೆಚ್ಚಿ ವರ್ಮವನರಿಯದೆ 

ದುರ್ಮುಖರಾಗಿ ದುರಿತ ಕಾಣದವಗೆ 

ನಿರ್ಮಯಸಿದ್ಧ ದಯವಾಗೊ ೬ 
ಭೂತವು ನೆಚ್ಚಿ ಹಂತಕತನದಿಂದ 

ಪಾತಕವ ಮಾಡಿ ಪರನಯದೆ ಕೆಟ್ಟೆ 

ಭೂತೇಶಸಿದ್ಧ ದಯವಾಗೊ ೭ 
ಮಲಿನ ದೇಹವ [ನ]ಚ್ಚಿ ಬಲು ಗರ್ವದೊಳು ಹೆಚ್ಚಿ 

ಕಲುಹೃದಯನಾಗಿ ಹೊಲಬನರಿಯದೆ ಕೆಟ್ಟೆ 

ಮಲಹರಸಿದ್ಧ ದಯವಾಗೊ ; ೮ 


CC-0. Jangamwadi Math Collection, Varanasi. An eGangotri Initiative 


೫೪ 


ಡಂಭಕದ ಕಾಯವಿದು ನಂಬಿ ನಾ ನಿಮ್ಮಡಿಯ 
ಆಂಬನೆ ಮರೆದು ಬೆಂಬಿ ನ ಭವಭವದಿ 
ಶಂಭು ಗುರುಸಿದ್ಧ ದಯವಾಗೊ 


ಘ್‌ ಬುದ್ಧಿ ಚಿತ್ತವು ಬಿನುಗು ಅಹಂಕಾರವು 
ಮುದಿನ ನಿಮ್ಮ ನೆನೆಯಲೆಯದು ಗುರುವೆ 
ಜಸ್ಟ ಸಿದ್ಧ ದ ರುವಾ 


ಏಳು ವೇಷಗಳೆನ್ನ ಬಾಳಲೀಯದು ಬಹು 
ಧಾಳಿಯನೆ ಮಾಡಿ ಕೋಳುಬಿಡುತೈದಾನ 
ಭಾಳಾಕ್ಷಸಿದ್ಧ ದಯವಾಗೊ | 


ಹತ್ತು ಯುಗಗಳೆ ಮತ್ತೆ ಜೀವನ ಶಿರವ 
ಕತ್ತಲಾಗಿ ಮತ್ತೆ ಭವದೊಳು ಬಂದೆ 
ಕಂತುಹರಸಿದ್ಧ ದಯವಾಗೊ 


ಹರಿವರ್ಗದೊಳು ಸಿಲ್ಕಿ ಬರಿ ಭ್ರಮೆಯೊಳು ಬಿದ್ದು 
ಹರ ನಿಮ್ಮ ಪಾದವ ಮರೆದ ಮಾನವನಿಗೆ 
ಉರಗಧರಸಿದ್ದ ದಯವಾಗೊ 


ಪಂಚೆವಿಷಯೆಗಳಿಂದ ಸಂಚಲಿಸಿ ನಾ ನಿಮ್ಮ 
ಜಿಂತೆಯನೆ ಮರೆದು ಹಚುಹರಾಮಹೆನು 
ಪೆಂಚಾಕ್ಷರೀಸಿದ್ದ ದಯವಾಗೊ ` 


[ಪ್ರ ಸಸಿಯ ವೇಷದಿಂದ ಹುಸಿಯ ಖಂಡನು ಆಗಿ 
ದೇಶದೊಳು ಗ್ರಾಸದಾಸೆಗೆ ತಿರುಗುವಗೆ 

ಈಶ ಗುರುಸಿದ್ಧ ದಯವಾಗೊ 

ಅಸಿಯ ಶೂಲದೊಳು ವೇಷದ ಹೆಣ ನಾನು 


ಹಸದ ಬಿದ್ದು ಘಾಸಿಯಾದೆನು ಗುರುವೆ 
ಶಾಶ್ವತಸಿದ್ಧ ದಯವಾಗೊ 


ಆಸೆಯ ದಾಸನಿಗೆ ಲೇಸಾದ ಚೋರನಿಗೆ 7:7. 7 57 


ಭಾಷೆಹೀನನಿಗೆ ದೋಷಕೀಡಾದವಗೆ' 
ಗೋ *ಸಲಸಿದ್ಧ ದಯವಾಗೊ 


ಸ್ವೆರವೆಚನ ಸಂಪುಟ ; ` ೪ 


ಇ) 


GO 


೪೪ 


೧೩ 


೧೪ 


CC-0. Jangamwadi Math Collection, Varanasi. An eGangotri Initiative 


ತೋಂಟದ ಸಿದ್ಧೇಶ್ವರ ಸ್ವರವಚನ ೫೫ 


ಬಡಮನೆದ ಅಸೆಯನು ಒಡೆತನೆದ ವೇಷವನು 

ಪೂಡವಿಯೊಳು ಬಿಡದೆ ನಡೆಸುವಗೆ ಪಾಪಿಗೆ 

ಮೃಡಸಿದ್ದಲಿಂಗ ದಯವಾಗೊ ೧೮ 
ದ ಛಿ 


ಒಂದೊಂದು ಬಯಸಾವ ಸಂದೇಹಿ ಮಾನೆವನ 
ಮಂದಮತಿಗಳನು ಹಿಂದುಗಳೆದೆನ್ನ 
ಗುರು ತಂದೆ ಸಿದ್ಧೇಶ ದಯುವಾಗೊ ಎ ೧೯ 


ಇ 


ಕರಿಯಚೋಹವ ತೊಟ್ಟ, ಮೆರಿನಾಯಂತೇಳುವರೆ 


ಬಿ 
ಗುರುರೂಪ ಧರಿಸಿ ನರನಂತೆ ನಡವಗೆ 
ಕರಿಕಂಠಸಿದ್ದ ವಯೆವಾಗೊ ೨೦ 
ಕ 


ಹಾಲನೆರೆಯಲು ಹಾವಿಗೆ ಮೇಲೆ ವಿಷವಿರ್ದನ 
ಲೀಲೆಯಿಂದೆನೆಗೆ ಬೋಧಿಸಲು ಅದರಂತೆ 
ಕಾಲಹರಸಿದ್ದ ದಯವಾಗೊ 8) 


ಸಲೆ ಹೊದಗಿ ತನ್ನ ಮಲವ ಭುಂಜಿಸಿದಂತೆ 
ಬಲುವೇದಿ ನಾನು ಮಲಮೂರು ಬಿಡಲಾರ i 
ಚೆಲುವ ಗುರುಸಿದ್ಧ ದಯಂವಾಗೊ 2 


ಹೊರಗೆ ಲೇಸಾದ ನೆಂಟು ಒಳಗೆ ರೋಷದಿ ಮೆಟ್ಟಿ 
ಬರಿಯೆ ಮಾತುಗಳ ಬಣಬೆಯ ಒಬಣಗನಿಗೆ 
ಪರಮ ಗುರುಸಿದ್ಧ ದಯವಾಗೊ ೨೪ 
ಹೇಮ ಕಾಮಿನಿ ಭೂಮಿ ನೀ ಮುನ್ನಲಿಕ್ಕಿದ 

ತಾಮಸವೆಂದು ಅರಿಯದಣ್ಣಾನಿಗೆ 

ಸ್ವಾಮಿ ಗುರುಸಿದ್ದ ದಯವಾಗೊ ೮ -- ೨೫ 
ಮಂಗಳಾಂಗದ ಭಂಗಿ ಹಿಂಗದೆ ತವೆ ಗತಿ ; 
ಲಿಂಗವನೆ ಮರೆದು ಭಂಗಬಡುತೈದೇನೆ ತೆ 
ಮಂಗಳಮಯ ಸಿದ್ಧ ದಯವಾಗೊ ೨೬ 


CC-0. Jangamwadi Math Collection, Varanasi. An eGangotri Initiative 


SRi 1108/0600 VISHWARADF" 
JNANA SIMHASAN JNANAMANDIF 


೫೬ LIBRARY ಸ್ವರವಚನ ಸಂಪುಟ ; ೪ 


ತಗ Varanasi 
a0  00.100....... ; [A ಮಯಯ ಕ 
ಹೆಣ್ಣೆ ಪರಶಿವರೂಪು ಬಣ್ಣಿಸಲು ಶಿವ ಚಿನ್ನ 

ಬಣ್ಣದಂಡಿಗೆಯ ತನ್ನ ಅಂಗಕೆನಲು 


ಪಶ್ಚಿ ಮದ ಚಕ್ರ ಅಚ್ಚೊ ತ್ತಿರುವ ಲಿಂಗವದು 
ಸ ಕ್ವಚ್ಛವಾಗಿರುವ ರಾಗಟೆ ಚೌರಿಯು 
ಮುಚ್ಚಿಕೊಂಡಿರುವ ತಾರಕ ಬ್ರಹ್ಮಸೂತ್ರವದು 
ಹೆಚ್ಚಿ ಶಿರದಲ್ಲಿರುವ ಮುತ್ತಿನೆಳೆಯು 


ಗಣಿಸಬಾರದ ತ್ರಿಕೊಟದ ಮಹಾಲಿಂಗವದು 
ಪಣೆಯಲ್ಲಿಯಿಡುವ ಮುತ್ತಿನ ಬಟ್ಟು 


ದಶವಿಧದ ಶಬ್ದ ಪ್ರಣಮನಾದದೊಬ್ಬುಳಿಯು 
ಕುಸುಮ ಬುಗುಡಿಯು ಕೊಪ್ಪು ವಾಲೆ ರುಮಿಕಿ 
ಎಸೆವ ಘ್ರಾಣಾಗ್ರದೊಳು ತೋರುತಿಹ ಟಿಜ್ಜೋೋತಿ 
ಸಸಿನೆಯಿಂದಿಡುವ ಮುತ್ತಿನ ಮೂಗುತಿ 


ಗುರು ಕೊಟ್ಟ ಲಿಂಗವದು ಬಿಡದೆ ಕರದೊಳಗಿರಲು 
ಉರುತರದಲಿಡುವ ಮಂಗಳಸೂಶ್ರವು 
ಪರಿಮಿತದ ವಚಿನಗಳನಾಡಿ ಮೌನಂಗೈಯೆ 
ಗುರುತವಾಗಿರ್ದ ಕಟ್ಟಾಣಿಗುಂಡು 


ಆಂಗಶಕ್ತಿಯು ಭಕ್ತಿ ಹೆಸ್ತಮುಖ ಪದಾರ್ಥ 
ಲಿಂಗಪ್ಪಸಾದ ಮುತ್ತಿನ ಪೆಟ್ಟಿಗೆ 

ಸಂಗ ಸಮರಸದ ಮೂವತ್ತಾರು ತತ್ವಗಳೆ 
ಕಂಗಳಿಗೆ ಚೆಲ್ವಾದ ಮೋಹನ್ಮಾಲೆಯು 


ಈಶಪದವಲ್ಲದೇ ಮತ್ತೇನು ಅರಿಯದಿಹ 
ಭಾಸುರದಿ ಹೊಳೆವ ಕಾಸಿಯ ಕರಿಮಣಿ 
ನಾಶಮಾಡುವ ಜನ್ಮ ಪೆಂಚವರ್ಣಂಗಳೇ 
ಲೇಸಾದ ಪಂಚಮುತ್ತಿನ ಪಾವಡ 


CC-0. Jangamwadi Math Collection, Varanasi. An eGangotri Initiative 


ಮ 


ತೋಂಟದ ಸಿದ್ಧೇಶ್ವರ ಸ್ವರವಚನ 


ಕಂತು ಯಮ ಮೃತ್ಯುಬಾದೆಗಳೆಲ್ಲ ಸದೆಬಡಿದು 
ಚಿಂತೆಯಿಲ್ಲದಿರುವ ಚಿಂತಾಕವು 

ಸಂತವಿಟ್ಟಿರುವ ಹೃತ್ಯಮಲದಾ ಪ್ರಣಮವದು 
ಎಂತು ಹೇಳಲಿ ಅನರ್ಫ್ಯದ ಪದಕವು 


[GR 


ತ್ತು ತ್ವಂ ಅಸಿಪದಗಳೆಂತೆಂಬ ಕೂಟಗಳೆ 
[ವಾಗಿರುವ ಕರಡಿಗೆ ಸರಪಳಿ 
ಚಿತ್ತಾನಂದ ನಿತ್ಯ ಪರಿಪೂರ್ಣವೆ 
ಕ್ರೈ ಚೆಂದದ ಏಕಾವಳಿಯ ಸರವು 


Ld 
8 


ದುರಿತಹರ ನೀಲವ್ರತದಾಚಾರದಾ ಗೊತ್ತು 
ಕರ ಚೆಲುವ ಗುಳ್ಳಿಂಗು ಗೋಧಿಮಣಿಯು 

ಶರಣರಾ ಸಿಟ್ಟು ಶೋಷಂಗಳನು ಸೈರಿಸುವ 
ಸರಿಗಾಣೆ ಮೇಲಾದ ಭಾರಿ ಸರಿಗೆ 


ಸೊಗಸಿನಿಂಪುವ ತ್ರಿವಿಧಾಲಿಂಗ ಕೂಟಗಳೆ 
ಬಿಗಿದು ತೊಟ್ಟಿರುವ ಕಂಚುಕದ ಕಟ್ಟು 

ಖಗ ಕೋಟಿಪ್ರಭೆಯಂತೆ ಬೆಳಗುವ ಚಿದಂಬರವೆ 
ಸೊಗಸಿನಿಂದುಡುವ ಇರುವಂತಿಸೀರೆ 


ಗುರುಮಾರ್ಗದಾಚರಣೆ ಹಿಡಿದು ಬಿಡೆನೆಂದೆಂಬ 
ಪರತರೆದ ವಂಕಿ ತೋಳಿನ ಭಾಪುರಿ 
ಚರವೆ ಚತುರ್ವಿಧ ಪದಗಳಾಗಿರುವ ಸೌಜ್ಞಗಳೆ 
ಮುರಿಗೆ ನೀಲ ಪಜ್ಜಿ ವಸುವಳಿಗಳು 


ಎರಡು ಜ್ಞಾನಕ್ರಿಯಾ ಸಮನಾಗಿ ನಡೆಸುವದು 
ಹರಡಿ ಕೈಕಟ್ಟಿ ಚೆಂದದ ಚಿಗುರಿ 

ಗುರುಲಿಂಗ ಜಂಗಮಕೆ ವಂಚೆನಿಲ್ಲದೆ ಭಕ್ತಿ 
ಹರಳಿನಿಂ ರಚಿಸಿರ್ದ ಉಂಗುರಗಳು 


ಮಿಗಿಲಾಗಿ ತೋರುವಾ ನೂರೊಂದು ಸ್ಥಲ ಗೊತ್ತು 
ಸೊಗಸಿನಿಂದಿಡುವ ನೆಡುವಿನ ವಡ್ಕಾಣ 

ಹಗರಣರು ಸಮಯಗಳೆ ಜಡಿದು ನುಡಿವಾ ಶಬ್ದ 
ರುಗರುಗಿಪ ರುಳಿ ಗೆಜ್ಜೆ ಕಾಲಂದಿಗೆ 


CC-0. Jangamwadi Math Collection, Varanasi. An eGangotri Initiative 


೧೨ 


* ನಿಯರ 
ಸಂಚಿತಾ ಪ್ರಾರಬ್ಧ ಆಗಾಮಿಯೆಂಬ ಲಿಖಿತಗಳ 
ಹಿಂಚು ಮಾಡುವದು ಚರಣದ ಚಿಗುರಿ 

ಫೌ ಕಾಳ್‌ 


ವಂಚನೆಯು ಐದೇಂದ್ರಿ ಸಂಜಿನಲ ನಿಶಿಸುವದು 
ಮಿಂಚು ಪಿಲ್ಲಿನುಂಗುರಣಿ ಮಿಂಟಿಕೆ 


ಇಂತು ಶಿವಲಿಂಗಾಂಗ ಸಮರಸದಾಭರಣಗಳ 


ಸಂತತಂ ಇಟ್ಟು ಸುಖದರಿರ್ದಡೆ 


ಅಂತಕಾಂತಕ ಪರಮಖಂಡ ತೋಂಟದ ಸಿದ್ಧಾ 


KS 


ಸಂತೈಸಿಯನ್ನ ಕೈವಿಡಿದನಲ್ಲೆ 


ಸ್ವರವಚನ ಸಂಪುಟ ಃ ೪ 


ಉನ್ಮನೆ ಜ್ಯೋತಿಯ ಬೆಳಗಿನಲ್ಲಿ-ನಾ ನೋಡೆ ಎತ್ತುವೆನಾರತಿಯ 
ಚಿನ್ಮಯ ಘನಗುರುಲಿಂಗ ನಿರಂಜನಗೆ ಎತ್ತುವನಾರತಿಯ 


ನಾನು ನೀನೆಂದೆಂಬ ಉಭಯ ಭೇದವನಳಿದೆತ್ತುವೆನ್‌ರತಿಯ ಚಿ 


೫೨ 


ಲಿಂಗಾ ಎನ್ನಂಗದೊಳು ಬೆರೆದು ಸಂಗವ ತೋರಿದೆ 


ಅಂಗಜಾನನ ರೂಪನಳಿದೆ ಮಾಯಮೂಗರಿದೆ 
ಗಂಗೆಯರಮಣನೆ ಘನಮುನಿವಂದಿತ 
ಲಿಂಗಳ ಸೂಡಿದ ಮಂಗಳಮಹಿಮಾ 


ಕಪ್ಪ್ಪಗೊರಳಭವನೆನಿಸಿಕೊಂಡೆ ಮುಪ್ಪರವ ಗೆಲಿದೆ 


ಸರಸಿಜೋದ್ಭವನ ಶಿರವನರಿದೆ 
ಹರಿನಯನಾರ್ಚಿತ ಕರಿಮುಖ ನಯಪಿತ 
ಪರವೆಯ ಕುಚದೊಳು ಓಯೆಂದು ನಿಂದೆ 


CC-0. Jangamwadi Math Collection, Varanasi. 


An eGangotri Initiative 


೧೪ 


೧೫ 


ತೋಂಟದ ಸಿದ್ಧೇಶ್ವರ ಸ್ವರವಚನ ರ್ಜ 


ಬಾಲೆಗೊಲಿದು ಹಾಲ ಸವಿದೆ ಲೀಲಾವಿನೋದ 

ಲೋಲಜಂಗಮವಾಗಿ ಬಂದೆ ಗೊಲ್ಲಾಳನಿಗೊಲಿದೆ 

ಲೀಲನೂರ ನಿಂಬವ್ವೇಯ ಮನೆಯಲ್ಲಿ 

ಬಾಲನ ಕೊಲಿಸಿ ಸಿರಿಯಾಳನಿಗೊವಿದೆ ತಿ 


ಸ ಪರಮತತ್ವದಿ ವಿನೋದ ಬಿರಿದಂಕಮಾಯ 
ಹಿರಿದು ನಾಂಟ್ಯವನೆಲ್ಲ ಬರಿದೆ ಸರಸವ ಮೆರೆದೆ 
ಮರುಳಾಟದಿ ಹೋಗಿ ಕರುಗಳ ಕಾಯ್ವುತ 


ಮುರುಗೆಯ ರಾಯನ ಕರಮೊಳು ಬೆರದೆ ೩ 
೫೩ 
ಭೋಗಕೆಳಸಿ ಬಯಸುವರಲ್ಲ 


ಧರಣಿಯೊಳು ಹರನನರ್ಜಿಪ ಭಕ್ತರು 
ಇರುತಿರ್ಪ ಗೃಹದೊಳಗೆ ಭಕ್ತಿಭಿಕ್ಷವನುಂಡು 


ಪರಮ ಪ್ರಸಾದದೊಳು ತೃಪ್ತರಾದ ೧ 


ಶಯನಕ್ಕೆ ಗವಿ ದೇಗುಲಗಳುಂಟು ಮಾತಿಂಗೆ 
ಶಿವಮಂತ್ರೆವುಂಟು ತತ್ಸಂಗಕಿನ್ನು 


ಆವಿರಳಧ್ಯಾತ್ಮಲಿಂಗದ ಸಂಗ ಉಂಟೆಂದು 
ವಿವರಿಸಿದ ಜ್ಞಾನಬೋಧೆಯೊಳಿರುತಿಪ ೨ 


ಭಕ್ತಿಯಿಂದ ಬಂದಡೊಂದಂಬರವು ಶೀತಕ್ಕೆ 
ಮರ್ತ್ಯದೊಳು ಶರಜುವೊಕ್ಕವರ ರಕ್ಷಿಪ 

ಕರ್ತು ಗುರುಸಿದ್ದೆಲಿಂಗನೆ ಸ್ಮರಿಸಿ ತಾಮಸವ 

ಒತ್ತರಿಸಿ ವಿರತಿಯೊಳು ಸ್ಹಸ್ತರಾದಾ ೩ 


' ಚನ್ನಕಾಶಿ ಶಾಂತವೀರ ಅಂಕಿತದ ಸ್ವರವಚನ: 
೫೪ ಸರ್‌ ಬ 


ಸ್ಮಿರವ ಬಿಟ್ಟು ಸ್ಥಿರಪೆ ನಂಬಿ ಪರಲಿ ಸಾಯಲೇತಕಿ ಮನವೆ ಶ್‌ 
ಅರುಹು ಕುರುಹು ನಿನ್ನೊಳಿಹುದು ಮರೆಯಲೇತಕೆ . 1 ಪಲ 


CC-0. Jangamwadi Math Collection, Varanasi. An eGangotri Initiative 


೬೦ ಸ್ವರವಚನ ಸಂಪುಟ: ೪ 


ಹುಟ್ಟಿ ತಾಯ ಹೊಟ್ಟೆಯಲ್ಲಿ 

ಕಷ್ಟದೊಳಗೆ ಸಿಲ್ಕಿಕೊಂಡು 

ಬಿಟ್ಟ ಬಯಲ ಭ್ರಾಂತಿಯಿಂದ ಬಳಲಲ್ಯಾತಕೆ 

ಬಿಟ್ಟು ಮೋಹಪಾಶಗಳನು 

ಸುಟ್ಟು ಕರಣ ಇಂದ್ರಿಗಳನು ಕ 

ಮುಟ್ಟಿ ಪರಮತತ್ವದಿಂದ ಮುಕ್ತನಾಗಲೈ ೧ 


ಹಲವು ಶಾಸ್ತ್ರಗಳನು ಕಲಿತು 

ಕುಲದ ಗರ್ವವನ್ನು ಬಿಡದೆ 

ಒಲಿದು ಮಾಯಮಲವ ನಚ್ಚಿ ಹೊಲಬಗಾಣದೆ 
ಕಲುಷ ತಿಮಿರ ಮುಸುಕವಳಿದು 

ಚೆಲಿಸದಂತೆ ಮನವ ನಿಲಿಸಿ 


ಒಲಿದು ಶಿವನ ಭಕ್ತಿಯೊಳಗೆ ಮುಕ್ತನಾಗಲೈ ೨ 
ಹೊನ್ನ ಹೆಣ್ಣ ಮಣ್ಣ ನಚ್ಚಿ 

ತನ್ನೆ ರೀತಿ ತಿಳಿಯದನಕ 

ಇನ್ನು ಭವದ ರೋಗದೊಳಗೆ ಬಳಲಲ್ಯಾತಕ್ಕೆ 

ಅನ್ನೆ ವಸ್ತ್ರದೊಳಗೆ ಸಿಲ್ಕಿ 

ಕಣ್ಣ ಮುಚ್ಚಿ ಕಾಣದನಕ 

ಚನ್ನಕಾಶಿ ಶಾಂತವೀರ ಒಲಿವನ್ಯಾತಕ್ಕೆ ೩ 


ಸೂಗೂರ ಅಂಕಿತದ ಸೃರವಚನಗಳು 
೫೫ 


ಸುಳ್ಳಲ್ಲ ಈ ಮಾತು ಬಲ್ಲವರು ನೋಡಿ 


ಒಳ್ಳಿತದು ಜಗದೊಳಗೆ ಇದ ತಿಳಿದು ನೋಡಿ ॥ ಪಲ್ಲ 
ಆರು ಕಾಲಿನ ಪಕ್ಷಿ ಮೂರೂರು ನುಂಗಿತು | 

ಕಾರಣಿಕದ ಕಪ್ಪೆ ಸರ್ಪನನು ನುಂಗಿತು 

ನೀರೊಳಾಡುವ ಮಿನು ನರಿ ನಾಯ ನುಂಗಿತ... -7 ಇಪ್ಪ - ಎಇಂಂ 7 ಇ. ನಸ ್ಪ್ಪಲ್ಯ್ಸೃ 
ದೂರ ಹೇಳುವಲ್ಲಿ ಳಿಯ ಕೋಗಿಲೆ ನುಂಗಿಹುದು.. ಗಾ ಜಾಗ 


CC-0. Jangamwadi Math Collection, Varanasi. An eGangotri Initiative 


.  ಸೊಗೊರೆ ಅಂಕಿತದ ಸ್ವರವಚೆನಗಳು 


ಹುಲ್ಲೆಯ ಮರಿಯು ಒಂದು ಹುಲಿಯನುಂ ನುಂಗಿತು 
ಮೆಲ್ಲ ಮೆಲ್ಲನೆ ಹುಲಿ ಕರಡಿಯನೆ ನುಂಗಿತು 

ನಿಲ್ಲದೆ ಹಾರುವ ಹದ್ದು ಚೆಲ್ಲಿದ ಎರೆ ನುಂಗಿತು 
ಸೊಲ್ಲಣಿಸಿ ತನ್ನೊಳಗೆ ತನ್ನ ಬಳಗವನೆ ನುಂಗಿತು 


ಕರಿಯು ಬಿಳಿಯ ಒಂದು ತುರಗನೆ ನುಂಗಿತು 
ಹಾರುತಿಹ ಹಂಸನನು ಇರುವೆ ನುಂಗಿತು 

ವೀರ ಸೂಗೂರನೊಳು ಸೇರಿ ಅಮೃತಮನುರಡು 
ವೂರಿದವರನು ನುಂಗಿ ನಗುತ ನಿಂತಿಹುದು 


ಮನಸಾಗಿ ಲಿಂಗವನು ಪೂಜೆಮಾಡಲಿಬೇಕು 


ಕಾನನವ ಕಳೆದು ಕರ್ಮಕೆ ಕಿಚ್ಚನಿಕೆ 


ತನುವೆಂಬ ದೇಹದೊಳು ಮನಬುದ್ಧಿಯನು ಬಿಟ್ಟು 
ನೆನವೆಂಬ ಅಗ್ಭಣಿಯ ವಂಜ್ಞನವ ಮಾಡಿ 
ಘನವಾದ ಕರಣಗಳ ಕಲ್ಮಷಂಗಳ ಸುಟ್ಟು 
ವಿನಯದಿಂ ವಿಭೂತಿ ಅರ್ಪಿಸಲುಬೇಕು 


ಮದ ಮತ್ಸರಂಗಳನು ಮೋಹಪಾಶಗಳಳಿದು ಕ 
ವೇದ ಪಂಚಾಕ್ಷರಿಯ ಮಂತ್ರವನು ಜಪಿಸಿ 

ವಾದ ಭೇದಗಳೆಂಬ ಕೇಶಂಗಳ ಕಿತ್ತು ವಿ 

ನೋದ ಪ್ರಣಮದ ಪ್ರಷ್ಟವರ್ಷಿಸಲುಬೇಕು 


ಶಕ್ತಿ ಮಾಯಗಳೆಂಬ ವಾರನಾರಿಗಳಳಿದು ೩ 
ಭಕ್ತಿ ಜ್ಞಾನಗಳನುಭಾವದಲಿ ಮಾಡಿ ಕ ಎ 
ವ್ಯಕ್ತ ವಿಷಯಗಳೆಂಬ ಇಂದ್ರಿಯಂಗಳ ಬಿಸುಟು - ,.- 

ಯುಕ್ತ ನೈವೇದ್ಯನರ್ಷಿಸಲುಬೇಕು 


ಜನನ ಮರಣಗಳೆಂಬ ಜನ್ಮಸೂತಕವಳಿದು 
ಘನ ಜ್ಞಾನಕಾರದೊಳು ದೀಪವನು ಹಚ್ಚಿ 
ಅನುಮಾನವೆಂದೆಂಬ ಷಡ್ಫುಣಂಗಳ ಬಿಸುಟು 
ವಿನಯಂದಿಂ ಸಾಂಬ್ರಾಣಿ ಅರ್ಪಿಸಲುಬೇಕು 


CC-0. Jangamwadi Math Collection, Varanasi. An eGangotri Initiative 


೬೧ 


॥.ಪಲ್ಲ 


೪ 


೬೨ ":  ್ವರವಚನ ಸಂಪುಟ ; ೪ 


ಆಶನೆ ವ್ಯಸೆನಗಳೆಂಬ ವಿಷಯಗುಣಗಳ ಕೆಡಿಸಿ 

ಶಶಿಕೆಳೆಯ [ಸೂಗೂರ]ನೊಳು ಸಂಭ್ರಮದಿ ನೆಲಸಿ 

ದಶ ಹ ದಂದೆ ತಾಮಸಂಗಳನಳೆದು 
ಮಾಕ್ಷಗಾರತಿಯಂ ಆರ್ಷಿಸೆಲುಬೇಕು. 


«7 
ಜಾ 


೫೭ 
ಗುರುದರುಶನ ಎಮಗಾದೀತು ಕೇಳೈ 
ಗುರುಕಟಾಕ್ಷದ ಕರುಣದಲಿ 
ಪರಿಪರಿ ವಿಷಯ ಹರಿದೋಯಿತು 
ಪರೆಮಾನಂದನ ಮಹಿಮೆಯಲಿ ॥ ಪಲ್ಲ 


ತನು ಮನ ಧನಗಳು ತತ್ತರಗೊಂಡವು 

ಅನಿಮಿಷದೃಷ್ಟಿಯದಾಗಮದಿ 

ವಿನಯದಿ ಹಡ್ಗುಣ ವಿಪರೀತವಾ 

ಘನ ಗುರುಲಿಂಗನ ಧ್ಯಾನದಲಿ ೧ 
ಪಂಚ ಇಂದ್ರಿಯ ಪರವಶವಾದವು 

ಪಂಚಾಕ್ಷರಿ ಘನಮಂತ್ರದಲಿ 

ಪಂಚಕಕಣ ಬಂಗುಲಗಳಾದವು 

ಪಂಚಾನನ ಶಿವಯೋಗದಲಿ ೨ 


ಸತ್ವ ರಜವು ತಾಮಸಗೆಯು ಪದ್ಯವು 


ತತ ಜ್ಞಾ _ನದ ತಾರಕದಿ 
ತತ್ರ ರ ವಿಷಯವು ಉರಿದು ಹೋದವು 


ಜ್ಯ 


ಕರ್ತು ಸೂಗೂರನ ಕರುಣದಲಿ $. 


ಬಾವಿಗೊ ಬಟ್ಟಬಯಲಾಗಿ ನಿಂದಿದೆ ತಿಳಿಯರೆ 


ಭಾವಜ್ಞ ಪುರುಷಗೆ ನಿಜಹತ್ತು ತಿಂಗಳು ಸತಾಕ್‌ ॥ ಪಲ್ಲ 
ಆರಿವ ನದಿಯ ಮೇಲೆಯಿರುವೆ ಪಿಳೆ ದವಿ -* - ರ 

೪ಲ ರೆ 
ಇರುವೆ ಪಿಳ್ಳೆಯ ಮೇಲೆ ಸ್ಥಿರಪಾನಲೈದವೆ ಇ (ಹಾದಿ ಊರಾ 
ಸ್ಥಿರಪಾನದ ಮೇಲೆ ಗರಿಗುಡ್ಡೆಲೈಡವೆ ಮಾ ET ಲಾಟ 
ಗಿರಿ ಗುಡ್ಡದ ಮೇಲೆ ತರುಣಿ ತಾನೈದಳೆ ಚ ಲ್‌ಿ 


CC-0. Jangamwadi Math Collection, Varanasi. An eGangotri Initiative 


ಸೂಗೂರ ಅಂಕಿತದ ಸ್ಫರವಚನಗಳೂ ` ೬೩ 


ಗಿರಿಯ ಸುತ್ತಿದ ಸರ್ಪ ಕುಳಿತು ಆಡುತಲಿ 
ಎರಡು ನೆಯನೆಎಲ್ಲದಪರೊಪ ಕಾವಲು ' 
ಕರುಳಿಲ ್ಲದವನೊಬ್ಬ ಸರ್ಪನ ನುಂಗಿದ 


'ಈ ಪರಿಯ ನೋಡಲಿ ಬಂದ ಕಾಲಿಲ್ಲದವನೊ' 


ಓ 


ನೀತಿಯನರಿಯದ ಭೂತ ಜ್‌ 
ಜಾತ ರಾಯರು ನಮ್ಮ ಸೂಗೂರ ಬಲ್ಲನೆ: ಸ್ಯ ೩ 


ge 
ಸ್ರ 
1 
ಸ 
ಇ 
© 
ಶಿ 
fs 
ಟ್ರ 
ರು 
ಬ 
ಲ 
2 
(ಟಿ 
ಬೂ 
ಲು 
ಲ 
೨೬ 
8 
30 


ಅಕ್ಕರದಿಂದಲಿ ಐವರ ನುಂಗಿತು ಏ 
ವಪ್ಪರವನೆ ನುಂಗಿ ವೆ ಸೂಜಗವಳ್ಳಾ ಡಿತು ಕ ೧ 
ಮೂರು ಆರನೆ ಕಚ್ಚಿ ಮೂವತ್ತ ನುಂಗಿತು 

ಮೇರುವೆಯೊಳು ಹೋಗಿ ಮತ್ತಾರ ನುಂಗಿತು 


ಸರ್ಪ ಶೇಷವ ನುಂಗಿ ಸ್ಮರಣೆಯ ಮಾಡಿತು. 
ಕರ್ತು ಸೂಗೂರನೊಳ್ಳಿಪ್ಟಾಗಿ ನಿಂತಿತು | ೩ 


1೨ 


೬೦: 
ಒಂದು ತಿಳಿಯದುಯೆನಗೆ ನಿಂದು ನೋಡಿರಿ ನೀವು: ` 
ಬಂಧನವ ತನುವಳಿದು ಬಯಲಾದ ಬಗೆಯ : ': '.._. ` ``॥ ಪಲ್ಲ 


ಚಂದವಾಗಿಹ ಪಕ್ಷಿ ಒಂದು ಬ್ರಹ್ಮನ ನುಂಗಿತು _ 

` ನಿಂದಿದ್ದ ಸುರವರಿನಿಗಳಿಲ್ಲರನು ನುಂಗಿ 
ಹೊಂದಿದ್ದ ಬಾಂಧವರ ರ ಬಳಗವೆಲ್ಲವ ನಂಗ ಟ್‌ 
ಅಂದವಾಗರುವಂಥ ಕೆಂದೆನನು' ಫುಂಗಿ' 4 ಸ ೧ 


ಹುಲಿಯ ನುಂಗಿತುವೊಂದು ಹುಲ್ಲೆಯ ಮರಿ ಬಂದು 

ಇಲಿಯು ನುಂಗಿತು ಏಳು ಬೆಕ್ಕಿನ ಮರಿಯ 

ಮೊಲವು ನುಂಗಿತು ನೋಡಿ ಮನೆಮಕ್ಕಳ್ಳೆವಠನು 
-ಕಲಿಯೆಂಬನವಳವಳ ಕೋಳಿ ನುಂಗಿಹುದು ೬ ಹ ಗದ 


CC-0. Jangamwadi Math Collection, Varanasi. An eGangotri Initiative 


೪ ಸ್ವರವಚನ ಸಂಪುಟ ; ೪ 


ಕರಿಯು ನುಂಗಿತುವೊಂದ ಕಾಡಸಿಂಹದ ಮರಿಯಂ 

ನರಿಯು ನುಂಗಿತು ಮೂರುಲೋಕವೆಲ್ಲವನು ' 

ಇರುವೆ ಹೆಗ್ಗಣ ನಂಂಗಿ ಈಶ ಸೂಗೂರನೊಳು 

ಕುರಿಹಿಂಡುಗಳ ನುಂಗಿ ಕುಲವನಳಿದಿಹುದು ೩ 


ಗುರುಲಿಂಗಸಂಗ ಅಂಕಿತದ ಸ್ಮರವಚನ 


೬೧ 


ಕಂಡಿರಾ ಆತ್ಮ ಕನಸಿನ ವಿಪರೀತವ 
ಮುಂಡೆ ಮಗನ್ಹೆತ್ತು ಮುದ್ದಾಡುತಿಹಂದ ॥ 


£4 
10 


ಆನೆ ನುಂಗಿತು ಆಡ ಮರಿಯನು 

ಶ್ವಾನ ನುಂಗಿತು ಸುರಲೋಕವೆಲ್ಲ 

ಹೇನಂ ನುಂಗಿತು ಏಡಿ ಕಪ್ಪೆಯ 

ವೂನು ನುಂಗಿತು ಬೆಸ್ತರ ಬಲೆಯನೆಲ್ಲ ೧ 


ಹದ್ದು ನುಂಗಿತು ಆನೆಮರಿಯನು 

ಗೊದ್ದ ನುಂಗಿತು ಕೋಡಗ ಹಿಂಡನು 

ಎದ್ದು ಹಾರುವ ಗುಬ್ಬಿ ಏಳೂರ ನಂಂಗಿತು ಕ 
ಶುದ್ಧ ಮೂಡಲಮೈಗ ನರಿಯ ನುಂಗಿಹುದು ೨ 


ಇರುವೆ ನುಂಗಿತು ಇಲಿ ಹೆಗ್ಗಣಮರಿಯನು 
ಕುರಿಯು ನುಂಗಿತು ತೋಳ ಹಿಂಡುಗಳ 
 ಪರಿಯನೆಲ್ಲವ ನೋಡಿ ಬಲ್ಲಂತ ಪ್ರರುಷರು 
ಗುರುಲಿಂಗಸಂಗನ ಕುರುಹು ಗೂಢಾರ್ಥ pr ೩ 


ಶಾಂತ ಕಂಬಾಳೇಶ ಅಂಕಿತದ ಸ್ವರವಚನಗಳು 


೬೨ 


ಬೇಡ ಸಾರಿದೆನಾತ್ಮ ನೋಡಿ ಶಿವಮಾರ್ಗವನು - -' ಜ್‌ ಸ 
ಕೂಡಿನಡಿನೀತನೀತಿಗಳ ನೀನರಿದು ॥ ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


ಶಾಂತ ಕಂಬಾಳೇಶ ಅಂಕಿತದ ಸ್ವರವಚೆನಗಳು 


ಕಾಡದಿರು ಸೆಂಜನೆರನು ಕೊಡದಿರು ಮೊರ್ಬರನು 

ಬೇಡದಿರು ಲೋಭಿಯನು ಅನ್ಯಧನವ 

ನೋಡದಿರು ಪರನುತಿಯ ಪಾಡದಿರು ಪಾಠಕರೊ 
- ಳಾಡದಿರು ಕಡುದುಃ ಖವಹುದು ನಿನಗಾತ್ಮ 


ಜರಿಯದಿರು ಸತ್ಯರನು ಮರೆಯದಿರು ಪ್ರಣಮವನು . 


ತೊರೆಯದಿರು ಅಪಜಯದೊಳಾದವರನು 
ಬೆರೆಯದಿರು ಕುಲವಳಿದು ಕಂಡ ಜಾತಿಗಳೊಡನೆ 
ನೆರೆಯದಿರು ಪರರೊನಿಶೆಯರಿಗೆ ಮುನವೆಳಸಿ 
ಹಂಬಲಿಸದಿರು ಹಲವ ನಂಬಿಗಿಲ್ಲದನೊಡನೆ 
ತುಂಬಿಕೊಂಡಿರು ತನುವಿನಿರೆವಗೊಡದೆ 
ಬೆಂಬಿಡದೆ ಶಾಂತೆಕಂಬಾಳೇಶನೆಂ ಭಜಿಸಿ 


ಟಾ 
ಇಂಬೆಸೆವೆ ಪದವಿಗಳ ಪಡೆದು ನೀ ಸುಖಿಸ 


೬೩ 
ರಾಗ ಃ ದೇಶಿ 
ಪ್ರಾಣಲಿಂಗವ ಪೂಜಿಸುವ ಪರಿಗಳಿಂತೆನಲು 
ಕ್ಷೋಣಿಯೊಳು ಬಿಡದೆ ಬಲ್ಲಂತೆ ಪೇಳುವನು 


ತನ್ನೆ ದೇಹದ ದೇಗುಲದಿ ಲಿಂಗವನು ನಿಲಿಸಿ 
ಉನ್ನೆತದ ಶಿರವೆಂಬ ಕಳಸವಿರಿಸಿ 

ಮುನ್ನ ಮನವೆನಿಪ ವಾರಿಯೊಳು ಮಜ್ಜನಕೆರದು 
ಇನ್ನು ನಾಲಿಗೆಯೆಂಬ ಘಂಟೆಯಿಂದ 


ಎಸೆವ ನೆಯನವೆ ಜ್ಯೋತಿ ಅತಿಪ್ರಾಣ ಬೀಸಣಿಗೆ 
ಅಸಮೆರಡುತೋಳುಗಳು ನಂದಿಧ್ವಜವು 


ಕುಶಲದೊಳು ಕೊನರಿ ಕೋವಿದರು ಬಿಡದೆ 
ಮನದ ಸದ್ದರ್ಮೆಗಳು ವಿಗೆ ನಂದಿಕೇಶ್ವರನು 
ಘನವನಿಪ ಕರಣ ಮಣಿತಿಂಥಿಣಿಗಳು 
ಮಿನುಗುತಿಪ್ಪಷ್ಟಭೋಗಗಳಷ್ಟವಿಧಪೂಜೆ 
ತನುಗಲಿಯ ಪೋಡಶುಪಚಾರದಿಂದ 

5 


CC-0. Jangamwadi Math Collection, Varanasi. An eGangotri Initiative 


೬೫ 


೬೬ 


ಮೂರು ಗುಣವೆಂಬುವತಿಮೂರು ಕಾಲಡ್ಡಣಿಗಿ | 
ಮಾರಿದ ಸುಪರಿಪೂರ್ಣ ಪರಿಯಾಣವು 

ಭೋರೆನಿಪ ನಿರ್ಮಲಲಿಂಗವೆ ಭೋಜನಗಳಾಗಿ . 
ಸಾರಭಕ್ತಿಯ ರಾಗರಸೆವೆ ತಾಂಬೂಲ 


ಈ ಪರಿಯೊಳಿಂತಪ್ಪ ಪೂಜೆಯಿಂ ಪಗಲಿರುಳು 
ನೇಪಕದಿ ಶಾಂತಕಂಬಾಳೇಶನಾ 
ಶ್ರೀಪಾದಪಂಕಜವ ಬಿಡದೆ ಭಜಿಸಲು ಮುಂದೆ 
ಸೋಪಾನ ಉಂಟು ಮುಕ್ತಿಯ ಮೂಲಕೆ 


೬೪ 


ಮಾಡಿದುಪಕಾರವನು ಮನದೊಳರಿಯದೆ ಮುನಿದು 
ಕಾಡಿ ಕೆಡುವನ ಸಂಗ ಬ್ಯಾಡವೆಲೆ ಮನವೆ 


ಜೀವಿತೇಶನ ಸತಿಯ ಉರದ ಮೇಲ್ವಿಷ ಬೀಳೆ 
ಸಾವಳೆನುತಲಿ ಮಂತ್ರಿ ತೆಗೆಯೆ ಕೊಲಿಸಿದನು 

ಹಾವು ಕಚ್ಚಿದ ಹಣ್ಣ ಸವಿದು ಜನ ಸಾಯೆ ಸಂ 
ಜೀವಿನಿಯ ತಂದ ಗಿಳಿಯನು ಕೊಂದ ಮುನಿಪ 


ಶನಿಯ ಸಾಲಕ್ಕಡಹನಿಕ್ಕಿ ಪೋಗಲುಬೇಡ 
ಮನೆಗೆ ಕಳುಹಿಸಿಕೊಂಡು ಬರೆ ಕಡಿದನು 
ವನದೊಳು ಕಿರಾತ ಜಲನೀಂಟಿ ಕೆಡಿಸಲು ಗಿಡುಗ 
ತನೆಗೆ ಹಿತವೆನುತ ತಿಳಿಯದೆ ಕೊಂದನದನು 


ಶೋಕ ಮುಂಗುಲಿಯು ಸರ್ಪನ ಕಡಿದು ಬರಲಾಗ ` 


ಹಾಕಿ ಕೊಂದಳು ಕೊಡನ ಒಕ್ಕಲಗಿತ್ತಿಯು 
ಬೇಕೆಂಬ ಪದವಿಗಳನಿತ್ತ ಬ್ರಹ್ಮನ ಬಡಿದು 
ಕಾಕುಮಾಡಿದರು ಮುಪ್ಪುರದ ನಾಯಕರು 


ಭಲ್ಲುಕನು ಭೂರಮಣನೊಳು ನಂಬಿ ನಿದ್ರಿಸಲು 
ಅಲ್ಲಿ ಹುಲಿಗದ ನೂಕಿ ಕೊಲ್ಲಿಸಿದನು 
ಬಲ್ಲಿದವನೀಶ ಕಟ್ಟಿದ ಕೇರಿಯು ನಿಲ್ಲದಿರೆ 
ಸೊಲ್ಲು ಹಿತಗಳ ಹೇಳಿ ಮಡಿದ ಗೋರಾಂಟ 


AE 


ಸ್ವರವಚನ ಸಂಪುಟ; ೪ 


॥ ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


ಶಾಂತಕಂಬಾಳೇಶ ಅಂಕಿತೆದ ಸ್ವೈರವಚನಗಳೂ 


ಹಾದಿಯೊಳು ಬೇಡ ಬಾಯಾರಿ ಬರೆ ಕಪಿ ಜಲವ 
ಭೇದವಿಲ್ಲದೆ ತೋರಲದನೆಸೆದನು 

ಈ ಧರೆಯೊಳಗೆ ಶಾಂತಕಂಬಾಳೇಶನಂಘ್ಟಿಗೆ ಬೇ 
ಕಾದ ಹಿತೆಗಳ ಮಾಡಿ ಹಗೆಯಾದರುಂಟೆ 


೬೫ 


ಆಂಗ ಮಾಸಿದಡಷ್ಟವರಣದಿಂ ತೊಳೆಯದೆ 
ಗಂಗೆಯೊಳು ಮುಳುಗಿ ವೂಯಲು ಮುಕ್ತಿಯುಂಟೆ 


ಹಲವು ಜಲ್ಮದಿ ಹುಟ್ಟಿ ನೆಲೆಗಳಿಲ್ಲದೆ ನೊಂದು 
ಸಲೆ ದುಃಖ ಸುಖಗಳನನುಭವಿಸುತ 

ಕೆಲವು ಕಾಲದೊಳಿಪ್ಪ ಮಲಭಾಂಡ್ಯದೇಹವನು 
ಬಲುನೀರೊಳನುದಿನವು ತೊಳೆಯೆ ಶುದ್ಧವಹುದೆ 


ಮಂಡುಕಂಗಳು ಮತ್ಸ್ಯ ಕವಂಟಂಗಳುದಕದಿಂ 
ತಂಡತಂಡದ ಜೀವಿಗಳು ನಿತ್ಯ ಮುಳುಗಿ 
ಕೊಂಡೇಳುತದರೊಳು ಸತ್ತು ಹುಟ್ಟಿಯೆ ಮುನ್ನ 
ಕಂಡವ ಕೈಲಾಸದಿರವ ಕೇಳ್ಮನುಜ 


ಎಸೆವಷ್ಟಮದ ಸಪ್ತವ್ಯಸನದಿಂ ತನುವೆಲ್ಲ 
ಮಸಂಳಿನಿ ಮಲಿನೆಗೊಂಡಿರ್ಪದನರಿದು 
ಕುಶಲದಿಂ ಶಾಂಶಕಂಬಾಳೇಶನಂಘ್ರ್ರಿಯ 
ಮಿಸುಪ ಜಲಗಳ ಮೀಂಟಿ ವೂಯಬೇಕೆಲವೊ 


೬೬ 


ಸತಿಯಳಿಲ್ಲದ ಬಳಿಕ ಸಕಲ ಯೋಗಗಳೇಕೆ 
ಅತಿಹಿತದೊಳೊಲಿದು ಸಮರಸ ಸುಖವ ಮಾಳ್ಬ 


ಮಂಟಪಾಲಯವ್ಯಾಕೆ ಮೋಹದನ್ನೆಗಳ್ಳಾಕೆ 
ಘಂಟಿ ಉಂಗುರಾಭರಣವ್ಯಾಕೆ 
ನಂಟುಬಂಧುಗಳ್ಳಾಕೆ ನಿಜಕಳೆಗಳಿನ್ಯಾಕೆ 
ಉಂಟೆನಿಪ ರಾಜಮನ್ನಣೆಗಳ್ಳಾಕೆ 


CC-0. Jangamwadi Math Collection, Varanasi. An eGangotri Initiative 


॥ ಪಲ್ಲ 


॥ ಪಲ್ಲ 


೬೮ 


ಸಣ್ಣಬಣ್ಣ ಗಳ್ಳಾಕೆ ಸೊಕ್ಕುಜಪ್ವನವ್ಯಾ ಕೆ: 
ಸುಣ್ಣ ಸುವ ನೀಟ ಲಾವಣ್ಯವ್ಯಾಕೆ 

ಎಣ್ಣೆ. 'ವೂಯಗಳ್ಳಾ ಕೆ ಎಸೆವ ತಾಂಬುಲವ್ಯಾ ಕೆ 
ಶ್ರೇ ಜ್ವಿನಲಿ ಮಾಳ್ಬುತ್ಸಹಂಗಳ್ಳಾ ಕೆ 


ಗ್‌ ದು ಡಾ 


ಹುಚ್ಛನಂಜೇಶ ಅಂಕಿತದ 
೬೭ 


ರಾಗ : ಶಂಕರಾಭರಣ 


ನಿನ್ನ ನಾನೇನುವಂ ಬಯಸೆ ಬಳಲಿ ಏ ಗುರುವೆ 
ಬೆನ್ನೊಳು ನೀ: ನಿಹನಂತಚೋದ್ಯಪದ ಸಾಕು 


ಅರಸುತನವು ಬೇಡ ಅದಕೆ ಖುರದ ಶಲ್ಯ 
ಧರೆಯನಾಳುವ ರಾಯನಾನೆ ಮುನ್ನ ಬೇಡ 
ಸುರಪತಿಯ ಭೋಗತಿಶಯ ಬೇಡ ನೀಯೆನ್ನ 
ಶರಿರದೊಳಹೊರಗಿಪ್ಪ ಸುಖವ ಕಾಣ್ಬುದೆ ಸಾಕು 


ಅಣಿಮಾದಿ ಅಷ್ಟಸಿದ್ಧಿಯು ಬೇಡ ನೀ ನಿಚ್ಚ 
ಅಣುರೇಣು ತೃಣಕಾಷ್ಮ ಭರಿತವಾದ ಅ 
ಗಣನೆಯಿಲ್ಲದ ಸುಖದಣೆಯ ತೋರಿಸಿ ನಿ 
ರ್ಗುಣ ಸಾಮ್ರಾಜ್ಯವಿತ್ತೀಶನಯ್ಯ ಗುರುವೆ 


ಅಷ್ಟದಿಕ್ಟಾಲಕರ ಅಧಿಕಾರಿತನ ಬೇಡ 

ದಿಟ್ಟ ಮುನಿಗಳ ಶ್ರೇಷ್ಠಜೀವವು ಬೇಡ 
ಬಿಟ್ಟಿರದೆನ್ನ ನೀ ಕೂಡಿರ್ಪ ಸುಖದ ಸಂ 
ತುಷ್ಟಿಯದನೆ ಕೊಟ್ಟು ಸಲಹೆನ್ನ ಸದ್ಗುರುವೆ 


ಸ್ವೆರವಚೆನ ಸಂಪುಟ; ೪ 


ಸೃರವಚನಗಳಂ 


ಓಂ 


CC-0. Jangamwadi Math Collection, Varanasi. An eGangotri Initiative 


ಹುಚ್ಚಿನಂಜೇಶ ಅಂಕಿತದ ಸ್ವರವಚನಗಳಂ 


ಶರೀರವಿಡಿದು ಬಾಳ್ವೆ ಹರಿಬ್ರಹ್ಮಪದ ಬೇಡ 
ವರ ಪ್ರಮಥರುದ್ರಗಣಪದ ಮುನ್ನ ಬೇಡ 
ಪರಮ ಗುರುವೆ ನಿನ್ನ ನಿಜ ಶರೀರದೊಳೆನ್ನ 
ವೆರಸಿಕೊಂಡಿರ್ಪ ಸುಖವ ಕಾಣ್ಬುದೆ ಸಾಕು 
ತುಚ್ಛ ವಗಳಿಗೆ ಸೊಲ್ಲಿಸದೆನ್ನ ನಿನ್ನೊಳ 


ಒದ 
ಗಚ್ಚೊತ್ತಿದಂತಿರ್ದೆರಡಿಲ್ಲದ 


೬೮ 
ರಾಗ : ಸೌ ಇಷ್ಟ, 
ಗುರುವೆ ನಿನ್ನೊಳಗೈಕ್ಕಪದವಲ್ಲದೆ ಬೇರೊಂ 


ದೊರಬೇಡೆಂಬವರ ಸಂಗದೊಳಿರಿಸಯ್ಯ 


ನೆನೆವುತ್ತ ನಿನ್ನನೆ ಮನದೊಳೆರಡಿಲ್ಲದೆ 

ವನಿತೆ ವಾಹನ ವಸ್ತ್ರಾಭರಣ ಭ್ರಾಂತಿಗಳ 
ಷೃತ್ತಿಯಾದ ಮಹಾನುಭಾವದ 
ಘನಸ್ಸ್ಸುರೆಗಳ ಸಂಗದೊಳಿರಿಸಯ್ಯ 

ನೀಡಿ ಮಾಡುತ ನಿನ್ನವರದೊಂದರ್ತಿಯ 
ನೋಡುತಾನಂದಸುಖದೊಳು 

ಆಡುತ ಅತಿಹರುಷದಿಂದಲಲಸಿನೊಳು 
ಕೂಡಿಪ್ಟವರ ಸಂಗದೊಳಿರಿಸಯ್ಯ, 

ಸತ್ಯ ಸದ್ಧರ್ಮ ಸದ್ಗುಣ ಸೈರಣೆ ಶಾಂತಿ 
ಯುಕ್ತಿಯೊಳಗೆ ಬಾಳುತ ಮತ್ತತ್ಯುತ್ತಮರ 
ಯುಕ್ತಿಯ ಮೋಹದ ಚಿತ್ತದ ಬಲ್ಲು ಹೊಳೆವ 
ರೊತ್ತಿಲಿರಿಸಿ ರಕ್ಷಿಸು ರಕ್ಷಿಸಯ್ಯ ` 


ಒಂದು ದಿವ ಒಂದು ಹಗಲೊಂದು ಜಾವ ಮ 


ತ್ತೊಂದು ಗಳಿಗೆ ಮನಸಂದು ಲಿಂಗದೊಳು . . " ` 


ಒಂದಲ್ಲದೆರಡರಿಯದ ಲಿಂಗೈಕ್ಯ 
ಕಂದನ ಮಾಡಿ ಸಲಹು ಸಲಹಯ್ಯ 


CC-0. Jangamwadi Math Collection, Varanasi. An eGangotri Initiative 


೬೯ 


೭೦ 


ಇಂತು ಏಕಾರ್ಥವಲ್ಲದೆ ಬೇರ್ಬೇರೆ ನೀನಾನೆಂ 
ಬಂತದರಿವದಂತಿರಲ್ಲಿ..ರೊಳಗೆ 

ಯಂತ್ರ ವಾ[ಹಕ] ಹುಚ್ಚನಂಜೇಶ ನಿನ್ನೆ ಕೊಡು 
ವಂತುಟಿಲ್ಲದೆ ಬೇರೊಂದಿಲ್ಲ ನಿಮ್ಮಾಣೆ 


೬೯ 


ಕಾಕ ತೇಲೋದು ಕಾಂಬಾ ಮನವೆ 

ಏಕೆ ಸುಮ್ಮಗೆ ಅವಿವೇಕದೊಳು ಬಾಳ್ವೆಯತಿ 
ಕಾಕುಬುದ್ಧಿಯನತಿಗಳೆದು ಮನವೆ ಆಗ 

ವೇಕ ಶ್ರೀ ಪರಮ ಗುರುವಿಸೊಳ್ಳೆಕ್ಕವಾಗಿರುವ 
ಜೋಕೆಯೊಳು ನಿಲು ನೀ ಮನವೆ 


ಮನವೆ ಹುಟ್ಟಿ ದಂದಿಂದ ಕರ್ಮದ ವಾಸದೊಳಗೆ 
[ಮನವೆ]ನೀ ಕಷ್ಟಪಡದೆ ಯಾನ ಭ್ಹಾ,, 

ಮನವೆ ಕಷ್ಟವನು ತಿಳಿದು ಹಿಮ್ಮೆಟ್ಟಿದೆ 
ಮನದರುದುಗಟ್ಟಿಗೊಂಡು ನೀಗಿಲ್ಲಲೊಡವೆ 

ಮನವೆ ಹುಟ್ಟಿಳಿದು ಹೊ. ಯನು 

"ಮನವೆ ದಿಟ್ಟತನದಲ್ಲಿ ನಡಯಲೊಡನೆ 

ಮನವೆ ಕಟ್ಟಳೆಯಿಲ್ಲದ ಗುರುವು ತನ್ನೆ ನಿಜದ ಸುಖವ 
ಸೂರೆಬಿಟ್ಟು ಕೂಡಿಹ ನಿನಗೆ ಮನವೆ 


ಮನವೆ ವೇಷದ ಮರೆಯ ಬಹುರೂಪಿಯಾ 
ವನ ಹೊರವೇಷವನು ಕಂಡು ನೋಟಕರು 
ಮನವೆ ದೂಷಣೆ ಭೂಷಣೆಗಳಿಂ ನುಡಿಯನಂ 
ಕೇಳಿ ಕ್ಲೇಶ ಹರುಷವಿಲ್ಲದಿಪ್ಪಂತೆ ಮನವೆ 


ಈಶನೊಬ್ಬನೆ ವಿಶ್ವರೂಪು ನಿನದ್ದ ಪದದಲ್ಲಿ ನೀ ನಿಲಲು. - 


ಮನವೆ ಮೂಸಲಾದ ಘನಸುಖದರಾಶಿ 
ನಿನಗಹುದದ ನೀ ಲೇಸಾಗಿ ನಂಬಿರಲೊ ಮನವೆ 


ಮನವೆ ಐಶ್ಚರಿಯವಹ ಗುರುವಿನ 

ಹೆಚ್ಚಿನಾಟವ ಕಂಡು ಬೆಚ್ಚಿ ಬೆದರದೆ ನೀ ನಿಲಲು 
ಮನವ ನಿಚ್ಚ ಕೇಡಿಲ್ಲದಿಹ್ನ, ಹುದದ 
ವಿನಚ್ಚಿನಿಂದಿರು ಕಂಡಾ ಮನವೆ 


ಸ್ವರವಚನ ಸಂಪುಟ : ೪ 


CC-0. Jangamwadi Math Collection, Varanasi. An eGangotri Initiative 


೫ 
30 


ನಿರ್ವಯಲಲಿಂಗ ಅಂಕಿತದ ಸ್ವರವಚನಗಳಂ 


ಮನವೆ ಪಚ್ಚಿವ ಲ್ಲನೆ ವೈರಿ ಪರಮ ಕಾರು 

ಣ್ಯ ನಹು ಚ್ಚ ನಂಜೇಶ್ವ ರನು ನಿನ್ನ್ನ 
ಯೆ. ಿಯರಿತ್ತು. “ನಂತಿರುವ. 

ಶುಕವ ಮುಚಿ ್ವಿನಿಂದಿರು ಕಂಡ ಮನವೆ 


ನಿರ್ವಯಲಲಿಂಗ ಅಂಕಿತದ ಸ್ವರವಚನಗಳು 


೧೦ 


೭ 
ಆಯಿತಾಯಿತು ಆಯಿತಾಯಿತು ಎನೆಗೆ ಶಿ ಫ್ರೀ 


ಅನಾದಿಸಂಸಿದ್ಧವಾಗೆನ್ನ ಕೂಡಿರ್ದ 

ಹೀನ ಮಾಯ ಮೋಹದ ಶಶಿ 

ತಾ ನೋಡಿ ಕಡೆಗೆ ಪಾರಿದಳೆನ್ನಿ [ರ[ವ ಕಂಡು 
ನಾನಿರ್ದ ನಿಜ ಬಟ್ಟಬಯಲೆ 


ತಾನು ತಾನೆಂಬ ಅಜ್ಞಾನಸಖನುವಾ ಸು 
ಜ್ಞಾನಮಿತ್ರನ ಕೂಡಾಡಲು ಕಂಡು 

ತಾ ಮುನಿದು ಕಡೆಗೆ ಸಾರಲು ವೇಘವಿಲ್ಲದ 
ಭಾನುವಿನಂತಿರ್ದೆ ಸುಖದಿಂದ 


ಇರಗೆನ್ನದೆನ್ನನು [ತೀ]ವಿಕೊಂಡಿರ್ದ ಕರುಣ 
ಬಳಗ ಸುಳುಹನಾರನು ಕಾಣೆ 
ಥಳಥಳಿಸುವ ನಿರ್ವಯಲಲಿಂಗದಾಶ್ರಯ 
ಬೆಳಗ ನೋಡುತ [ನಿರ್ವಯಲ] ಮುಟ್ಟಿದೆನು 
೭೧ 


ರಾಗ : ದೇಶಿ 

ಚಿಂತೆಯುಳಿದು ನಿಶ್ಚಿಂತೆಯೊಳಗೆ ಬಾಳ್ವ ಮ 
ಹಂತರೆನಗೊಮ್ಮೆ ತೋರಿರೆನಗೆ 'ಸದ್ದುರುವೆ 
ಹಸು ತೃಷೆ ನಿದ್ರೆ ನೀರಡಿಕೆ ವಿಷಯಗಳರತು 
ಕುಸುಮ ತಾಂಬೂಲ ವಸನ ಜಲಭೋಗವ | 
ಹಸನಾಗಿ ಬಿಟ್ಟು ನಿರಾಶೆಯೆಂಬೀ ರಾಜ್ಯಪದ 


ದೊಸಗೆಯೊಳು ಬಾಳ ಮಹಿಮರ ತೋರು ಸದ್ಗುರುವೆ 


CC-0. Jangamwadi Math Collection, Varanasi. An eGangotri Initiative 


॥ ಪಲ್ಲ 


॥ ಪಲ್ಲ 


೬೨ 


ಅರಿಷಡ್ವರ್ಗಪ್ಪಮುದ ನವವೆಸನಗಳು 
ದುರಿತ ರಾಗದ್ವೇಷರಹಿತವಾ 

ಹರವರಿಯ ಪರದೇಶ ರಾಜ್ಯವನಾಳ್ವ 
ಅರಸುಮಗನನು ತೋರಿಸೆನಗೆ ಸದ್ಗುರುವೆ 


ಒಂದೇ ವಸ್ತಾವೆ ಹಲವೆನಿಸಿ ರಚನೆಗೆ ಬಂದು 
ಆಂದರಿಯೂಳು ಹಲವು ವೇದವ 
ಜಿಂದದಿಂದರದು ನಿರ್ವಯಲಲಿಂಗವನೆಪ್ಪಿ 
ಒಂದಾದವರ ತೋರಿಸೆನಗೆ ಸದ್ಗುರುವೆ 

೭೨ 


ಬಲ್ಲಿ ಬಲ್ಲೆನೆಂದು ನೀ ಬರಿದೆ ನುಡಿಯಲು [ಬೇಡ] 

ಎಲ್ಲವ ಬಲ್ಲಂತ ಶಿವನೆಂದು ಸುಮ್ಮನೆ ಬಲ್ಲವನು 

ಶರಧಿಯೊಳು ಪುಟ್ಟಿದ ತೆರೆ ನೊರೆ ಬುದ್ಭುದಂಗಳು 

ಯಾ ಗಿ ಸುಮ್ಮಾನಿರು ನೀ ಬಲ್ಲವನು 

ಮುಂ ನಿಲ್ಲು ಅಶಮಧ್ಯದಿನಾ ಚೆಲುವಿಂದೊಗೆದು 

ತೋರುವ ಕೇಡಿಲ್ಲದಂದದಿ ತೋರುವ 

ಆ ಬಗೆಯ ಬಯಲೊಳಡಗುವ ಪರಿ ನೀನಿರಲು 

ನೋಡಿ ನಗುತ ಬೇಗದೊಳಗಲದಿರೆ ನೀ ಬಲ್ಲವನು 

ಎಲ್ಲೆಲ್ಲಿ ನೋಡ್ಲಿ_ ಶಿವನೆಲ್ಲದೆ ಮತ್ತೆ 

ಬೇರಿಲ್ಲಯೆಂದೆ ಬರಲು ಕರಿಗೊಂಡಂ 

ಎಲ್ಲ ತಾನಾದ ನಿರ್ವಯಲಶಿಂಗವನಪ್ಪಿ 

ಬಲ್ಲೆನೆಂಬ ಸೊಲ್ಲುಡುಗಿ ಸುಮ್ಮನಿರು ನೀ ಬಲ್ಲವನು 
೭3 


ವ್ಯಕ್ತದತಿಶಯಗಳನು ವಿರತಿಯಿಂದಲೆ ಗೆಲಿದು" 

ಮುಕ್ತಿ ತಾ ರೂಪುವತ್ತಂತೆ ಸುಳಿ ಸುಳಿವ ದೇಶಿಕನ ಬೆಡಗ 
ಆಗ ಮುಸುಕಿದ ಮಾಯಾಬಲಿಗೆ ಸಿಕ್ಕದೆ 
ಲಿಂಗದೊಳಗಲದಿಪ್ಪರಿವಿನಾನಂದವು ಹೆಚ್ಚಿ 

ಬಗೆಬಗೆಯಲ್ಲಿ ಸುಳಿದಾಡುತಾ ಬರುವ 

ವಿಗಡಮೂರ್ತಿಯ ವಿನೋದದ ಬೆಡಗ 


ಸ್ವರವಚನ ಸಂಪುಟ; ೪ 


pC) 


॥೩ 


CC-0. Jangamwadi Math Collection, Varanasi. An eGangotri Initiative 


ನಿರ್ವಯಲಲಿಂಗ ಅಂಕಿತದ್ಮಸ್ವರವಚನಗಳು 


ಎಂದೆಂದು ಕೆಡದೊಪ್ಪ ತಿಪ್ಪ ಭ್ರಮದಿ ಮನ ` 
ಸಂದು ಸಂದಳಿದು ಸಹೆಜಜ್ಞಾನಸುಖದೊಳು 


ನಿಂದುದಮಪ್ಪಡೆ ಪೊದರಿಲ್ಲದ ನಿತ್ಯ 
ಸಂದ ಪದದರಿಗೈಕ್ಯನ ಬೆಡಗ 


ಎಂತಿರ್ದುದಂತೆ ಸಹಜವೆ ದೊತರನೊಳಗ 


ಭ್ರಾಂತುರಹಿತ ನಿರ್ವೆಯಲಲಿಂಗದೊಳೋ 
ರಂತೆ ಕೂಡಿಪ್ಪ, ಏಕಾಂಗಿಯಾ ಬೆಡಗ 
೭೪ 

ರಾಗ : ಸಾಳಗ 
ಎನ್ನ[ವರೆ]ನಬಹುದು ನೋಡೆಲ್ಲರಂತಾಡುವ ಮ 
ಹಾನುಭಾವದಿ ನಿಂದ ಜ್ಞಾನಸಿದ್ಧನಮಾ 
ಜೀವ ಪರಮರೆಂದೆಂಬ ಸಂಧಾನವ 

ಭಾವಿಸಿ ತಿಳಿದು ಬಟ್ಟಬಯಲು ಬಗೆಗೊಂಡು 
ದೇಪರಿಗೆ ದೇಗುಲವನೆ ತಾನೊಳಕೊಂಡು 
ಪಾವೆನಮೂರ್ತಿ ಆನಂದಸಿದ್ಧನಮಾ 
ಸಕಲ ನಿಃಕಲವೆಂದೆಂಬುದುಭಯವ ತಿಳಿದು ಘನ 
ಸುಖವಾದ ನಿಶ್ಚಲಪದದೊಳಗೊಂದೆ 
ಮುಕುರದೊಳಗೆ ತೋರ್ಪ ಮುಖವ ತಾನೆಂದು ಲಿಂಗ 
ಮುಖವ ತಿಳಿದು ನಿಂದ ಮುಕ್ತಿಸಿದ್ದನನು 


ನಕ್ಕವರೊಳು ನಕ್ಕು ನಗಿಸುತಿರೆಲು ಕೂಡೆ 
ಮಖ್ಯಿಷರೊಡನೆಯದ ಜಿಹ್ಮದೊ 
ಳುಕ್ಕಿದಂತವರವಿಂಗಿತಗಳಿಗೆ ತಾ 


ಸಿಕ್ಕದೋಡುವ ಶಿಪಯೋಗಿಸಿದ್ದನನು 


ಇದ್ದು ಇಲ್ಲದ ಜಗದೊಳು ಹೊದ್ದಿ ಹೊಂ ' 
ದಡೆ ಬಾಳ್ವ ವಿದ್ಯ ಕರಿಗೊಂಡು ಭೂಭಾಗ 
ಮಧ್ಯದೊಳು ಇಂತಿರ್ದು ವಿಶುದ್ಧಮುದ್ರಿತನಾದ 
ನಿರ್ಧರ ಗುರುವಿನ ಬುದ್ಧಿ ಸಿದ್ಧನನಂ 


CC-0. Jangamwadi Math Collection, Varanasi. An eGangotri Initiative 


॥ ಪಲ್ಲ 


೭೪ 


ಆಡುತ ಎಲ್ಲವ ಏಕವೆಂದರಿದ ಮಾ 

ತಾಡುತ್ತ ಮಹದರಿವಿನ ಬೆಳಗ 

ನೋಡುತ ನಿರ್ವೆಯಲಲಿಂಗವು ತಾನಾದ 
ಢವಿಧದಿ ನ ತಸಿದ್ಧನನು 


೭೪ 
ರಾಗ : ನಾಟಿ 


ಮಾಡು ಸುಜ್ಞಾನಿಗಳ ಸಂಗವದು ನಿನಗೆ 
ಕೂಡೆ ಕೃಪಾಲ[ನ ಪ]ದವಿಯನೈದಿಸುವದು 
ಮಾಡದಿರು ಆರಿತು ಅರಿಯದ ಮೂರ್ತಿಜೀವರೊಡ 


ನಾಡಿದರೆ ಕೇಡಂ ದುಃಖವದೆ ಆತ್ಮ ॥ ಪಲ 


ನಡೆ ಮಾತುತ್ಮಸಯಗೆದೋರುತ ಶಿವಯೋಗಿಗಳು 
ನಡವ ಕಿಹರದಕದೆ ಸಾಕ್ಷಿನಿ ನೀ ನೋಡು 
ಡೆ ಬೇರೆ ನುಡಿ ಬೇರೆಯಾಗಿ ತೋರಿಸಿ ಬಾಳ್ವೆ 
ನ ಸಂಗವ ಸಾಕುಮಾಡು ಬೇಗ ಆತ್ಮ 


ಧರ್ಮಸ್ವರೂಪರೊಡನಾಡಿದರೆ ನಿನ್ನೆ ಪ್ರಾಣ 
ಧರ್ಮಾಧರ್ಮವನು ತೋರು ನಿಮ್ಮ್ಮ 
ಸಾಂ ಓವ ಡುವರು 

ಕರ್ಮಕುಟಿಲ ವೃಹತ ಕುಟಿಲತರ ಸಂಸರ್ಗದ 
ಪೆರ್ಮೆಯನುನ್ಮನಿಮಾಣಿ ನಿಷ್ಕರ್ಮಿನೀಹಡೆ 


ಆವಾವ ತೆರದಿ ಬಾಳುತಿಪ್ಸ್ನ 

ಭಾವಬುದ್ಧಿಯ ಕೇಳಿ ಬಾಳ 

ಸಾವು ಹುಟ್ಟು ಸುಖದುಃಖಕೊಳಗಾದವರ ಸಂಗ 
ನೋವು ತಪ್ಪದು ಮುಂದೆ ಬಿಡು ಸಾರಿದಾತ್ಮಾ 
ಮುಂದನರಿದ್ದು, ದೆ. ಮುರಿದು ಸಲೆ ಬಾಳುವದ 
ರಂದವನು ತಿಳಿದು ನಿಪ್ಪ ಕೈಯಿಸಿ ನೀ ನಿಲ್ಲು 
ಒಂದೊಂದು ಹೊತ್ತಿಗೊಂದೊಂದು ಬುದ್ದಿ ಯ ನೆನೆವ 
ಮಂದಮತಿಗಳ ಸಂಗ ಸಾಕು ಸ ಸಾಕಾತ್ಮಾ 


CC-0. Jangamwadi Math Collection, Varanasi. An eGangotri Initiative 


ಸ್ವರವಚನ ಸಂಪುಟ ; 


೪ 


52 


ಾ 


ನಿರ್ವಯಲಲಿಂಗ ಅಂಕಿತದ ಸ್ವರವಚನಗಳು 


ಇದು ನಿತ್ಯವಿದು ಸತ್ಯವೆಂದು ಬೇಗದಿ ನಿನ್ನ 
ಹೃದಯದೊಳು ತಿಳಿದು ನಿರ್ವಯಲಲಿಂಗದೊಳು 
ಹುದಿ[ಗಿ]ಕೊಂಡಿರೆ ನಿನ್ನ ಪುಣ್ಯಪಾಪದ ಘನ 
ವಿಧಿವಿಕ್ಕಿ ಬರಲು ತಪ್ಪದೆಲೆಯಾತ್ಮಾ 


೭೬ 
ರಾಗ : ನಾಟಿ 


ಅರಿದರಿದು ಶಿವಭಕ್ತಿ ಮೂರುಲೋಕಡೊಳರಿದು 
ಅರಿದರಿದು ಬಸವ ಜಯಿಸುವ ಬಗೆಯರಿದು 
ಅರಿದರಿದು ಜವನ ಧಾಳಿಯ ಗೆಲುವುದರಿದು 
ಅರಿದರಿದು ಶಿವಭಕ್ತರೊಡನಾಟವರಿದು 


ಅರಿದರಿದು ಸರ್ವಜನಸೇವ್ಯನಾಗೂದರಿದು 
ಅರಿದರಿದು ಸರ್ವಪದವಳಿದಂಳಿವುದರಿದು 
[ಅರಿದ]ರಿದು ಸ್ವರತಿಯಾಡಿ ವಿರತನಾಗಂವದರಿದು 
ಅರಿದರಿದು ಸರ್ವ ವ್ಯಸ[ನ]ಮನವಳಿವುದರಿದು 


ಆರಿ[ದರಿ]ದು ತನ್ನಾತ್ಮವರಿತು ಬಾಳುವದರಿದು 
ಅರಿದರಿದು ಅನ್ನದಾನವ ಮಾಳ್ಬುದರಿದು 


ಅರಿದರಿದು ಚೆನ್ನೆಯರ ನುಡಿಗೆ ಸೋಲದಿಹುದರಿದು 


ಅರಿದರಿದು ಶಿವೆನಂದಮಯನಾಹದರಿದು. 


ಅರಿದರಿದು ನುಡಿದಂತೆ ನಡೆದು ತೋರುವದರಿದು 
ಆರಿದರಿದು ಬಡವರನು ರಕ್ಷಿಸುವುದರಿದು 


ಅರಿದರಿದು ಕೇಡಿಗನೊಳೆಡೆಯಾಂತುಕೊಂಬುದರಿದು 


ಅರಿದರಿದು ಮೃಡಶರೆಣನ: ಸೇಪೆಯರಿದು -` 


ಅರಿದರಿದು ತ್ಯಾಗಠೀಲವಾಗಿ ಬಾಳುವುದರಿದು 


ಅರಿದರಿದು ಭೋಗದೊಳು ಮೈಮರೆಯದಿಹಂದರಿದು 


ಅರಿದರಿದು ರಾಗಸ್ಥರಹಿತನಾಗುವುದರಿದು 
ಆರಿದರಿದು ಮುಕ್ತಿಯ[ಪಡೆಪುದರಿದ]ರಿದು 


೭೫ 


॥ ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


ದ ಸ್ವರವಚನ ಸಂಪುಟ : ೪ 


ಆರಿದರಿದ್ದುದುರದಿ ಮೈದೋರದಿಹದರಿದು 
ಅರಿದರಿದು ಮರೆಹೊಕ್ಕವರ ಕಾಯುವುದರಿದು 
ಆರಿದರಿದು ನಿರ್ವಯಲಲಿಂಗದಿ ಜರದು ಬಾಳ್ವೆ 
ವರವೇಶಿಯರ್ನ,..ಉದರಿದು 


ಗಂಗೇಶ ಅಂಕಿತ ಸ್ವರವಚನ 


೭೭ 


ಏಕಮುಖರುದ್ರಾಕ್ಷಿತಂಗಳಿರಲು 
ಏಕಮುಖರುದ್ರಾಕ್ಷಿದೋರೆಯೆನಲೇಕೊ 


ಮೆನವೆಳಸಿದಂತೆ ಪರಿದಾಡುವೆಗೆ ಪಲವು ಮುಖ 
ಘನವರಿಯದಿರುವ ಮರುಳೆಗೆ ಪಲವು ಮುಖ 
ತ[ನು]ಮರಣಕಂಜಿ ಕಳವಳಿಸುವಗೆ ಪಲವು ಮುಖ 
ಅನುವರ್ಗಕೆಲ್ಲ್ಲ . ದಿರಲದೇಕಮುಖ 


ಪಶುಭಾವದಿಂ ತನ್ನ ತಾನರಿಯದಿರೆ ಪಲವು ಮುಖ 
ಎಸೆವುದೆಲ್ಲಪ ಬಯಸಲು ಪಲವು ಮುಖ 
ವಿಷಯದೊಳು ಬಿದ್ದು ಮೈಮರೆದಿರಲು ಪಲವು ಮುಖ 
ಕುಶಲ ತಾನಾಗಿ ಗುರುಪಾದವಿಡಿವುದೇಕಮುಖ 


ನೆರೆ ಹಮ್ಮು ಮಮಗೊಳಗಾಗಿರಲು ಪಲವು ಮುಖ 
ತರುಣಿಯರ ಬಲೆಗೆ ಬೀಳಲು ಪಲವು ಮುಃ 

ತಿರುಗಿ ಬರುವ ತವಕಪ ಮಾಡಲದು ಪಲವು ಮುಖ 
ವರ ಗಂಗೇಶನೊಳು ಏಕವಾಗಿರಲೊಲ್ಲದೇಕಮುಖ 


ಸಿದ್ಧಲಿಂಗ ಅಂಕಿತದ ಸ್ಫರವಚನಗಳು - 
೮ 1 


ರಾಗ : ಮಧು 
ಗೋವಿಂದಾ ಎನ್ನಿ ಬಲ್ಲವರೆಲ್ಲರು 
ಗೋಕುಲಪತಿ ಬಸವಣ್ಣನೆಂದು 


CC-0. Jangamwadi Math Collection, Varanasi. An eGangotri Initiative 


ಜೀ 
॥ ಪಲ್ಲ 


ಶಾಂತ ಕಂಬಾಳೇಶ ಅಂಕಿತದ ಸ್ವರವಚನಗಳು ೬% 


ಕಾಡದಿರು ಸುಜನೆರನು ಕೊಡದಿರು ಮೊರ್ಬರೆನು 

ಬೇಡದಿರು ಲೋಭಿಯೆನು ಆನ್ಯಧನವ 

ನೋಡದಿರು ಪರನುತಿಯ ಪಾಡದಿರು ಪಾತಕರೊ 

ಳಾಡೆದಿರು ಕಡುದುಃಖವಹುದು ನಿನಗಾತ್ಮ ್ನ ೧ 


ಜರಿಯದಿರು ಸತ್ಯರನು ಮರೆಯದಿರು ಪ್ರಣಮವನು 

ತೊರೆಯದಿರು ಅಪಜಯದೊಳಾದವೆರನು 

ಬೆರೆಯದಿರು ಕುಲವಳಿದು ಕಂಡ ಜಾತಿಗಳೊಡನೆ 

ನೆರೆಯದಿರು ಪರರೊನಿಶೆಯರಿಗೆ ಮನವೆಳೆಸಿ ನ 
ಹಂಬಶಿಸದಿರು ಹಲವ ನಂಬಿಗಿಲ್ಲದನೊಡನೆ 

ತುಂಬಿಕೊಂಡಿರು ತನುವಿನಿರವಗೊಡದೆ 

ಬೆಂಬಿಡದೆ ಶಾಂತಕಂಬಾಳೇಶನಂ ಭಜಿಸಿ . 


ಇಂಬೆಸೆವೆ ಪದವಿಗಳ ಪಡೆದು ನೀ ಸುಖಿಸ ೩, 
೬೩ 

ರಾಗ : ದೇಶಿ 

ಪ್ರಾಣಲಿಂಗವ ಪೂಜಿಸುವ ಪರಿಗಳಿಂತೆನಲು | 

ಕ್ಷೋಣಿಯೊಳು ಬಿಡದೆ ಬಲ್ಲಂತೆ ಪೇಳುವೆನು " ॥ ಪಲ್ಲ 


ತನ್ನ ದೇಹದ ದೇಗುಲದಿ ಲಿಂಗವನು ನಿಲಿಸಿ 

ಉನ್ನತದ ಶಿರವೆಂಬ ಕಳಸವಿರಿಸಿ . 

ಮುನ್ನ ಮನವೆನಿಪ ವಾರಿಯೊಳು ಮಜ್ಜನಕೆರದು 

ಇನ್ನು ನಾಲಿಗೆಯೆಂಬ ಘಂಟೆಯಿಂದ ೧ 


ಎಸೆವ ನಯನವೆ ಜ್ಯೋತಿ ಅತಿಪ್ರಾಣ ಬೀಸಣಿಗೆ 

ಅಸಮೆರಡುತೋಳುಗಳು ನಂದಿಧ್ವಜವು 

ಪೊಸತೆನಿಪ ತನ್ನ ಕರ್ಣವೆ ಗವಾಕ್ಷಿಗಳಾಗಿ 

ಕುಶಲದೊಳು ಕೊನರಿ ಕೋವಿದರು ಬಿಡದೆ ೨ 

ಮನದ ಸದ್ಧರ್ಮಗಳು ಮಿಗೆ ನಂದಿಕೇಶ್ವರನು 

ಘನವೆನಿಪ ಕರಣ ಮಣಿತಿಂಥಿಣಿಗಳು 

ಮಿನುಗುತಿಪ್ಪಷ್ಟಭೋಗಗಳಷ್ಟವಿಧಪೂಜೆ 

ತನುಗಲಿಯ ಷೋಡಶುಪಚಾರದಿಂದ ೩ 
5 


CC-0. Jangamwadi Math Collection, Varanasi. An eGangotri Initiative 


೬೬ ಸ್ವರವಚನ ಸಂಪುಟ ; ೪ 


ಮೂರು ಗುಣವೆಂಬುವತಿಮೂರು ಕಾಲಡ್ಡ ಣಿಗಿ 
ಮಾರಿದ ಸುಪರಿಪೂರ್ಣ ಪರಿಯಾಣವು 
ಭೋರೆನಿಪ ನಿರ್ಮಲಲಿಂಗವೆ ಭೋಜನಗಳಾಗಿ 
ಸಾರಭಕ್ತಿಯ ರಾಗರಸವೆ ತಾಂಬೂಲ 


ಈ ಪರಿಯೊಳಿಂತಪ್ಪ ಪೂಜೆಯಿಂ ಪಗಲಿರುಳು 
ನೇಪಕದಿ ಶಾಂತಕಂಬಾಳೇಶನಾ 
ಶ್ರೀಪಾದಪಂಕಜವ ಬಿಡದೆ ಭಜಿಸಲು ಮುಂದೆ 
ಸೋಪಾನ ಉಂಟು ಮುಕ್ತಿಯೆ ಮೂಲಕೆ 


೬೪ 


ಮಾಡಿದುಪಕಾರವನು ಮನೆದೊಳರಿಯದೆ ಮುನಿದು 
ಕಾಡಿ ಕೆಡುವನ ಸಂಗ ಬ್ಯಾಡವೆಲೆ ಮನವೆ 


ಜೀವಿತೇಶನ ಸತಿಯ ಉರದ ಮೇಲ್ವಿಷ ಬೀಳೆ 
ಸಾವಳೆನುತಲಿ ಮಂತ್ರಿ ತೆಗೆಯೆ ಕೊಲಿಸಿದನು 
ಹಾವು ಕಚ್ಚಿದ ಹಣ್ಣ ಸವಿದು ಜನ ಸಾಯೆ ಸಂ 
ಜೀವಿನಿಯ ತಂದ ಗಿಳಿಯನು ಕೊಂದ ಮುನಿಪ 


ಶುನಿಯ ಸಾಲಕ್ಕಡಹನಿಕ್ಕಿ ಪೋಗಲುಬೇಡ 
ಮನೆಗೆ ಕಳುಹಿಸಿಕೊಂಡು ಬರೆ ಕಡಿದನು, 
ವನದೊಳು ಕಿರಾತ ಜಲನೀಂಟಿ ಕೆಡಿಸಲು ಗಿಡುಗ 
ತನಗೆ ಹಿತವೆನುತ ತಿಳಿಯದೆ ಕೊಂದನದನು 


ಶೋಕ ಮುಂಗುಲಿಯು ಸರ್ಪನ ಕಡಿದು ಬರಲಾಗ - 
ಹಾಕಿ ಕೊಂದಳು ಕೊಡನ ಒಕ್ಕಲಗಿತ್ತಿಯು 

'ಬೇಕೆಂಬ ಪದವಿಗಳನಿತ್ತ ಬ್ರಹ್ಮನ ಬಡಿದು 
ಕಾಕುಮಾಡಿದರು ಮುಪ್ಪುರದ ನಾಯಕರು, 
ಭಲ್ಲುಕನು ಭೂರಮಣನೊಳು ನಂಬಿ ನಿದ್ರಿಸಲು 

ಅಲ್ಲಿ ಹುಲಿಗದ ನೂಕಿ ಕೊಲ್ಲಿಸಿದನು 

ಬಲ್ಲಿದವನೀಶ ಕಟ್ಟಿದ ಕೇರಿಯು ನಿಲ್ಬದಿರೆ 

ಸೊಲ್ಲು ಹಿತಗಳ ಹೇಳಿ ಮಡಿದ ಗೋರಾಂಟ 


CC-0. Jangamwadi Math Collection, Varanasi. An eGangotri Initiative 


ಆಗ್ರ 


॥ ಪಲ್ಪ 


ಶಾಂತಕಂಬಾಳೇಶ ಅಂಕಿತದ ಸ್ವೆರವಚನಗಳೂ ೬2 


ಹಾದಿಯೊಳು ಬೇಡ ಬಾಯಾರಿ ಬರೆ ಕಪಿ ಜಲವ 
ಭೇದವಿಲ್ಲದೆ ತೋರಲದನೆಸೆದನು 

ಈ ಧರೆಯೊಳಗೆ ಶಾಂತಕಂಬಾಳೇಶನೆಂಘ ಗೆ ಬೇ ` 
ಕಾದ ಹಿತಗಳ ಮಾಡಿ ಹೆಗೆಯಾದರುಂಟಿ 


೬ 


೬೫ 


ಆಂಗ ಮಾಸಿದಡಷ್ಪ ತವರಣದಿಂ ತೊಳೆಯದೆ 
ಗಂಗೆಯೊಳು ಮುಳುಗಿ ಮೀಯಲು ಮುಕ್ತಿಯುಂಟೆ ಮ ॥ ಪಲ್ಲ 


ಹಲವು ಜಲ್ಮದಿ ಹುಟ್ಟಿ ನೆಲೆಗಳಿಲ್ಲದೆ ನೊಂದು 
ಸಲೆ ದುಃಖ ಸುಖಗಳನನುಭವಿಸುತ 
ಕೆಲವು ಕಾಲದೊಳಿಪ್ಪ ಮಲಭಾಂಡ್ಯದೇಹವನು 
. ಬಲುನೀರೊಳನುದಿನವು ತೊಳೆಯೆ ಶುದ್ಧವಹುದೆ ೧ 


ಮಂಡುಕಂಗಳು ಮತ್ಸ್ಯ ಕಮಟಂಗಳುದಕದಿಂ 

ತಂಡತಂಡದ ಜೀವಿಗಳು ನಿತ್ಯ ಮುಳುಗಿ 

ಕೊಂಡೇಳುತದರೊಳು ಸತ್ತು ಹುಟ್ಟಿಯೆ ಮುನ್ನ 

ಕಂಡವೆ ಕೈಲಾಸದಿರವ ಕೇಳ್ಮನುಜ ೨ 


ಎಸೆವಷ್ಟಮದ ಸಪ್ತವ್ಯಸನದಿಂ ತನುವೆಲ್ಲ 

ಮಸುಳಿಸಿ ಮುಲಿನಗೊಂಡಿರ್ಪದನರಿದು 

ಕುಶಲದಿಂ ಶಾಂತಕಂಬಾಳೇಶನಂಘ್ರಿಯ 

ಮಿಸುಪ ಜಲಗಳ ಮೀಂಟಿ ವೂಯಬೇಕೆಲವೊ "೯ 


೬೬ 


ಸತಿಯಳಿಲ್ಲದ ಬಳಿಕ ಸಕಲ ಯೋಗಗಳೇಕೆ 
ಅತಿಹಿತದೊಳೊಲಿದು ಸಮರಸ ಸಖನ ಮಾಳ್ಬ ॥ ಪಲ್ಲ 


. ಮಂಟಪಾಲಯವ್ಯಾಕೆ ಮೋಹದನ್ನೆಗಳ್ಳಾಕೆ 

ಘಂಟಿ ಉಂಗುರಾಭರಣವ್ಯಾಕೆ 

ಧಂಟುಬಂಧುಗಳ್ಳ್ಯಾಕೆ ನಿಜಕಳೆಗಳಿನ್ಯಾಕ ಈ 
ಉಂಟೆನಿಪ ರಾಜಮನ್ನಣೆಗಳ್ಳಾಕೆ ನ ಸಾಕಿ ಸಾ 0 


CC-0. Jangamwadi Math Collection, Varanasi. An eGangotri Initiative 


೬೮ ಕ 'ಸ್ವೈರವಚನೆ ಸಂಪುಟ : 


ವಿ ಅನಾ: 
ಸಣ್ಣಬಣ್ಣಗಳ್ಳಾಕೆ ಸೊಕ್ಕುಜವ್ಹನವ್ಯಾಕೆ 
ನುಣ್ಣಿ ಸುವ ನೀಟ ಲಾವಣ್ಯವ್ಯಾಕೆ 
ಎಣ್ಣೆ ವೂಯಗಳ್ಳಾಕೆ ಎಸೆವ ತಾಂಬುಲವ್ಯಾಕೆ 


ಕಣ್ಣಿನಲಿ ಮಾಳ್ಬುತ್ಸಹಂಗಳ್ಳಾಕೆ 


ಹಾಸುಮಂಚಗಳ್ಳಾಕೆ ಹಣಧಾನ್ಯವಿರಲ್ಯಾಕೆ 
ಹೂಸುತಿಹ ಪರಿಮಳ್ಳಶ್ಚರಿಗಳ್ಳಾಕೆ 
ಈಶ ಗುರು ಶಾಂತಕಂಬಾಳೇಶನಿತ್ತನುಗಾಲ 


ಹುಚ್ಚನಂಜೇಶ ಅಂಕಿತದ ಸೃರವಚನಗಳು 
೬೭ 


ರಾಗ : ಶಂಕರಾಭರಣ 


ನಿನ್ನ ನಾನೇನುವಂ ಬಯುಸೆ ಬಳಲಿ ಏ ಗುರುವೆ 
ಬೆನ್ನೊಳು ನೀನಿಹನಂತಚೋದ್ಯಪದ ಸಾಕು ಕಟ್‌ 


ಅರಸುತನವು ಬೇಡ ಅದಕೆ ಖುರದ ಶಲ್ಯ 
ಧರೆಯನಾಳುವ ರಾಯನಾನೆ ಮುನ್ನ ಬೇಡ ' 
ಸುರಪತಿಯ ಭೋಗತಿಶಯ ಬೇಡ ನೀಯೆನ್ನ 
ಶರಿರದೊಳಹೊರಗಿಪ್ಪ ಸುಖವ ಕಾಣ್ಬುದೆ ಸಾಕು 


ಅಣಿಮಾದಿ ಅಷ್ಟಸಿದ್ಧಿಯು ಬೇಡ ನೀ ನಿಚ್ಚ 
ಅಣುರೇಣು ತೃಣಕಾಷ್ಮ ಭರಿತವಾದ ಅ 
ಗಣನೆಯಿಲ್ಲದ ಸುಖದಣೆಯ ತೋರಿಸಿ ನಿ 

ರ್ಗುಣ ಸಾಮ್ರಾಜ್ಯವಿತ್ತೀಶನಯ್ಯ ಗುರುವೆ 


ಅಪ್ಪದಿಕ್ಬಾಲಕರ ಅಧಿಕಾರಿತನೆ ಬೇಡ 

ದಿಟ್ಟ ಮುನಿಗಳ ಶ್ರೇಷ್ಠಜೀವವು ಬೇಡ 
ಬಿಟ್ಟಿರದೆನ್ನೆ ನೀ ಕೂಡಿರ್ಪ ಸುಖದ ಸಂ 
ತುಪ್ಪಿಯದನೆ ಕೊಟ್ಟು ಸಲಹೆನ್ನ ಸದ್ಗುರುವೆ 


CC-0. Jangamwadi Math Collection, Varanasi. An eGangotri Initiative 


ಜೆ ನ ಅಂಕಿತದ ಸ್ವರವಚನಗಳಂ 


ರೀರವಿಡಿದು ೭ ಬಾಳ್ವೆ ಹರಿಬ್ರ; (ಟಿ ದ ಬೇಡ "” 
ವರ ಪ್ರಮಥರುದ್ರ ಗಾ ಮನ್ನೆ ಬೇಡ 
ಪರಮ ಗುರುವೆ ನಿ ನಿನ್ನ ನಿಜ ಶರೀರದೊಳಿನ್ನ 
ವೆರಸಿಕೊಂಡಿರ್ಪ ಸುಖವ ಕಾಣ್ಬುದೆ ದೆ ಸಾಕು 
ತುಜ್ಜೆವೆಗಳಿಗೆ ಸೊಲ್ಲಿಸದೆನ್ನ ನಿನ್ನೊಳ 


7 ಕ್ರ ಕಾಷ್ಟ ಡ್‌ ಎವಿ, 
ಗಚ್ಚೊತ್ತಿದಂತಿರ್ದೆ ರಡಿಲ್ಲದ ವ 


ಹೆಚ್ಚಿನ ಪದವಿತ್ತು ಸಲಹುವ ಎರಕ್ಷೆ 
ಹುಚ್ಚನಂಜೇಶ ತಪಃ ಗುರುರಾಯ ಶಂಭುವೆ 
೬೮ 


ಗುರುವೆ ನಿನ್ನೊಳ! ಗೈಕ್ಯಪದವಲ್ಲದೆ ಬೇರೊಂ 
ದೊರೆಬೇಡೆಂಯ ುವರ ಸಂಗದೊ ಇಳಿರಿಸಯ್ಯ 


ರಾಗ : ಸೌರಾಷ್ಟ್ರ 


ವನಿತೆ ವಾಹನ ವಸ್ತ್ರಾಭರಣ ಭ್ರಾಂತಿಗಳ 


ನೆನಹು ನಿಷ್ಟತ್ತಿಯಾದ ಮಹಾನುಭಾವದ 
ಘನಸ್ಸುರೆಗಳ ಸಂಗದೊಳಿರಿಸಯ್ಯ 


ನೀಡಿ ಮಾಡುತ ನಿನ್ನವರದೊಂದರ್ತಿಯ 
ನೋಡುತಾನಂದಸುಖದೊಳು 

ಆಡುತೆ ಅತಿಹೆರುಸದಿಂದಲಲಸಿನೊಳು 
ಕೂಡಿಪ್ಪವರ ಸಂಗದೊಳಿರಿಸಯ್ಯ 

ಸತ್ಯ ಸದ್ಧರ್ಮ ಸದ್ಗುಣ ಸೈರಣೆ ಶಾಂತಿ 
ಯುಕ್ತಿಯೊಳಗೆ ಬಾಳುತ ಮತ್ತತ್ಯುತ್ತಮರ 
ಯುಕ್ತಿಯ ಮೋಹದ ಚಿತ್ತದ ಬಲ್ಲು ಹೊಳೆವ 
ರೊತ್ತಿಲಿರಿಸಿ ರಕ್ಷಿಸು ರಕ್ಷಿಸಯ್ಯ 

ಒಂದು ದಿವ ಒಂದು ಹಗಲೊಂದು ಜಾವ ಮ 
ತ್ರೊಂದು ಗಳಿಗೆ ಮನಸಂದು ಲಿಂಗದೊಳು 
ಒಂದಲ್ಲದೆರಡರಿಯದ ಲಿಂಗೈಕ್ಯ 

ಕಂದನ ಮಾಡಿ ಸಲಹು ಸಲಹಯ್ಯ 


CC-0. Jangamwadi Math Collection, Varanasi. An eGangotri Initiative 


೬೯ 


30 


ಛು 


೭೦ ಸ್ವರವಚನ ಸಂಪುಟ ; ೪ 


ಇಂತು ಏಕಾರ್ಥವಲ್ಲದೆ ಬೇರ್ಬೇರೆ ನೀನಾನೆಂ 
ಬಂತದರಿವದಂತಿರಲ್ಲ್ಲಿರೊಳಗೆ 

ಯಂತ್ರೆ ವಾ[ಹಕ] ಹುಚ್ಚೆನಂಜೇಶ ನಿನ್ನೆ ಕೂಡು 
ವಂತುಟಿಲ್ಲ ದೆ ಬೇರೊಂದಿಲ್ಲ ನಿಮ್ಮಾ ಣೆ % 


೬೯ 


ಕಾಕ ತೇಲೋದು ಕಾಂಬಾ 
ಏಕೆ ಸುಮ್ಮಗೆ TRE ಬಾಳ್ವೆ ಯತಿ 
ಕಾಕುಬ ಬದ್ದಿಯನೆತಿಗಳೆದು ಮನವೆ ಆಗೆ 
ವೇಕ ಫ್ರೀ “ರಮ ಗುರುವಿನೊಳ್ಳಿಕ್ಕವಾಗಿರುವ 
ಜೋಕೆಯೊಳು ನಿಲು ನೀ ಮನವೆ ॥ ಪಲ್ಲ 


ಮನವೆ ಹುಟ್ಟಿದಂದಿಂದ ಕರ್ಮದ ವಾಸದೊಳಗೆ 

[ಮುಸವೆ]ನೀ ಕಷ್ಟಪಡದೆ ಯಾನ ಭ್ಹ್ಹಾ 

ಮನವೆ ಕಷ್ಟವನು ತಿಳಿದು ಹಿಮ್ಮೆಟ್ಟಿದೆ 

ಮನದರುದುಗಟ್ಟಿಗೊಂಡು ನೀಗಿಲ್ಲಲೊಡವೆ 

ಮನವೆ ಹುಟ್ಟಿಳಿದು ಹ್ಹೊಯನು 

ಮನವೆ ದಿಟ್ಟತನದಲ್ಲಿ ನಡಮುರೂಷನ 

ಮನವೆ ಕಟ್ಟಿಳೆಯಿಲ್ಲದ ಗುರುವು ತನ್ನ ನಿಜದ ಸುಖವ 

ಸೂರೆಬಿಟ್ಟು ಕೂಡಿಹ ನಿನಗೆ ಮನವೆ ೧ 


ಮನವೆ ವೇಷದ ಮರೆಯ ಬಹುರೂಪಿಯಾ 

ವನ ಹೊರವೇಷವನು ಕಂಡು ನೋಟಕರು 

ಮನವೆ ದೂಷಣೆ ಭೂಷಣೆಗಳಿಂ ನುಡಿಯನು 

ಕೇಳಿ ಕ್ಲೇಶ ಹರುಷವಿಲ್ಲದಿಪ್ಪಂತೆ ವಂನವೆ 

ಈಶನೊಬ್ಬನೆ ವಿಶ್ವರೂಪು ನಿನದ್ದ ಪದದಲ್ಲಿ ನೀ ನಿಲಲು 
ಮನವೆ ಮೂಸಲಾವ ಘನಸುಖದರಾಶಿ 

ನಿನಗಹುದದ ನೀ ಲೇಸಾಗಿ ನಂಬಿರಲೊ ಮನವ 


ಮನವೆ ಐಶ್ಚರಿಯವಹ ಗುರುವಿನ 

ಹೆಚ್ಚಿನಾಟವ ಕಂಡು ಬೆಚ್ಚಿ ಬೆದರದೆ ನೀ ನಿಲಲು 

ಮನವೆ ನಿಚ್ಚ ಕೇಡಿಲ್ಲದಿಷ್ಸ್ಲ ಹುದದ 

ವಿನಚ್ಚನಿಂದಿರು ಕಂಡಾ ಮನವ | 


CC-0. Jangamwadi Math Collection, Varanasi. An eGangotri Initiative 


ನಿರ್ವಯಲಲಿಂಗೆ ಅಂಕಿತದ ಸ್ವರವಚನಗಳಂ 


ಅವಿ 


ಮನವೆ ಪಚ್ಚೆ ವಿಲ್ಲನ ವೈರಿ ಪರಮ ಕಾರು 
ಣ್ಶನ ಹುಚ್ಚೆ ನಂಜೇಶ್ವರನು ನಿನ್ನ್ನ 
ಒಯಿಚ್ಛೆಯರಿತ್ತು ನಂತಿರುವ 

ಶುಕವೆ ಮುಚ್ಚಿನಿಂದಿರು ಕಂಡ ಮನವೆ 


ನಿರ್ವಯಲಲಿಂಗ ಅಂಕಿತದ ಸ್ವರವಚನಗಳು 


ಹೀನ ಮಾಯ ಮೋಹದ ಶಶಿ 
ತಾ ನೋಡಿ ಕಡೆಗೆ ಪಾರಿದಳೆನ್ನಿ [ರ[ವ ಕಂಡು 
ನಾನಿರ್ದ ನಿಜ ಬಟ ಬಯಲೊಳು 


ಡೆ 

ತಾನು ತಾನೆಂಬ ಅಜ್ಞಾನಸಖನುವಾ ಸು 

ಜ್ಞಾನಮಿತ್ರನ ಕೂಡಾಡಲು ಕಂಡು 

ತಾ ಮುನಿದು ಕಡೆಗೆ ಸಾರಲು ಮೇಘವಿಲ್ಲದ 
ನನುವಿನಂತಿರ್ದೆ ಸುಖದಿಂದ 


ಒಳಹೊರಗೆನ್ನದೆನ್ನನು [ತೀ]ವಿಕೊಂಡಿರ್ದ ಕರುಣ 

ಬಳಗ ಸುಳುಹನಾರನು ಕಾಣೆ 

ಥಳಥಳಿಸುವ ನಿರ್ವಯಲಲಿಂಗದಾಶ್ರಯ 

ಬೆಳಗ ನೋಡುತ [ನಿರ್ವಯಲ] ಮುಟ್ಟಿದೆನು 
೭೧ 


ರಾಗ : ದೇಶಿ 

ಚಿಂತೆಯುಳಿದು ನಿಶ್ಚಿಂತೆಯೊಳಗೆ ಬಾಳ್ವಮ `` 
ಹಂತರೆನಗೊಮ್ಮೆ ತೋರಿರೆನಗೆ ಸದ್ಗುರುವೆ 

ಹಸು ತೃಷೆ ನಿದ್ರೆ ನೀರಡಿಕೆ ವಿಷಯಗಳರತು 

ಕುಸುಮ ತಾಂಬೂಲ ವಸನ ಜಲಭೋಗವ : 

ಹಸನಾಗಿ ಬಿಟ್ಟು ನಿರಾಶೆಯೆಂಬೀ ರಾಜ್ಯಪದ ಕ 
ದೊಸಗೆಯೊಳು ಬಾಳ ಮಹಿಮರ ತೋರು ಸದ್ಗುರುವೆ 


CC-0. Jangamwadi Math Collection, Varanasi. An eGangotri Initiative 


೭೧ 


॥ ಪಲ್ಲ 


॥ ಪಲ್ಲ 


೭೨ 


ಅರಿಷಡ್ವರ್ಗಪ್ಪಮದ ನವವೆಸನಗಳು 
ದುರಿತ ರಾಗದ್ವೇಷರಹಿತವಾ 
ಹರವರಿಯ ಪರದೇಶ ರಾಜ್ಯವನಾಳ್ವೆ 
ಅರಸುಮಗನೆನು ತೋರಿಸೆನಗೆ ಸದ್ಗುರುವೆ 
ಒಂದೇ ವಸ್ತುವೆ ಹಲವೆನಿಸಿ ರಚನೆಗೆ ಬಂದು 
ಅಂದರಿಯೊಳು ಹಲವು ವೇದವ 
ಚಂದದಿಂದರಿದು ನಿರ್ವಯಲಲಿಂಗವನಪ್ಪಿ 
ಒಂದಾದವರ ತೋರಿಸೆನಗೆ ಸದ್ದುರುವೆ 


೭೨ 


೨ 


ಎಲ್ಲವ ಬಲ್ಲಂತ ಶಿವನೆಂದು ಸುಮ್ಮನೆ ಬಲ್ಲವನು 


ಶರಧಿಯೊಳು ಪುಟ್ಟಿದ ತೆರೆ ನೊರೆ ಬುದ್ಬುದಂಗಳು 
ವಗಿ ಸುಮ್ಮನಿರು ನೀ ಬಲ್ಲವನು 


ಬಲ್ಲೆ ಬಲ್ಗೆನೆಂದು ನೀ ಬರಿದೆ ನುಡಿಯಲು [ಬೇಡ] 


ಮುಂ ನಿಲ್ಲು ಅಶಮಧ್ಯದಿನಾ ಚೆಲುವಿಂದೊಗೆದು 
ತೋರುವ ಕೇಡಿಲ್ಲದಂದದಿ ತೋರುವ 

ಆ ಬಗೆಯ ಬಯಲೊಳೆಡಗುವ ಪರ ನೀನಿರಲು 
ನೋಡಿ ನಗುತ ಬೇಗದೊಳೆಗಲದಿರೆ ನೀ ಬಲ್ಲವನು 


ಎಲ್ಲೆಲ್ಲಿ ನೋಡಿ. ಶಿವನಲ್ಲದೆ ಮತ್ತೆ 

ಬೇರಿಲ್ಲಯೆಂದೆ ಬರಲು ಕರಿಗೊಂಡೆ 

ಎಲ್ಲ ತಾನಾದ ನಿರ್ವಯಲಲಿಂಗವನಪ್ಪಿ 

ಬಲ್ಲೆನೆಂಬ ಸೊಲ್ಲುಡುಗಿ ಸುಮ್ಮನಿರು ನೀ ಬಲ್ಲವನು 
೭೩ 


ವ್ಯಕ್ತದತಿಶಯಗಳನು ವಿರತಿಯಿಂದಲೆ ಗೆಲಿದು 


ಮುಕ್ತಿ ತಾ ರೂಪುವತ್ತಂತೆ ಸುಳಿ ಸುಳಿವ ದೇಶಿಕನ ಬೆಡಗ. 


ಆಗ ಮುಸುಕಿದ ಮಾಯಾಬಲೆಗೆ ಸಿಕ್ಕದೆ 
ಲಿಂಗದೊಳಗಲದಿಪ್ಪರಿವಿನಾನಂದವು ಹೆಚ್ಚಿ 
“ಬಗೆಬಗೆಯಲ್ಲಿ ಸುಳಿದಾಡುತಾ ಬರುವ 
ವಿಗಡಮೂರ್ತಿಯ ವಿನೋದದ ಬೆಡಗ 


ಸ್ವೈರವಚನ ಸಂಪುಟ ; ೪ 


ಖಿ 


ಸನ 
॥ ಪಲ್ಲ 


1೧ 


CC-0. Jangamwadi Math Collection, Varanasi. An eGangotri Initiative 


ನಿರ್ವಯಲವಿಂಗ್ಯಅಿಕಿತದೈಸ್ವರವಚನಗಳು ೭೩ 


ಕರಾ ಮೇ. ಜ್‌ pl 
ಎಂದೆಂದು ಕೆಡಡೊಪ್ಪತಿಪ್ಪ ಭ್ರಮದಿ ಮನ 


ಸಂದು ಸೆಂದಳಿದು ಸಹಜಂ ್ಲನಸುಖದೊಳು 


5 
pe] 
ಸಂದ ಪದದರಿಗೈಕ್ಯನ ಬೆಡಗ 


ಎಂತಿರ್ದುದಂತೆ ಸಹಜವೆ ದೂತರನೊಳಗ 
ರತೆಂಬಹವನತಿಗಳಿದು ಸ 

ಭ್ರಾಂತುರಹಿತ ನಿರ್ವೆಯಲಲಿಂಗದೊಳೋ 

ರಂತೆ ಕೂಡಿಪ್ಪ ಏಕಾಂಗಿಯಾ ಬೆಡಗ 2 


ಆ) 


4 


ಎ೭ 
ರಾಗ : ಸಾಳಗ ಕ 
ಎನ್ನ[ವರೆ]ನಬಹುದಮ ನೋಡೆಲ್ಲರಂತಾಡುವ ಮ 
ಹಾನುಭಾವದಿ ನಿಂದ ಜ್ಞಾನಸಿದ್ಧನಮಾ ॥ ಪಲ್ಲ 
ಜೀವ ಪರಮರೆಂದೆಂಬ ಸಂಧಾನವ 
ಭಾವಿಸಿ ತಿಳಿದು ಬಟ್ಟಬಯಲು ಬಗೆಗೊಂಡು 
ದೇವರಿಗೆ ದೇಗುಲವನೆ ತಾನೊಳಕೊಂಡು 
ಪಾವನಮೂರ್ತಿ ಆನಂದಸಿದ್ಧನಮಾ ೧ 


ಸಕಲ ನಿಃಕಲವಂದೆಂಬುದುಭಯವ ತಿಳಿದು ಘನ 

ಸುಖವಾದ ನಿಶ್ಚಲಪದದೊಳೆಗೊಂದೆ 

ಮುಕುರದೊಳಗೆ ತೋರ್ಪ ಮುಖವ ತಾನೆಂದು ಲಿಂಗ 

ಮುಖವ ತಿಳಿದು ನಿಂದ ಮುಕ್ತಿಸಿದ್ಧನನು ೨ 


ನಕ್ಕವರೊಳು ನಕ್ಕು ನಗಿಸುತಿರಲು ಕೂಡೆ 

ದುಖ್ಬಿಪರೊಡನೆಯದ ಜಿಹ್ನದೊ 

ಳುಕ್ಕಿದಂತವರೆವಿಂಗಿತಗಳಿಗೆ ತಾ 
ಸಿಕ್ಕದೋಡುವ ಶಿವಯೋಗಿ ಸಿದ್ಧಃ ನ 4 
ಇದ್ದು ಇಲ್ಲದ ಜಗದೊಳು ಹೊದ್ದಿ ಹೊಂ 

ದದೆ ಬಾಳ್ವ ವಿದ್ಯ ಕರಿಗೊಂಡು ಭೂಭಾಗ, | 
ಮಧ್ಯದೊಳು ಇಂತಿರ್ದು ವಿಶುದ್ಧಮುದ್ರಿತನಾದ ೆ 
ನಿರ್ಧರ ಗುರುವಿನ ಬುದ್ಧಿ ಸಿದ್ಧನನಂ 0 ೪ 


CC-0. Jangamwadi Math Collection, Varanasi. An eGangotri Initiative 


೭೪ ಸ್ವರವಚನ ಸಂಪುಟ ; ೪ 


ಆಡುತ ಎಲ್ಲವ ಏಕವೆಂದರಿದ ಮಾ 
ತಾಡುತ್ತ ಮಹದರಿವಿನೆ ಬೆಳಗ 
ನೋಡುತ ನಿರ್ವೆಯಲಲಿಂಗವು ತಾನಾದ 
ಆರೂಢವಿಧದಿ ನಿಂದಜಾಶಸಿದ್ಧನನು ೫ 


೧೮ 


೭೫ 


ರಾಗ : ನಾಟಿ 

ಮಾಡು ಸುಜ್ಜಾನಿಗಳ ಸಂಗವದು ನಿನಗೆ 

ಕೂಡೆ ಕೃಪಾಲ[ನ ಪ]ದವಿಯನೈದಿಸುವದು 

ಮಾಡದಿರು ಅರಿತು ಅರಿಯೆದ ಮೂರ್ಹಜೀವರೊಡ 

'ನಾಡಿದರೆ ಕೇಡು ದುಃಖವದೆ ಆತ್ಮ Il 


£1 
30 


ನಡೆ ಮಾತುತ್ಮಸಯಗೆದೋರುತ ಶಿವಯೋಗಿಗಳು 

ನಡೆಪ್ಪತಿಹರದಕದೆ ಸಾಕ್ಷಿ ನೀ ನೋಡು 

ನಡೆ ಬೇರೆ ನುಡಿ ಬೇರೆಯಾಗಿ ತೋರಿಸಿ ಬಾಳ್ವ 

ಜಡರ ಸಂಗವ ಸಾಕುಮಾಡು ಬೇಗ ಆತ್ಮ ೧ 


ಧರ್ಮಸ್ವರೂಪರೊಡನಾಡಿದರೆ ನಿನ್ನ ಪ್ರಾಣ 
ಧರ್ಮಾಧರ್ಮವನು ತೋರು ನಿಮ್ಮ್ಮ 

ಎ ... ಡುವರು 

ಕರ್ಮಕುಟಿಲ ವೃಹತ ಕುಟಿಲತರ ಸಂಸರ್ಗದ 

ಪೆರ್ಮಯನುನ್ಮನಿಮಾಣಿ ನಿಷ್ಕರ್ಮಿನೀಹಡೆ ೨ 


ಆವಾವ ತೆರದಿ ಬಾಳುತಿರ್ಷ್ಸ್ಹ 

ಭಾವಬುದ್ಧಿಯ ಕೇಳಿ ಬಾಳ 

ಸಾವು ಹುಟ್ಟು ಸುಖದುಃಖಕೊಳಗಾದವರ ಸಂಗ | 
ನೋವು ತಪ್ಪದು ಮುಂದೆ ಬಿಡು ಸಾರಿದಾತ್ಮಾ KASEY ಹ 
ಮುಂದನರಿದ್ದು, ದೆ ಮುರಿದು ಸಲೆ ಬಾಳುವದ 

ರಂದವನು ತಿಳಿದು ನಿಶ್ಚಯಿಸಿ ನೀ ನಿಲ್ಲು - .. 

ಹಿಂದೊಂದು ಹೊತ್ತಿಗೊಂದೊಂದು ಬುದ್ದಿಯ ನೆನೆವ -. 

ಮಂದಮತಿಗಳ ಸಂಗ ಸಾಕು ಸಾಕಾತ್ಮಾ ” ತ 


CC-0. Jangamwadi Math Collection, Varanasi. An eGangotri Initiative 


ನಿರ್ವಯಲಲಿಂಗ ಅಂಕಿತದ ಸ್ವರವಚನಗಳು ೭೫ 


ಇದು ನಿತ್ಕವಿದು ಸತ್ಯವೆಂದು ಬೇಗದಿ ನಿನ್ನ 
ಹೃದಯದೊಳು ತಿಳಿದು ನಿರ್ವಯಲಲಿಂಗದೊಳ್ಳು 
ಹುದಿ[ಗಿ]ಕೊಂಡಿರೆ ನಿನ್ನ ಪುಣ್ಯಪಾಪದ ಘನ 


ವಿಧಿವಿಕ್ಕಿ ಬರಲು ತಪ್ಪದೆಲೆಯಾತ್ಮಾ ೫ 
೭೬ 
ರಾಗ : ನಾಟಿ 


ಅರಿದರಿದು ಶಿವಭಕ್ತಿ ಮೂರುಲೋಕದೊಳರಿದು 
ಅರಿದರಿದು ಬಸವ ಜಯಿಸುವ ಬಗೆಯರಿದು 
ಅರಿದರಿದು ಜವನ ಧಾಳಿಯ ಗೆಲುವುದರಿದು 


ಅರಿದರಿದು ಶಿವಭಕ್ತರೊಡನಾಟವರಿದು ॥ ಪಲ್ಲ 
€೨ 


ಅರಿದರಿದು ಸರ್ವಜನಸೇವ್ಯನಾಗೂದರಿದು 

ಅರಿದರಿದು ಸರ್ವಪದವಳಿದುಳಿವುದರಿದು 

[ಅರಿದ]ರಿದು ಸ್ವರತಿಯಾಡಿ ವಿರತನಾಗಂವದರಿದು 

ಅರಿದರಿದು ಸರ್ವ ವ್ಯಸ[ನ]ಮನವಳಿವುದರಿದು ೧ 


ಅರಿ[ದರಿ]ದು ತನ್ನಾತ್ಮವರಿತು ಬಾಳುವದರಿದು 

ಅರಿದರಿದು ಅನ್ನದಾನವ ಮಾಳ್ಬುದರಿದು 

ಅರಿದರಿದು ಚೆನ್ನೆಯರ ನುಡಿಗೆ ಸೋಲದಿಹುದರಿದು ಬ 
ಅರಿದರಿದು ಶಿವನಂದಮಯನಾಹದರಿದು ವಿ. 


ಅರಿದರಿದು ನುಡಿದಂತೆ ನಡೆದು ತೋರುವದರಿದು ' 

ಆರಿದರಿದು ಬಡವರನು ರಕ್ಷಿಸುವುದರಿದು 

ಅರಿದರಿದು ಕೇಡಿಗನೊಳೆಡೆಯಾಂತುಕೊಂಬುದರಿದು 

ಅರಿದರಿದು ಮೃಡಶಕಣನಸೇವೆಯರಿದು - 1. - 17-7-2 ೩ 


ಅರಿದರಿದು ತ್ಯಾಗಶೀಲವಾಗಿ ಬಾಳುವುದರಿದು 

ಅರಿದರಿದು ಭೋಗದೊಳು ಮೈಮರೆಯದಿಹಂದರಿದು 

ಅರಿದರಿದು ರಾಗಸ್ವರಹಿತನಾಗುವುದರಿದು ಅ 

ಆರಿದರಿದು ಮುಕ್ತಿಯ[ಪಡೆವುದರಿದ]ರಿದು 1 


CC-0. Jangamwadi Math Collection, Varanasi. An eGangotri Initiative 


೭೬ "ಸ್ವರವಚನ ಸಂಪುಟ : ೪: 


ಆರಿದರಿದ್ದ್ದು ದುರದಿ ಮೈದೋರದಿಹದರಿದು 
ಅರಿದರಿದು ಮರೆಹೊಕ್ಕವರ ಕಾಯುವುದರಿದು 
ಆರಿದರಿದು ನಿರ್ವಯಲಲಿಂಗದಿ ಜರೆದು ಬಾಳ್ವೆ 
ವರವೇಶಿಯರ್ಗ,ಉದರಿದು 


ಆ 


ಗಂಗೇಶ ಅಂಕಿತ ಸ್ಮರವಚನ 
೭೭ 


ಏಕವಖಖರುದ್ರಾಕ್ಷಿತಂಗಳಿರಲು ಸ 
ಏಕಮುಖರುದ್ರಾಕ್ಷಿದೋರೆಯೆನಲೇಕೊ ॥ಪಲ್ಲ. 


ಮನವೆಳಸಿದಂತೆ ಪರಿದಾಡುವಗೆ ಪಲವು ಮುಖ 

ಘನವರಿಯದಿರುವ ಮರುಳಗೆ ಪಲವು ಮುಖ 

ತ[ನು]ಮರಣಕಂಜಿ ಕಳವಳಿಸುವಗೆ ಪಲವು ಮುಖ 

ಅನುವರ್ಗಕೆಲ್ಲ್ಲ. . ದಿರಲದೇಕಮುಖ ೧ 


ಪಶುಭಾವದಿಂ ತನ್ನೆ ತಾನರಿಯದಿರೆ ಪಲವು ವಹಖ 
ಎಸವುದೆಲ್ಲವ ಬಯಸಲು ಪಲವು ಮುಖ 
ವಷೆಯದೊಳು ಬಿದ್ದು ಮೈಮರೆದಿರಲು ಪಲವು-ಮುಖ 
ಕುಶಲ ತಾನಾಗಿ ಗುರುಪಾದವಿಡಿವ್ರದೇಕಮುಖ 


lo 


ನೆರೆ ಹಮ್ಮು ಮಮಗೊಳಗಾಗಿರಲು ಪಲವು ಮುಖ 

ತರುಣಿಯರ ಬಲೆಗೆ ಬೀಳಲು ಪಲವು ಮುಖ 

ತಿರುಗಿ ಬರುವ ತವಕವ ಮಾಡಲದು ಪಲವು ಮುಖ 

ಪರ ಗಂಗೇಶನೊಳು ಏಕವಾಗಿರಲೊಲ್ಲದೇಕಮುಖ ತ 


ಸಿದ್ಧಲಿಂಗ ಅಂಕಿತದ ಸೃರವಚನಗಳು. ' 


೭೮ 
ರಾಗ: ಮಧು . ಆಜ ಟಟ ಸಕಕ ತ 
ಗೋವಿಂದಾ ಎನ್ನಿ ಬಲ್ಲವರೆಲ್ಲರು | 
ಗೋಕುಲಪತಿ ಬಸವಣ್ಣನೆಂದು 1 ಪ್ಪ” 


CC-0. Jangamwadi Math Collection, Varanasi. An eGangotri Initiative 


ಸಿದ್ಧಲಿಂಗ ಅಂಕಿತದ ಸ್ವರವಚನಗಳು 


ಪಂಚಮುಖನ ಹೊನ್ನ ನಳಿನದಮೃತಮಯ 
ಪಂಚಧಾರೆಯೆಂಬ ಮಂತ್ರದಲಿ 
ಪಂಚಿಗೋವು ಪ್ರಟಯಿರಲಾವಗಂ ಪತ್ತಿ 
ಪಂಚಮುಖನ ಧರ್ಮವಾಹನ ಗೋ 


ಚಿಕ್ಕಂದು ಎಲ್ಲರ ಸಲಹಿದ ಗೋವು 
ಸಕ್ಕರೆಯಂ ಸೆವಿಯುವದು ಗೋವು 
ಮುಕ್ಕಣ್ಣ ಮೊದಲಾದ ಸಕಲ ದೇವರ ಮಜ್ಜ 
ನಕ್ಕೆ ಪಂಚಾಮೃತವನುಯಿಕ್ಕಿದ ಗೋವು 


ಧಾತ್ರಿಯೊಳೆಲ್ಲದೇವರೆ ಗೋವು - 
ಮೂತ್ರೆದೊಳಗೆ ಸಿದ್ಧಿ ಮಾಡಿತು ಗೋವು 
ನ ನೀಡಿತು ಗೋವು ಅಪ 

ಮೈತ್ಯುಷ್ನೆ. ಮಾಳ್ಬೌದು ಗೋವು 

ವ್ಯಾಸ ಪರಾಶರೆ.ಗೌತಮ ಭೃಗು ಶುಕ 

ವಾಸಿಷ್ಟ ಮುನಿಮುಖ್ಯರೆಲ್ಲರು 

ಭೂಗಿಗಳಾಗಿಹರೆಂದು ವೇದಾಗಮ್ಮ, ಈ 
`'ಜಗವರಿಯೆ ಗೋವಿಂದಂ ನೀ 


ಸಿದ ರಸವ ಸಿದ್ಧಿ ಗೋವಿಂದಾ ಸರ್ವೆ 
ದ್ಧಿಯ ಪಡೆವ್ತದು ಗೋವಿಂದಾ 
ದ್ವಲಿಂಗನೆ ಕ್ರೀದಣಿದು ಪಾಡಿದು ಸ 


ಮೃದ್ಧಿಯಾಗಿಪ್ಪುದು ಗೋವಿಂದಾ 


La ಜ್‌ 
© 


೭೯ 


ರಾಗ : ನಾದರಾಮಕ್ರಿಯಾ 
ನಟಿಸಿ ನಟನಾಟಕದ ಪರಿಯ ನೋಡುತ 
ನಿಟಿಲಾಕ್ಷ ಜಗವ ಸೃಷ್ಟಿಸಿ ವಿನೋದಿಸುತ 


ಯೌವನದ ಹೆಣ್ಣ [ಕರೆತಂದು] ಮಾರಿದವಗೆ 
ಕೈವಿಡಿಸಿ ತಾಯ ತಂದೆಯ ಬಯಿದು ಹಣೆಗೆ 
ಕೈವೆರಳನಿಟ್ಟು ಎಧಿಬರಹವೆಂತೆನಗೆ 

ಅಯ್ಯೊ: ಎಂದು ಸುಯಿವಳಾ ಮುನಿಸಿನೊಳೆಗೆ 


CC-0. Jangamwadi Math Collection, Varanasi. An eGangotri Initiative 


ತುಂಬುಜವ್ವನದ ಸೊಬಗಿನ ಚೆಲ್ಜೆ ತಾನೂ 
ಆಂಬರಾಭರಣವನು ತೊಟ್ಟುಟ್ಟಾದೆನು 
ಲಂಬತನದಿನಹೋದ ಪ್ರರುಷದೊಡವೆರೆದೆನು 
ಎಂಬ ಹೆಣ್ಣಿನ ಮನಸಿಗಿಂಬಿಲ್ಲವವನು 


ಗುಣವುಳ್ಳ ಸತಿಯ ಕೈವಿಡಿದಿಹನ ಪ್ರಾಣ 
ಗುಣಹೀನ ಪತಿ ಮುಪ್ಬನಣಕಿಸದೆ ಮಾಣ 
ಹಣದಾಸೆಗಾಗಿ ಮಾರುವುದು ಬಲುಕ್ಷೀಣ 
ಎಣೆ ಅರಿತು ಹೆಣ್ಣ ಗಂಡಿಗೆ ಕೊಡುವವ ಜಾಣ 


ಪ್ರರುಷನಿರವ ನೋಡಿ ಶಿರವನಲುಗುತ್ತ 
ನೆರೆಕರೆಯ ನೋಡಿ ನೆಗುತಿಹದವಳ ಚಿತ್ತ 
ಹರುಷದಿಂದವನ ಅಡಿಗಡಿಗೂ ನೋಡುತಾ 
ಇರೆ ನಾರಿ ಪುರುಷರಿಬ್ಬರೆವಶವಾಗಿ 


ಕೆಲರೆ ನಗಿಸುತೆ ಕೆಲರನಳಿಸಿ ಜಗದೊಳಗೆ 
ಬಲುವಿನೋದವ ಮಾಡಿ ನಗುತಡಿಗಡಿಗೆ 
ಸೆಲೆ ತನ್ನ ನೆನೆದ ಭಕ್ತರ ಹೃದಯದೊಳಗೆ 
ನೆಲಸಿ ಗುರು ಸಿದ್ಧಲಿಂಗನ ಲೀಲೆ ಹೀಗೆ 

೮೦ 
ರಾಗ : ಸೌರಾಷ್ಟ್ರ 
ತಲ್ಲಣಿಸದಿರು ಹಾಗೆ ತಾಳು ಮನವೆ ಶಿವ 
ನೆಲ್ಲಿರ್ದಡೆ ರಕ್ಷಿಸುವ ನೀನಿದಕೆ ಸಂದೇಹ ಬೇಡ 


ಬೆಟ್ಟದಾ ತುದಿಯ ಮೇಲೆ ಬೆಳೆದಿರ್ದ ವೃಕ್ಷಗಳಿಗೆ 
ಕಟ್ಟೆ ಕಟ್ಟಿ ನೀರನೆರದು ಕಾಯುವವರ್ಯಾರೊ 

ಹುಟ್ಟಿಸಿದ ಶಿವ ತಾನು ಹೊಣೆಗಾರನಾಗಿ ಹೋಗಿ 
ಕೊಟ್ಟು ಸಲಹುವನಿನ್ನಿದಕೆ ಸಂದೇಹ ಬೇಡ `` ` 


ಅಡವಿಯೊಳಗೆ ತಿರುಗಾಡುವ ಮೃಗವಕ್ಕಿಗೆ 
ಅಡಿಗಡಿಗೆ ಆಹಾರವನಿತ್ತವರ್ಯಾರೊ 

ಪಡೆದ ಜನನಿಯಂತೆ ಪ್ರಾಪ್ತಿಯೆಂಬುದು ತಾ 
ನೆಡೆಗೆ ತಂದುಣಿಸುವದಿದಕೆ ಸಂಶಯ ಬೇಡ 


CC-0. Jangamwadi Math Collection, Varanasi. An eGangotri Initiative 


೪ 


ಸಿದ್ಧಲಿಂಗ ಅಂಕಿತದ ಸ್ವರವಚನಗಳು 


ಕಲ್ಲೊಳು ಜನಿಸಿ ಮೈಗಾಣಿಸದಿಹ ದದ್ದುರಗೆ 
ಇಲ್ಲದಂದಿಗೆ ತುತ್ತನಿತ್ತವನ್ಯಾರೊ 

ಬಲ್ಲಿದ ಗದುಗಿನ ಶ್ರಿಯಂಬಕನಿರ್ವಾಗ ತಾನು ತಾ 
ನೆಲ್ಲಿ,_ರಕ್ಷಿಪನಿದಕೆ ಸಂದೇಹವೇಕೆ 


೮೧ 
ರಾಗ: ಮುಖಾರಿ 


ಏಳು ಮುಖದ [ಏಳು] ಜಿಹ್ವೆಗಳ ತೆರೆದು ನುಂಗುತಿದೆ 
ಭಾಳಾಕ್ಷ ಇದರ ಬಲುಹೆಂತೊ ಆಕಟಕಟ 


ಕೆರೆಗಳಾರು ಕಾಲ್ಗಳು ಮೂರು ತನುವೆರಡು 
ಪರಿಯಲ್ಲಿ ಕಪ್ಪು ಬಿಳಿದೊಪ್ಪತಿಹದು 

ದೊರೆ ಸುಭಟರತಿರಥರ ಮುರಿದು ನುಂಗುತ ಮುಂದೆ 
ಬರುತಿಹರಿಗಿದಿರಾಗಿ ಬಾಯ ತೆರದಿಹುದು 


ಅರವತ್ತು ನಾಮದಲಿ ಕರಸಿಕೊಂಬುದು ಮುನ್ನೂ 
ರರವತ್ತು ಅಂಗುಲಗಳಕ್ಷಿಗಳಿರಡು 

ತರತರದ ಚಿವುಬಿರಿಯಲ್ಲಿ ಮೂರುಜಂಗೆಟ್ಟು 
ಉರವಣಿಸಿ ಚವುಸೀತಿ ಲಕ್ಷವನೆ ಭಕ್ಷಿಸಿ 


ಪ್ರಾಯ ಕಾಣಿಸದು ಮುಪ್ಪರಿಯಬಾರದು ಇದಕೆ 
ಬಾಯೊಳಗೆ ದಂತ ಅರವತ್ತುನಾಲ್ಯವೆನೆ 
ಸಾಯಲರಿಯದು ಸೆಕಲರೂಳಕೊಂಬುತಿದೆಯದನ 
ಮಾಯಮರ್ದನ ಸಿದ್ಧಲಿಂಗ ತಾ ಗೆಲ್ಲಿದ 


೮೨ 
ಉದಯರಾಗ : 


ಏನೆಹುದು ಮುಂದೆ ಸಂಸಾರದಲ್ಲಿ ಮೈಮರೆದು 
ಮಗನಿಗೆ ಮಕ್ಕಳಿಗೆ ಕುದಿದು ಕೋಟಲೆಗೊಂಡು 


ಕಿನಸಕೀಡಾಗಿ ಕೆಡುತಿಹದು ಶಿವಲಿಂಗ ಧ್ಯಾನ [ವ] ಮಾ[ಡೆಡ] ಬಿಡದೆ - 


೭೯ 


CC-0. Jangamwadi Math Collection, Varanasi. An eGangotri Initiative 


೮೦ 


ಆಂಬೆಗಾಲದಿವಿಡಿದು ಒಂದು ಶಿಶು ತವಕವೆದು 

ತುಂಬಿ ಮೊರವ್ಪತ್ತೆ ಉಗ್ಗುಗ್ಗೆಂಬ ಶಿಶುವೆರಡು 

ಉಂಬ ಬಟ್ಟಲವಿಡಿದು ಯಾಕ್ಕೆಂಬ ಶಿಶುಮೂರು ವಂಚಿಸುತ ಅಸ 
ತುಂಬೆ ನವಮಾಸಗರ್ಭವೊಂದು ಶಿಶು ನಾಲ್ಯಕೆ 

ಯೆಂಬಾವುದೆಂದು ಸತಿ ಪತಿಯ ಚಿಂತಿಸುವರಲು 

ಹಂಬಲಿಪ ವೇಳೆಯೊಳು ಶಂಭುಶಿವೆ ಬಂದಿರಲು ನಂಬಿ ಚೆರಣಕೆರಗಲು 


ಸಾಲದಟ್ಟುಳಿ ಘನವು ಹಾಲಲಿ ಶಿಶುವಿಗೆ ಮೆಲ 


ಉದೆಂದು ಸತಿಯಂ ಕೇಳೆ 


ಪೊಲಪಾಪಿ ನಿನ್ನ ಕೈವಿಡಿದು ಮೊದಲಾಗಿ ಅಲ್ಲಿ ಪರುವುದ ಬಿಡಿವೆನೆ 


ಪೊಲನಹುದುಯೆನಗೆ ಬಾಲಕನ ಸಲಹುದಕೆ 


ಏನು ಹದನೆಂದೆನಲು ವೋಲೆಯಿದೆ ಜೆಲೆಗಟ್ಟ ಮಾರಬೇಕೆಂದೆಯ 
ಹೊ ಗಾಜವೆಳದೊಳಶ | ವಿ ಬಂದನರಿಯರು 


ಒಂದು ದೊರಕಿದರೊಂದು ಬವಸಿದರೆ ದಿನದಿನದಲ್ಲಿ 

ಬಿಂದುವಿನ ತೆರೆಯಂತೆ ಸಂಸಾರಬೇಗೆಯೊಳು 

ಕುಂದಿ ಕುಸಿದುಸುರಿ ಪಶ್ಚಿಮಕಡರಿ ರವಿಯಡರಿ 

ಮುಂದಮತಿಯಾಗಿ ಸಿದ್ಧಲಿಂಗನ ಮರೆದು ದಂದುಗಕ್ಕೊಳಗಾದರು ' 


೮೩ 


ನಚ್ಚೆದಿರು ಬೆಕ್ಕು ಬೇವ ನೋಡುತಲಿದೆ 
ಎಚ್ಚತ್ತಿರು ಎಚ್ಚತ್ತಿರು ಎಲೋ ರಾಮುಗಾ 


ಒಂಬತ್ತು ಬಾಗಿಲ ಪಂಜರದೊಳಗೊಂದು 
ಕಂಬವಿಲ್ಲ ಕದವು ತಾ ಮೊದಲಿಲ್ಲ 
ಎಂಬತ್ತುಸಾವಿರ ಸಂದುಕಟ್ಟಿ ನ ಗೂಡ 
ನೆಂಬಿ ನೀ ಕೆಡಬೇಡಲೆ ರಾಮುಗಾ 


ಸತಿ ಸುತಾದಿಗೆ ಭೂತ ಖತರಿಗೆ ಬೇಕೆಂಬ 
ಆತಿ ಲುಬ್ಧತನ ಬೇಡೆಲೊ ರಾಮುಗಾ 
ಕ್ಷಿತಿಸುರರಿಗೆ ಧರ್ಮವ ಬಿತ್ತಿ ಮುಂದಣ 
ಪಥಕೆ ಸಂಬಳವನು ಮಾಡಿಕೊ ರಾಮುಗಾ 


CC-0. Jangamwadi Math Collection, Varanasi. An eGangotri Initiative 


ಸ್ವರನಚೆನ ಸಂಪುಟ ; ೪ 


॥ ಪಲ್ಲ 


ಚೆನ್ನವೀರೇಶ ಅಂಕಿತದ ಸ್ವರವಚನ ೮೧ 


"ಹೊನ್ನು ಹೆಣ್ಣು ಮಣ್ಣುಯೆಂಬ ಮೂವರೊಳಗೆ ನೀನು 
ಉಣ್ಣದುರಿದು ಮುಂದುವರಿಯದಿರು ರಾಮುಗಾ 
ಸುಣ್ಣವ ಸುಡುವಂತೆ ಸುಡುತಲಿದೆ ಬೆಕ್ಕು 
FE) 


ದ 
ಕಣ್ಣುದೆರದೆಚ್ಚತ್ತಿರು ಎಲೊ ರಾಮುಗಾ 


ಗಂ 


$೨ 


ಮುನಿವರೈವರು ಕೊಬ್ಬಿಸುವರಾರುಮಂದಿಯು 
ಮನೆ ಕೆತ್ತೆಗೊಂಬನರೆಂಟು ಮಂದಿ 
ತೊನೆಯದೆ ಹಿಂದುಮುಂದನೆ ವಿಚಾರಿಸಿ 


ಇನಿತು ನೀ ಕೆಡದಿರೆಲೊ ರಾಮುಗಾ : ಲ 


ಸ್ಥಿರವೆಂದು ನಚ್ಚೆಲು ಪಂಜರೆವನು ಗಿಣಿ 

ಉರವಣಿಸಿ ಎಚ್ಚೆತ್ತು ಮುರಿವತ್ತಿದೆ 

ಗುರುವರಾಧೀಶ ಶಂಕರ ಸಿದ ಲಿಂಗವ 

ನೆರೆ ನಂಬಿ ಸುಖಿಯಾಗಿರು ರಾಮುಗಾ ೫ 


ಚನ್ನವೀರೇಶ ಅಂಕಿತದ ಸೃರವಚನ 

ಬಾರೋ ಮನೆಗೆ ಹೋಗುವ ಸಂಜಾ[ಣರ] 
ರಾಯ ನಡೆಯೋ ಮನೆಗೆ ಹೋಗುವ ॥ಪ 
ಕಳವೇಳುದಿನವೆಲ್ಲ ಸಕಲವ ಭೇದಿಸ ಬಂದೆ ನಿನ್ನ 
ಹೊಳೆವ ಚಿನ್ನದ ಕೀಲುವಳೆಯನಾರಿಗೆ ಕೊಟ್ಟೆ ೧ 
ನಕ್ಕು ಉಂಡುಟ್ಟು ನಾ ನಿನ್ನ ಕಂಡೆನೊ ಕನಸಿನೊಳು 
ನಿನ್ನ ಮಡದಿಗೊಪ್ಪುವ ತೋಳದುಂಡನಾರಿಗೆ ಕೊಟ್ಟೆ le 
ಸಕ್ಕರೆಚಂದುಟಿಯ ಮೇಲೆ ಒಪ್ಪುವ ಮುಂಬಲರೇಕೆ 
ಕರ್ಪೂರ ವೀಳ್ಯವು ಸೋಂಕಿನೆಲೆ ಮಾಜಲಿಲ್ಲವಯ್ಯ ೩ 
ಸಲಿಗೆ ಸಾವಿರವ ಕೊಟ್ಟೆವೊಂದುತ್ತಮದ ಮಾತ ಕೊಟ್ಟೆ 
ಮತ್ತೆ ಕೊರಳಾಗಳ ಮುತ್ತನಾರಿಗೆ ಕೊಟ್ಟೆ ೪ 
ಏರುವ ಅಂದಳ ಕೊಟ್ಟೆ ಮಿಡಿವ ಬೀಸಣಿಗೆ ಕೊಟ್ಟೆ 
ಎಚ್ಚರೆವಂತನೆಂಬ ತೇಜಿನಾ[ರಿಗೆ]ಕೊಟ್ಟೆ 

6 


52 


CC-0. Jangamwadi Math Collection, Varanasi. An eGangotri Initiative 


೮೨ ಸ್ನೆರವಚೆನ ಸಂಪುಟ ; ೪ 


ಹಾಸುಮೆಂಚೆ ಹಾಸಿದೆನು ಪತಿಗೆ ಸುಪ್ಪತ್ತಿಗೆ ಒರಗಿಕೊಂಡು 
ಪನ್ನೀರ ಮಿಂದು ಪರವೆಣ್ಣಿನ ಸಂಗವು ಬೇಡ 

ನಲ್ಲ ನಿನ್ನೆ ಎದೆಯ ಮೇಲೆ ಸಣ್ಣ ಜೆಳ್ಳುಗುರರೇಖೆ 

ಉರಿವ ಗಾಯೆಕೆ ಮದ್ದನರೆವರಿನ್ನಾರೆಯ್ಯ 

ಅವರಿವರೆ ಹಾಗೆ ನಾನು ವಿವರಿಸಿ ಬೇಡುವಳಲ್ಲ 

ನಿನ್ನ ದಯಂದುಂಗುರವೆ ತೋರೊ ಹರಳೋಲೆಗಾಗಬೇಕು 
ರೊಕ್ಕೆ ಬೇಡುವಳಲ್ಲ ಒಡವೆ ಹೋಗೆಂಬಳಲ್ಲ 
ನಿನ್ನೆ ಸೊಂಟದ ಬೆಳ್ಳಿಯ ತಾರೊ ಶಿವದಾರಕಾಗಬೇಕು 


ಗುಡಿಯೊಳು ನೆಲಸಿಡಿಗುಡಿಯೊ ಲಾಲ ಸಿದೆ 


ವಿ 


ಕಾ ಲಃ 2 2 
ಸಾವಂದಿ ನಡುಪೇಟೆಂಯಳು ನಿಂದು ನೆರೆದೆ ಜೆನ್ನೈವೀರೇಶ 


ಶ್ರೀಗಿರಿ ಮಲ್ಟಿಕಾಜರ೯ನ ಅಂಕಿಶದ ಸ್ವರವಚನಗಳು 
೮೫ 
ರಾಗ : ಧನ್ಯಾಸಿ 
ಬೆಳಗಾಯಿತೇಳಯ್ಯ ಕಳೆಜೂಟ ಕಾಲಹರೆ 
ಳೆಯ ಬ್ರಹ್ಮಾಂಡ ಈರೇಳುಲೋಕಗಳೊಡೆಯ 


ಷ್ಠ 
ಇ 
ಪ್ರಳೆಯಾಂತಕನೆ ಪಾರ್ವತೀಶಾ ಗಿರಿಮೂಲಚೆಲುವ ನೀನುಪ್ಪವಡಿಸಾ ॥ ಪೇ 


ವಸುಧೆಯೊಳು ಮೂಡಣಾದ್ರಿಯೊಳು ರವಿ ರಥವೇರಿ 

ಬಿಸಿಲು ಹಗಲರಳಿ ಕುಮುದವು ಮುಗಿದು ಕೊಣದೊಳಗೆ 

ಮುಸುಕುತವೆ ತುಂಬಿಗಳು ವನದೊಳಗೆ ಪಕ್ಷಿಗಳು ಪಸರಿ ನರಿದಾಡುತಿವೆಕೊ 
ಶಶಿಕಳೆಯ ತಾರೆಗಳು ಮಸುಳಿಹವು ತಿಮಿರ[ವದ] 

ದೆಸೆದೆಸೆಗೆ ಹರಿದು ಕುಕ್ಕುಟ ಕೂಗಲಾಕ್ಷಣದಿ 

ಕುಸುಮೇಶ ತಿರುಗಿದನು ಕುಂಭಿನಿಯ ಜನರ ತಾಮಸ ನಿದ್ರೆಗಳು ಹರೆದವು 


ಓಲಗದ ಮಂಟಪದೊಳು ಸತಿಯರು ಶೃಂಗರಿಸೆ 

ಮೇಲುಕಟ್ಟಿಗೆ ಮುತ್ತಿನ ಕುಚ್ಚು ಸರ ಜಲ್ಲಿ 

ಮೇಲೆ ನವರತ್ನ ಹೊಂಗಳಸ ಕನ್ನಡಿಗಟ್ಟಿ ಡಾಳಯಿಸಿ ಬೀಸುತ್ತಿದೆ 
ಲೀಲೆಯಿಂದಲಿ ಅಮರಗಣರು ದಿಕ್ಬಾಲಕರು 

ಓಲಯಿಸಿ ನಿಮ್ಮ ಚರಣವ ಹಾರೆಯಿಸುವರೆ ` 
ಬಾಲೇಂದುಮೌಳೀಶ ಭಕ್ತಚಿಂತಾಮಣಿಯೆ ಶೂಲಿಧರನುಪ್ಪವಡಿಸಾ 


CC-0. Jangamwadi Math Collection, Varanasi. An eGangotri Initiative 


ಗಂ 


ಶ್ರೀಗಿರಿ ಮಲ್ಲಿಕಾರ್ಜುನ ಅಂಕಿತೆದ ಸ್ವರವೆಚನಗಳು 


ಕಮಲಜ ಕಮಲನಾಭನಾ ಸತಿಯರೀರ್ವರೂ 

ಅಮರೇಂದ್ರ ಕರ್ನಿಕೆಯರಾರತಿಯ ಹಿಡಿದಿಹರೆ 

ದ್ಯುಮಣಿ ಶತಕೋಟಿದೀಪ್ತ ಕಾಯಕ್ಷಾ__ ರಿ ಸುಮನಸಾಗರಜೂಟನೆ 

ಕ್ರಮ ಬಂದ ಭೃಂಗಿ ನಾಂಟ್ಯವನಾಡೆ ನಂದೀಶ 

ಧಿವಿಂ ಧಿವಿಂಕ್ಕೆಂದು ಮದ್ದಳೆಯನಾರ್ಭಡಿಸುತಿರೆ 
ಭ್ರಮರಕುಂತಳೆಯರೊಡ್ಡೋಲಗದಿ ನಿಂದಿಹರೆ ಉಮೆಯರಸನುಪ್ಪವಡಿಸಾ 


ಕಿನ್ನರರು ಗಾಂಧರ್ವ ಗೀರ್ವಾಣಿ ಯಕ್ಷರು 

ಸನ್ನುತೆದಿ ತುಂಬುರೆರು ನಾರಂದ ನವಬ್ರಹ್ಮ 

ಹನ್ನೊಂದು ರುದ್ರಗಣ ಅದಿತ್ಯರುಗಳು ಸಹ ಸನ್ಮಾನದಿಂದೊಪ್ಪುತ 
ಮೆನ್ನಣೆಯೊಳಿಂದೆಸೆವರಾ ಉಗ್ರಗೊಮಾರರು 

ಷಣ್ಮುಖನೆು ವೀರೇಶ ಗಜಮುಖನು ಭೈರವನು 

ಉನ್ನತದಿ ನಿಮ್ಮ ಚರಣವನು ಸ್ತುತಿಸುವರೆ ಪ್ರಸನ್ನ ನೀನುಪ್ಪವಡಿಸಾ 
ಅತ್ರಿ ವಶಿಷ್ಟ ಕಶ್ಯಪ ಭರಧ್ವಜ ವಿಶ್ವಾ 

ಮಿಶ್ರ ಗೌತಮಮುನಿಯು ರಾಮಾನುಜಗಸ್ತ ನು 


ನೇತ್ರಚರಣದಿ ಮೆರೆವ ಭೃಗುಮುನಿಯು ಮಾಂಡವ್ಯ ವಾಮದೇವನು ಗಾರ್ಗ್ಯನು 


ಮತ್ತೆ, ._ಯು ಶಾಪಲ ಶಾಂಡ್ಯ ಜಮದಗ್ನಿಯ ತನ್ನೋಡಿ 
ದತ್ತೆ ಮುನಿಕುಲ ಶತಕೊ _' 


ಮೊತ್ತ ಮೊತ್ತದಲಿ ಭೋರ್ಗರವುತಿದೆ ದೇವೋತ್ತಮನೆ [ನೀನು] ಉಪ್ಪವಡಿಸಾ 


ಕಲ್ಲಯ ಕಕ್ಕಯ್ಯ ಕಲಕೇಶ ಬ್ರಹ್ಮಯ್ಯ 

ಹಳ್ಳಯ್ಯ ಮಧುವಯ್ಯ ಮಂಡಿಗೆಯ ಮಾದಿರಾಜ 

ಬಲ್ಲಿದನು, ರಾಯ ಚೇರೆಮನು ಮೊದಲಾದ ಬಲ್ಲಾಳರಾಯರುಗಳು 
ಭಿಲ್ಲಮನು ಹಡಪದಪ್ಪಣ್ಣ ಕಲಿಗಣನಾಥ 

ಮೊಲ್ಲೆಯ ಬ್ರಹ್ಮಯ್ಯ ಜಗಡೇವ ಮಡಿವಾಳ 

ಸಲ್ಲೀಲೆಯಿಂ ಸಕಲ ಪುರಾತನರು ಪ್ರಮಥರುಗಳೆಲ್ಲರು ಬಂದಹರೆ 


ಗಂಗೆ ಗೋದಾವರಿಯು ಗೌತಮಿ ಕೃಷ್ಣವೇಣಿ 

ತುಂಗಭದ್ರೆಯು ಭಾಗೀರಥಿ ವಾರಣಾಸಿಯರು 

ಹೊಂಗುತಿಹ ಕಾವೇರಿ ಪೊಳೆವ ಕಪಿನಿಯರು ವರಾಂಗನೆಯರುಗಳೆಲ್ಲರು 
ಪೊಂಗೊಡನ ತಂದವರೆ ಅವರು ಪನ್ನೀರಕೊಡ 

ಆಂಗಜನ ಭಸಿತಾಂಗ ಆದಿವಸ್ತುವೆ ಶಂಭು 

ಮಂಗಳಾತ್ಮಕನೆ ಜ್ಯೋತಿರ್ಮಯನೆ ಮಹಾಘನಲಿಂಗ ನೀನುಪ್ಪವಡಿಸಾ 


CC-0. Jangamwadi Math Collection, Varanasi. An eGangotri Initiative 


೮೪ ಸ್ವರವಚನ ಸಂಪುಟ: ೪ 


ಇರುವಂತಿ ಸೇವಂತಿ ಮೊಲ್ಲೆ ಮಲ್ಲಿಗೆ ಜಾಜಿ 

ಸುರಹೊನ್ನೆ ಸೌಗಂಧಿ ಪಾರಿಜಾತವು ಪಚ್ಚೆ 

ಮರುಗ ಮುಡಿವಾಳಂಗಳುಂ ಬಿಲ್ವಪತ್ರೆಯುಂ ತರತರದಲೊಪ್ಪತಿವೆಕೊ 
ಪರಿಮಳದ ಗಂಧ ಚೆಂದನದ ಉಲಿವ ಕಸ್ತುರಿಯ 
ಪರಿಯಲಪ್ಪವಿಧಾರ್ಚೆನಂಗಳು ಸುರರು 

ನಿಮ್ಮಂಘ್ರಗಳ ಪೂಜಿರ್ಪ ಬಂದಪರೆ_ ರೆ ಮೂರ್ತಿಯುಪ್ಪವದಿಸಾ 
ಬಿನ್ನಯಿಸಿ ಸುರರು ಕೈಮುಗಿದು ನಿಂದಿರೆಲಾಗ 
ಪನ್ನಗಾಧರನುಪ್ಪವಡ ತಿಳಿದ ಹರುಷದಲಿ 

ಪನ್ನೀರು ವುಖಮಾರ್ಜನೆ ಮಾಡೆ ಪೊರಮಡೆ ಕನ್ನೆಯರಾರತಿಯ ಬೆಳಗೆ 
ಸನ್ಮಾನದಿಂದ ಕಂಚುಕರು ಉಪ್ಪಡಿಸುತಿರೆ 
ಚಿನ್ಮಯನೆ ಉಘೆ ಚಾಂಗು ಭಲರೆನಲುವೊಪ್ಪಿರ್ದ 

ಚೆನ್ನಿಗನೆ ಶ್ರೀಗಿರಿಯ ಮಲ್ಲಿಕಾರ್ಜುನ ಶರಣು ಎನ್ನಯ್ಯನುಪ್ಪವಡಿಸಾ 


೮೬ 


ಬೆಳಗಾಯಿತ್ತು ಬಿಡೊ ಬೆಳಗಾಯಿತ್ತು ಬಿಡೊ ಎನ್ನ ಒಂದು 
ಗಳಿಗೆಯ ಮೋಹಕ್ಕೆ ಒಳಗಾದಕೆನಬೇಡ 
ಕಳೆಯ ಉಳ್ಳೆಯ್ಯ ಬಿಡೊ J 


ರಂಗುದುಟಿಯ ಮೇಲೆ ರತ್ನದ ಕಡುಗೆಂಪು 
ಹಿಂಗಿರಲಾರೆ ಬಿಡೊ ನಿನ್ನ 

ಆಂಗದ ಭಾವಕ್ಕೆ ಅತಿಮನಸೋತೆನು 
ಜಂಗಮಪ್ರೇಮಿ ಬಿಡೊ 


ಬಿಗಿದಪ್ಪಿ ಕೊಳಲು ಬೆವತು ತಲ್ಲಣಿಸಿದೆ 
ಅಘಹರನೆ ಬಿಡೊ ನಿನ್ನ 

ಅಗಲಿದ ಕಾಲಕ್ಕೆ ಶೃಂಗಾರವಾಗಿರ್ದೆ 
ನೆಗೆಮೊಗದೆಯ್ಯ ಬಿಡೊ 

ಬಟ್ಟಕುಚದ ಮೇಲೆ ಇಟ್ಟವು ನಖರೇಖೆ 
ಪಟ್ಟದ ಪ್ರಭುವೆ ಬಿಡೊ 

ಸಿಟ್ಟಿಲಿ ನುಡಿದರೆ ಶ್ರೀಗಿರಿಮಲ್ಲನಾಣೆ 
ಕೊಟ್ಟದ ರಾಚ ಬಿಡೊ 


CC-0. Jangamwadi Math Collection, Varanasi. An eGangotri Initiative 


ಇ 


ಶಂಕರ ಅಂಕಿತದ ಸ್ವರವಚನಗಳು ೮೫ 


ಶಂಕರ ಅಂಕಿತದ ಸೃರವಚನಗಳು 
೮೭ 

ಅಂಗೈಸಿ ಪರಬ್ರಹ್ಮವ ಗೆಲಿದರು ಶಿವ 
ಲಿಂಗೈಕ್ಯರು ನೋಡೆಮ್ಮುವರೆಣ್ಣ ॥ ಪಲ್ಲ 
ಕಾಲನ ಗಲಿದರು ಲೀಲೆಯಿಂದಾಡುವ 
ಶೂಲಧರನ ಭಕ್ತರಮ್ಮವರು P 
ಹಾಳುಮಾಡಿ ಹುಲಿಗೆರೆಯಲ್ಲಿ ಜೈನರ 
ಗೋಳುಗುಟ್ಟಿಸಿದವರಮ್ಮವರಣ್ಣ - ೧ 


`ಕಂಡಿರೆ ಶರಣರ ಗಂಡುತನೆಂಗಳ 
ಕೊಂಡೆ ಶೂಲಗಳು ಕೊನರಿದವು 
ಕೆಂಡಗಣ್ಣನ ಸಾಯುಜ್ಯವ ಪಡೆದರು 


ಗುಂಡಬ್ರಹ್ಮಯ್ಯಗಳೆಮ್ಮವರಣ್ಣ ೨ 


ಭೋಗವನಿಕ್ಕರು ಮಾಘವ ಮಾಯರು 

ಮೂಗ ಮುಟ್ಟರು ನೋಡಮ್ಮವರು 

ಲೋಗರ ಒದವಿಗೆ ಬಾಗರು ಬಯಸರು 

ಯೋಗಿ ಮಹಾತ್ಮರಮ್ಮವರಣ್ಣ ೩ 
ಹೋತನ ಕೊಲ್ಲ್ಬರು ಹೋಮವನಿಕ್ಕ: 

ಯಾತಕೆ ಶರಣೆನ್ನರೆಮ್ಮವರು ಒಂದು 

ಮಾತಿನ ಮಾತಿಡೆ ಶ್ವಾನನ ಕೈಯಲ್ಲಿ 

ವೇದವನೋದಿಸಿದರೆಮ್ಮವರಣ್ಣ ಲ 
ಹೊತ್ತಲ್ಲ ಹೊಗಸಲ್ಲ ಮತ್ತೊಂದು ದಿನವಲ್ಲ 

ಬತ್ತವ ಹರಡಿದರೆಮ್ಮವರು 

ಬತ್ತವ ಕುಟ್ಟಿಸಿ ಮಾರಿಯ ಕೈಯಲ್ಲಿ 

ಅಕ್ಕಿಯ ಹೊರಿಸಿದರೆಮ್ಮವರಣ್ಣ ೫ 


ಕಟ್ಟಿನ ಬಳ್ಳವ ನೆಟ್ಟ ಲಿಂಗವ ಮಾಡಿ 


ಮುಟ್ಟಿ ಪೂಜಿಸಿದವರೆಮ್ಮವರು 
ಕೆಟ್ಟಿತು ವ್ರತವೆಂದು ಭ್ರಷ್ಟರು ನುಡಿಯಲು 
ದೃಷ್ಟವ ತೋರಿದರೆಮ್ಮವರಣ್ಣ 2 


CC-0. Jangamwadi Math Collection, Varanasi. An eGangotri Initiative 


೮೬ 


ಅಘಧರೆ ಇಳಿಯಿತು ಮಿಗಿಲೇಳಾಳುದ್ದ 
ಜಗವ ಕಂಡರು ನೋಡೆಮ್ಮವರು 
ನಗುವ ದೂಷಕರೆಲ್ಲ ವಂಗೆ ಲೆಂಕರಾದರು 
ಅಘಹರನ ಭಕ್ತರಮ್ಮವರಣ್ಣ 


ಅಕ್ಕರಿಂದಲಿ ಗೊಲ್ಲಾಳ ಶರಣನು 
ಹಿಕ್ಕಿಯನ್ನೊಲಿದು ಪೂಜಿಸಿ 

ದುಃಖಗೇಡಿ ತಂದೆಯಂ ಬಂದೊದೆಯಲು 
ಆ ಕ್ಷಣ ಕಡಿದವರೆಮ್ಮವರಣ್ಣ 


ಇಟ್ಟುಬಂದಲ್ಲದೆ ಮುಟ್ಟರು ಬೋನವ 
ಅಟ್ಟಿ ಅಂಜರು ನೋಡೆಮ್ಮವರು 
ಇಟ್ಟದ ಕಲ್ಲಿಗೆ ಸಿರಸವ ಸರಿಮಾಡಿ 
ಕೊಟ್ಟು ಮೆರೆದ ಭಕ್ತರೆಮ್ಮವರಣ್ಣ 


ಪಾಕದ ವೀಳ್ಯವ ಸಾಕಿನ್ನು ಗುಡಿಯಲ್ಲಿ 
ಹಾಕಿ ಹೊದ್ದರು ನೋಡೆಮ್ಮವರು 
ಲೋಕವರಿಯೆ ಮೈಲಾರನ ಕೈಯಲ್ಲಿ 
ಆಕ್ಷಣ ತೆಗಸಿದರೆಮ್ಮವರಣ್ಣ 


ಹರಕೆಯ ಕುರಿಯನ್ನು ಸರಸಕೆ ಬೆಲೆಮಾಡಿ 
ಬರಸಿ ಬಿಟ್ಟರು ಲಿಂಗಮುದ್ರೆಯನು 
ಹರಸಿದವರು ಬಂದು ವಿರಸವ ಮಾಡಲು 
ಶಿರಸವ ಕೊಯ್ದಿಟ್ಟರೆಮ್ಮವರಣ್ಣ 


ಭೂಮಿಯಲ್ಲಿ ಶ್ಚಪಚಯ್ಯ ಬೋನವ ಮಾಡಲು 
ಸಾವಂವೇದಿ ಮೇಲೆ ಬರುತಿರೆಲು 
ವಾಮಭಾಗದ ಪಾದರಕ್ಷೆಯ ತೆಕ್ಕೊಂಡು 
ಬೋನವ ಮುಚ್ಚಿದರೆಮ್ಮಾವರಣ್ಣ 


ಮಡುವಿನ ಹೆಡೆಯನು ಹಿಡಿದು ಜಡಿಯಲಾಗ 
ಸಡಿಲಿತು ಶಿವದಾರ ಚಂದಯ್ಯಗೆ | 
ಒಡೆಯನುಳ್ಳ ಬಂಟ ಕಿಡುವನೆಯೆನುತಲ್ಲಿ 
ಕಡೆಗೆ ನಡೆದ ಭಕ್ತರೆಮ್ಮವರಣ್ಣ 


ಸ್ವರವಚನ ಸಂಪುಟ ; 


CC-0. Jangamwadi Math:-Collection, Varanasi. An eGangotri Initiative 


ಆ 


೧೦ 


೧೨ 


ಶಂಕರೆ ಅಂಕಿತದ ಸ ಸ್ವೈರವಚೆನಗಳೆಂ ೮೭ 


[94 
ಉಬ್ಬಿ ಪ್ರಸಾದವ ತರುತಿರೆಲು 
ಕೊಬ್ಬಿದ ವಿಪ್ಪರು ಉಬ್ಬೆದ್ದು ಬೊಗಳಲು 
ಗೊಬ್ಬೂರ ಸುಟ್ಟಿ ವರೆಮ್ಮೆವ ಣ್ಣ ೧೪ 


ಹ ಗ ES ಬ ಹ ್ಕ್ಸ್ಲ್ಲಟಟಉ್ಯ್ಪ 
ಬೆರಿಯೆಂದು ನುಡಿದರೆ ನೆರಿಯೆಂದು ನೋಡರು 


ಪಾಲೋ ತ್ಟೇದಿ ಅಬೆ ಗ್ರ ಗಾವ ಎಲಲವ ಇವೂ ಆವ: 
ವಾರ್‌ ಯ ವರು 


ROUTER 


ಕಾದೆ ಬಜ ಇಸಾ ಗಾಲಿ ಬಿವಿ 

ಹರನು ಛಿಕ್ಷಕ ಬಂದು ಹರಿಯೆಂದು ನುಡಿಯಲು 

ಪಿಬಿ, ಲ - 
ಬೆರಸಿ ಹೂಡದವರಬ್ದೂ ವರಣ್ಣ ೧೫ 


ಲೆಕ್ಕವಿಲ್ಲದ ಬಹುಸೇನೆ ಭಾಗ್ಯಖನಲ್ಲವ 

ಕದಳಿಯ ಪ್ರೂಕ್ಕರು 

ಮುಕ್ಕಣ್ಣ ಶಿವನನು ಬೆರೆಸಿದ ಮಹಾದೇವಿ 

ಅಕ್ಕಗಳೆಂಬವರಮ್ಮವರಣ್ಣ - , ಈ ೧೬ 


ಬ್ಗ 
0 


ಕಂಚಿನಲಿ ಉಣ್ಣರು ಪಂಚನೆಯರಿಯರು 

ಮಿಂಜುವ ದಂತಕೆ ಎಲಿ ಮಲ್ಲರು 

ಶಂಕರನೊಳು ಸಾಯುಜ್ಯವ ಪಡೆದರು ಶಿವೆ 
| 


ಲೆಂಕ ಮುಂಜೆಣ್ಯಗಳೆಮ್ಮವರಣ್ಣ ೧೭ 


ಹೆದರದಿರು ಮನವೆ ನೀ ಹೆದರಿ ಹಿಮ್ಮಟ್ಟದಿರು 
ಮದನಾರಿ ಬರೆದ ಬರೆಹವು ಮೀರಲರಿದು ॥ ಪಲ್ಲ 


ಆಯಾ ವಿದ್ಯದ ಕರ್ಮ ಮಾಯದ ಕರಣ ಭೂಮಿ 

ಕಾಯಕಲ್ಪಿತ ಪಂಚಲಿಖಿತಂಗಳೆಲವೊ 

ತಾಯ ಗರ್ಭದಲೊಂದು ಬರದಂಥ ಶಿವನಿರೆ ವೈ 

ಥಾ ಯಾಕೆ ಚಿಂಶಿಸಲೇಕೆ ನೀ ನುಡಿ ಮನವೆ ೧ 
ಹರಿ ಹತ್ತು ಭವ ಬಂದ ಸುರಪನೊಡಲ್ಭಗವಾಯ್ತು ' 

ಧರೆಯ ಸೃಷ್ಟಿಪ ಅಜನೆ ಶಿರ ಹೋಯಿತೆಲವೊ 

ಶಿರ ಹೋಗಿ ಸುರರೆಲ್ಲ ಮೃಗವಾಗಿ ಚರಿಸಿದರು 

ಸೆರೆಗೆಡೆದರಮರರೆ ಸತಿಯರು ಮೂರು ಪುರಕೆ ೨ 


CC-0. Jangamwadi Math Collection, Varanasi. An eGangotri Initiative 


೮೮ ಸ್ವರವಚನ ಸಂಪುಟ ; ೪ 


ವಾಲಿ, ಜಾನಿ ಲ. 
ಬೇಕೆಂದಡಾಗದು ಬೇಡವೆನೆ ಮಾಣದು 
ಕ ಶಮ ಧ್‌ ಬ0 
ನೀ ಕಂದಿಗುಂದಿ ಚಿಂತಿಸಲೇಕೆ ಮನವೆ 
ರ ಇ ಹೆ ಖಿ ೨ 
ನೊಕು ಭವಸಾಗರವ ಗುರುಶಂಕರೇಶ್ವರನ ಅ 


ನೇಕ ಪರಿಯಿಂದಲರ್ಜಿಸು ಮರುಳು ಮನವೆ 


ಅ, 


೮೯ 


ರಾಗ : ಭೂಪಾಳ 


ದಂ 


ಹರಪೂಜೆಯನು ಮಾಡು ಶರಿರವಿದು ಸ್ಥಿರವಲ್ಲ 
ಗುರುಸೇವೆಗಲಸದಿರು ಜಂಗಮಾರ್ಜೆನೆ ಮಾಡು 
ರಸತಿಗೆ ಪರಧನಕೆ ಹರಿಯಬಿಡದಿರು ಮನವ ಗುರಿಯಾಗದಿರು ಯಮನಿಗೆ ॥ ಪಲ್ಲ 


fal 


ವರ ತಪಸ್ವಿಯಸತಿಗೆ ಸುರಪತಿಯು ಮನವಳಸಿ 

ಸರಿರಾತ್ತಿಯೊಳೆಗೆ ಕುಕ್ಕುಟನಾಗಿ ಕೊಗೆ ಮಂನಿ 

ಹರುಷದಿಂ ಬೆಳಗಾಯಿತೆಂದು ಪುಪ್ಪಕೆ ಪೋಗೆ ತರುಣಿಯೊರ್ವಳೆ ಮಲಗಿರೆ 
ಪ್ರರುಷನಾ ಅಂಪದಿಂದೆಯಿತಂದು ದೇವೇಂದ್ರ 

ಪರಸತಿಯ ಕೊಡಿರೆಲು ಮುನಿ ಕಂಡು ಕೋಪದಿಂ 


ಕರದು ಶಾಪವ ಕೊಡಲು ಶರಿರ ಭಗವಾದುದನು ಹೇಳುವದ ಕೇಳಿಯರಿಯ ೧ 


ಮತಿಗೆಟ್ಟ ರಾವಳನು ಲೆಂಕೆಯಿಂದೈತಂದು 
ಹತವನರಿಯದೆಯವಳ ರೂಪಿಂಗೆ ಮನೆಸೋತು ರಥವನೇರಿಸಿ ಒಯ್ಯಲು 


ಅತಿಕೋಪದಿಂ ರಾಮಲಕ್ಷ್ಮಣರು ದಂಡೆತ್ತಿ 
ಕೃತಕದಿಂ ಲಂಕೆಯಂ ಮುತ್ತಿ ಪುರವೆಂ ಸುಟ್ಟು 


೦ 
ಸತಿಯ ತರಬಹುದೆಲವೊಯೆಂದು ದಶಶಿರನೆ ಕೊಂದ ಕಥನವ ಕೇಳಿಯರಿಯ ೨ 


ಪರಸತಿಗೆ ಅಳುಪಿದನ ಶಿರಹೋಯ್ತು ಜಗವರಿಯೆ 
ಆರಮನೆಯೊಳಿರ್ದ ಸತಿಯರು ಸಿಲ್ಕಿ ಸೆರೆಹೋಗಿ 
ಇರದೆ ಕೆಟ್ಟರು ಲಂಕೆ ಹಾಳಾಗಿಜೋಯ್ತವನ ಸಿರಿ ಧನವು ನಿಮಿಷದೊಳಗೆ 
ಸುರಪತಿಯೆನಿಸುವಂಗೆ ಯೋನಿ ಮಾಡಿದೆವೆಂದು 

ಚ್ವರಿಸುತಿವೆ ಡಂಗುರವು ಹೊಯಿದು ಲೋಕದೊಳುಯಿದ 

ಕೆಟ್ಟುದನು ಕೇಳಿಯರಿಯ' ೩ 


CC-0. Jangamwadi Math Collection, Varanasi. An eGangotri Initiative 


ಶಂಕರ ಅಂಕಿತದ ಸ್ವರವಚನಗಳು 


ಕೊಳು ದೇವರೆಂದೆನಿಸಿಕೊಂಡನರಿಂತು 
ನಡೆದು ಸ್‌ ಪರರೂಡವೆ ಮಡೆದಿಯರಿಗಳುಪಿ 

ಜ ಮುಂದೆಯೂ ಶರಿರವಿದು ಸ್ಥಿ ರವಲ್ಲ ನಡೆ ಪುಣ್ಯ ಪಾಪವರಿದು 
ಬಿಡದಿರ್ದಡೆಂ ಮುಂದೆ ಬಲುಬಾಧೆಯನಾ ಮಾಡೆ 
ಹಿಡಿದೊಯಿದು ಯಮನೆವರು 


ಕಡು ಕಾದ ಕಂಭವನು ಶರ್ಕೈಸು ನೀನೆಂದು ಬಿಡದೆ ಕೊಟ್ಟ ಸಿರು ದೂತರು 


ಸುರೆಯ ಕೊಡನಿಗೆ ಬೂದಿಯಂ ಪೂ ೧ಸಿದಂತಕ್ಕು ಇರಿದು ಕೊಲ ರು ದೂ ತರು 
ಹೆರೆಹಿಂಗದಂತಪ್ಪ ವಂಚೆನಂಗಳ 
ಗುರು ಲಿಂಗ ಜಂಗಮವನರ್ಜಸುವನಾದಂಗೆ 
ಪ್ರರಪರಂ ₹ ಶಿವನ ಪೆದವಿಯ ನಿನಿಶ್ತು ಸದಾ ಗುರು ಶಂಕರೇಶನೊಲಿದು 


ಲಿ 
ಬಿಟ್ಟು, 


 ಪೊರ್ವಾರ್ಜಿತಂಗಳನು ಆರು ಮೊರಲಿಬಹುದು 
ಗೀರ್ವಾಣರಾದಡಂ ಬಿಡದು ಕಲಿ ್ಸಿತವೆಂದು 


ಸರ್ವ ಭವರೋಗ ಅಮರರ ಕಾಡುವದು ವಿಧಿಯನಾವ ದೇವರು ಗೆಲ್ಲರೊ 


ಹರ ಬರೆದ ಬರೆಹವನು ತೊಡೆಯಲಾರ್ಪವರುಂಟೆ 

ಹರಿ ಹತ್ತುಭವ ಬಂದ ಸಿರಿ ತಿರಿಗಿದಳು ಕೂಡೆ 

ಸುರಪತಿಯ ತನುವಿನೊಳು ಸಹಸ್ಪಕಂಗಳು ಮೂಡೆ ಶುಕ್ರಂಗೆ ಒಂದು ನಯನ 
ತರಣಿ ಶಶಿಗಳಿಗೆ ರಾಹುವಿನ ಹಗೆ ಹಿಂಗದದು 

ಉರಗ ಗರುಡಗೆ ಬದ್ಧ ವೈರ ಮಾಣದು ಕಾಮ 

ನುರಿದುಹೋದನು ವರುಣ ಹೆಳೆವನಾದನು ವಿಧಿಯನಾವ ದೇವರು ಗೆಲ್ವರೊ 


ಹುಲುಬೇಡನಂಬ ತಾಗದೆ ಕ್ಕೆ ಕೃಷ್ಣನಂಗಾಲ 

ಬಲಿ ಬಂಧನಕೆ ಬಂದ ಫಾಲ್ಗುಣನು ಹೆ ಹೆಣ್ಣಾ: ದ 

ಜಲದೊಳಗೆ ಸಿಲುಕಿದನು ಕೋರಾಂಟ ಕನು, ವ್ಯಳುಡಿಳಿಯಲ್ಲಿ ಗುಂಡಾಗನೆ 
ಛಲದಂಕ ವಾಲಿ ತಾನೊಂದೆ ಬಾಣದಿ ಮಡಿದ 

ಶಿಲೆಯಾದಳಾಹಲ್ಕೆ ಸಹದೇವ ಕರುಗಾಯ್ದ 

ನಳ ಧರ್ಮರು ರಾಜ್ಯದಿ ಭ್ರಷ್ಟರಾದರು ವಿಧಿಯನಾವ ದೇವರು ಗೆಲ್ವರೊ 


ಗಿ 
ಬ) 


॥ ಪಲ 
[xc 


CC-0. Jangamwadi Math Collection, Varanasi. An eGangotri Initiative 


೯೦ 


ವಾಣೀಪತಿಯ ಶಿರವ ಚಿವುಟನೇ ಶಿವ ಮುನಿದು 

ರೇಣುಕಾದೇವಿಯರೆಸನ ಕೊರಳ ಕೊಯಿಸಳೇ 

ಬಾಣಾಸುರನ ಹಲವು ತೋಳುಗಳ ಖಂಡಿಸನೆ ಚಿಕ್ರಧರನೊಪ್ಪದಿಂದ 
ಕ್ಷೋಣಿಯೊಳು ಕಟ್ಟುಗರುವಾಯಿತು ಪ್ರರುಷಮೈಗವು 

ಬಾಣಿಸಿಗನಾದ ಭೀಮನು ವಿರಾಟನ ಮನೆಗೆ 

ಪ್ರಾಣಹೋಯಿತು ಕೀಚಿಕನಿಗೆ ಪರಸತಿಗಾಗಿ ವಿಧಿಯನಾವ ದೇವರು ಗೆಲ್ವರೊ 


ದಶರಥನ ತೋಹಿನೊಳು ಅಸಂಹೋಯ್ತು ಚೌಡಂಗೆ 
ವಿಷದೊಳಳಿದನು ಪರೀಕ್ಷಿತರಾಯರಸಿಮಲ್ಲ 
ಬಸುಗುತ್ತ ಭಟ್ಟಿ ಸತ್ತನು ಶೂದ್ರಿಕನ ತಲೆಯು ಕಾಂಚಿಯಾಲದಿ ಮರೆಯದೆ 
ಕೆಸರೊಳಿಳಿದಾ ರಥವ ವಶಮಾಡಿ ಮಾಂಡ್ಯಯಪಿ 

ಬಸಿದ ಶೂಲಕ್ಕೆ ಗುರಿಯಾಗಿ ಬಿದ್ದನು ತನ್ನ 

ಸೊಸೆಯೆಂಬ ವಶಗೆ ಕಡಿದಾಡಿ ಸತ್ತನು ಪಕ್ಷಿ ವಿಧಿಯನಾವ ದೇವರು ಗೆಲ್ವರೊ 
ಸಾಗಾರಿಯವ್ವೆ ಸವತಿಗೆ ದಾಸಿಯಾಗಳೇ 

ಯಾಗವನು ಮಾಡೆ ದಕ್ಷನ ಶಿರವು ಹೋಗದೇ 

ಭಾಗೀರಥಿಯಖ ಮಾನವಂಗೆ ಹೆಂಡತಿಯಾಗಿ ಅಷ್ಟಪುತ್ರರ ಪಡೆಯಳೆ 
ಸಾಗರದೊಳಿರ್ದ ಗಂಭೀರವನು ಮುನಿ ಕಂಡಿಯೆ 

ನಾಗಾರ್ಜುನೆಸು ತಲೆಯ ಹೋಗಾಡಿಕೊಳ್ಳನೇ 

ಕಾಗೆಯಡಗಿಂಗೆ ಬಯಸಿದ ವಿಕ್ರಮನು ವಿಧಿಯನಾವ ದೇವರು ಗೆಲ್ವರೊ 


3 


ಜಡೆಮುಡಿಯೊಳಿರ್ದಳಾ ದ್ರೌಪದಿಯು ದಮಯಂತಿ 

ನಡುವಿರುಳು ಸಿಲುಕಿದಳು ಬೇಂಟೆಗಾರನ ಬಲೆಗೆ 

ಮಡದಿ ಮಕ್ಕಳುಗಳಿಲ್ಲದೆ ಆಂಬುಗುರಿಯಾಗಿ ಮಡಿದ ರೆಣದಲಿ ಭೀಷ್ಮನಂ 
ಸುಡುಗಾಡ ಕಾಯ್ದನಾ ಹರಿಶ್ಚಂದ್ರ ಚಂದ್ರಮತಿ 

ಬಿಡದೆ ತೊತ್ತಾದಳಾಕೆಯ ಮಗನು ಹಾವಿಂದ 

ಮಡಿದ್ದೃ ವಿಧಿಯನಾವ ದೇವರು ಗೆಲ್ವರೊ 


ಜಡೆಗಟ್ಟಿ ಯಂಶಿಯಾಗಿ ರಾಮರಾ ಸೀತೆಯಂ 

ಬಿಡದೆ ರಾವಳನು ಕೊಂಡೊಯಲಾಗಿ ಹನುಮಂತ 

ಹೆಡಗಟ್ಟಿಗೊಳಗಾಗಿ ಬಾಲಕ್ಕೆ ದೊಂದಿಯನು ಸುತ್ತಿ ಸಲೆ ಲೆಂಕೆಯೊಳಗೆ 
ಮೃಡನ ವಶ ವಿಧಿ ತಾನು ವಿಧಿಯ ವಶವೀ ಲೋಕ 

ಜಡಮತಿ ತಿಳಿಯಿನ್ನಾದಡು ಶಿವನ ಪೂಜಿಸಿರೊ 

ಒಡೆಯರುಳ್ಳಾಳಿಂಗೆ ಭಯಬೇಡ ಶಂಕರನ ಭಜಿಸಿರೋ ಭವ ಬಿಡುವುದು 


CC-0. Jangamwadi Math Collection, Varanasi. An 6೦೫೧೦೦1 Initiative 


ಶಂಕರ ಅಂಕಿತದ ಸ್ವರವಚನಗಳು ೯೧ 


೯0 
ರಾಗ : ಪಾಡಿ 
ಎಮ್ಮಯ್ಯ ದಮ್ಮಯ್ಯ ನಾ ನಿಮ್ಮ 
ಸೊಮ್ಮಯ್ಯ ಕರಪೀಠಕೆ ಬಾ ಬಾ ॥ ಪಲ್ಲ 
ಆರವಿಂದದಮರ ಕಂದಮಾಲೆಯ 
ಸುರಿಗೆಯ ನನೆ ಮರುಗದ ಕೊನೆಯಾ 
ಇರವಂತಿಗೆ ಸೇವಂತಿಗೆ ಪೂವಿನ 


ಪರಿಮಳವಿವೆ ಕರೆಪೀಶಕೆ ಬಾಬಾ ೧ 


ಸುಕರವೆನಿಪ ಕೆಂದಳಿರಂದಳದಿಂ 

ಅಕುಳೆ ಬಕುಳ ಮಾದಳದರಳಿಂ 

ಶಕು ಪಕೆ ಮಧುಕರನಿಕರದ ರವದಿಂ 

ಆಕುಟಿಲ ಮಮಕರೆ ಪೀಠಕೆ ಬಾ ಬಾ ೨ 


ಆರತಿಯಂಗನೆ ಸಾರಥಿ ಪಾರ್ಥನೆ 

ಆರತಿ ಮಾಣಿಕದಾರತಿಯಿಂ 

ಈರತಿಯಿಂದಲಿ ಪಿಡಿದೈ ದಿನೇಶ್ವರು 

ಹಾರತಿಯಿಂ ಕರಪೀಶಕೆ ಬಾ ಬಾ ೩ 


ಹರಿಯಂಜರೆಡಬಲದಲಿ ನಡೆಸಹೋ 

ದರು ಕೇಳಿರದೆಯೆಂದುಗೃಡಿಸೆ 

ಸುರಪತಿ ಜಯ ಜಯ ನಮೊಯೆನೆ ಎನ್ನ 

ಕರಪೀಠಕೆ ನೀನೊಲಿದು ಬಾ ಬಾ ೪ 


ಲಾಲಿಸಿ ಪಾಲಿಸಿ ಕರೆಕಮಲದೊಳೊ 
ಡ್ಹೋಲಗವಿತ್ತು ಜಗತ್ತಯೆವಂ 


ಆಳುಶೆ ಬಾಳುತ ಶಂಕರಲಿಂಗವೆ 

ಲೀಲಾ ನಿಜ ಸುಖಿಯಾಗಿರು ಬಾ ಬಾ ೫ 
೯೨ 

ರಾಗ : ಭೂಪಾಳಿ 

ನಚ್ಚದಿರು ಕಾಯವನು ಎಚ್ಚರಾಗದ ಮುನ್ನೆ 

ನಿಚ್ಚ ಭವಹರನ ಪೂಜೆಯ ಮಾಡಿರೊ ॥ ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


೯೨ 


ಕಸಮಲದ ಕಾಯವಿದು ಅಸನವೇಯಾಧಾರ 
ಮಸಣದಲಿ ಮನೆ ತನಗೆ ಸಹವಪ್ರು ಎದು 
ಷಾ ಎ. 


ಬಸವಳಿವುದೀ ಕಾಯ ಬಯ ಲಭ್ರಮೆ ದಿಜಎಲ್ಲ 
ಬಿಸಿಗಣ್ಣಶಿವನ ಪೂಜೆಯ ಮಾಡಿರೋ 


ಸಿಡಿಲೊಡ್ಡಿ ಎರಗಿದಡೆ ಕೊಡೆ ಕಾಯ ಬಲ್ಲುದೇ 
ಮೃಡನೊಲುಮೆ ತಪ್ಪಿದಡೆ ಕೊಡುವರುಂಟೇ 
ಬಿಡದೆ ಕಾಲನ ಭಟರು ಎಳೆದು ಕೊಂಡೊಯಿವಾಗ 
ತಡೆದುಕೊಂಬವರುಂಟೆ ಎಲೆ ಮಾನವಾ 


ತೊಗಲಜೊಂಬೆಯು ಕಾಯ ನೆಗನೆಗದು ಕುಣಿಕುಣಿದು 
ಜಗವೆಲ್ಲ ತನಗೆ ಬೇಕೆಂದೆಂಬುದು 

ಹಗೆ ತನ್ನ ಕೊಂದವನ ಹುಗಿದು ಮಣ್ಣಿಲಿ ತುಂಬಿ 
ಹಗೆಯವನ ಕೂಡೇನು ನುಡಿ ಮಾನವಾ 


ಕುಲವು ಕುಲವೆಂಬಿ[ರಿ]ಬಿಡ ಕುಲ ಛಲಕೆ ಹೋರುವಿರಿ 
ಕುಲದಲಧಿಕರಾರುಯೆಲೆ ಮಾನವಾ 

ಹೊಲೆ ಮಾಂಸ ನರವಿರ್ಪ ತಾಯ ಗರ್ಭದಿ ಜನಿಸಿ 
ಕುಲಕೆ ಹೋರುವ ಖೂಳರೆಲೆ ಮಾನವಾ 


ಕೆಲವು ದಿನದಲಿ ಪಕ್ಷಿ ಫಲವನುಂಡೆನುಯೆಂದು 
ಹಲವು ಕೊಂಬೆಗೆ ಹಾರಿ ಬಳಲುವಂತೆ 
ಹೊಲೆದೈವಕ್ಕೆರಗುವ ಮನುಜರಿಗಿನ್ನೇನೆಂಬೆ 
ಕುಲವಿಲ್ಲದವನ ಪೂಜೆಯ ಮಾಡಿರೊ 


ಕಾಯವಿದು ಸ್ಥಿರವಲ್ಲ ಮಾಯೆ ಬಿತ್ತಿದ ಬೆಳೆಯು 
ಕಾಯು ಹಣ್ಣಾಗಿ ತಾನುರುಳುವಂತೆ 
ಸಾಯದವರಾರಿನ್ನು ಸಕಲ ಜೀವಂಗಳೊಳು 
ಕಾಯವೆರವಿನ ಸೊಮ್ಮು ಎಲೆ ಮಾನವಾ 


ಡಂಭಕೆದ ಕಾಯವಿದು ಕೊಂಬದಿದು ಕೊಡುವದಿದು 
ತುಂಬಿ ಕೆಡುತಿಹುದು ತನ್ನ ದಿನವ ಕಳೆದು 
ಬೆಂಬಿಡದೆ ಪ್ರಾಣವನು ಕೊಂಬವರು ಬರುತಹರೆ 
ಶಂಭುಶಂಕರನ ಪೂಜೆಯ ಮಾಡಿರೊ 


ಸ್ವರವಚನ ಸಂಪುಟ ; 


CC-0. Jangamwadi Math Collection, Varanasi. An eGangotri Initiative 


23 


೨7 


ಶಂಕರ ಅಂಕಿತದ ಸ್ವರವಜಿನಗಳು 


೯೩ 


ಎಂಥ ಕನಸ ಕಂಡೆ ಏಣಲೋಚನೆ. 
ಕಂಂಠಳದೇಶವು ಸಿವುಳಿ ಬರುವದ ಕಂಡೆನು 


೨೬ 


ರೊಳಗಿಹ ತಾವರೆ ಕೆಸರ ಕಿಂಬುದ ಕಂಡೆ 
ಶಶಿ ಗಗನವ ನುಂಗಿದುದನು ಕಂಡೆ ' 
ರುವ ಮಳೆಹನಿ ಸೂಸಲಂಬುಧಿಯ ನುಂಗಿ 


ಬೆಂಕಿಯನು ನುಂಗಿ ಕಳೆದೋರಿತಕ್ಕಯ್ಯ 
ಬ 


CL db 
ಈ 


cil 
11 


ಉಣಬಂದ ಐವರ ನೊಣ ನುಂಗಿದುದ ಕಂಡೆ 
ಹಣನು ಜೀವವ ನುಂಗಿದುದನು ಕಂಡೆ 
ಬಣಕೆಲುಬಹ ಶೂರನ ರಣ ನುಂಗಿ ಕೂಗುತಿದೆ 
ಫಣಿಯ ಹೆಡೆಯ ಜ್ಯೋತಿ ರವ ನುಂಗಿತಕ್ಕೆಯ್ಯ 


ಇರುವೆ ಭೂಮಿಯ ನುಂಗಿ ಕರಿಯು ಕತ್ತಲೆ ನುಂಗಿ 
ಮೊರೆವ ಗಾಳಿಯ ಹದ್ದು ಮುಂಗಿತಕ್ಕೆಯ್ಯ 

ಬರುವ ಮಾರಿಯಂ ಸಣ್ಣ ನೊರಜು ನುಂಗಿದುದ ಕಂಡೆ 
ಬೆರಗಾಗೆ ಬಯಲಿಗೆ ಭಯಬಟ್ಟೆನಕ್ಕಯ್ಯ 


ಗಂಧ ಗಾಳಿಯ ನುಂಗಿ ನಿಂಬೆ ಕೊಡನ ನುಂಗಿ 
ಮಂದರಗಿರಿಯ ವಾನರ ನುಂಗಿತು 

ಅಂದವಿಲ್ಲದ ರೊಪು ಅಂಬರೆವ ಸಲೆ ನುಂಗಿ ನಂಬಿ 
ಬಂದವನ ಬಯಲು ನುಂಗಿತಕ್ಕೆಯ್ಯ 


ಮಂಕು ಮರುಳ ನುಂಗಿ ಶಂಕು ಸಾಗ್ರವ ನುಂಗಿ 
ಲೆಂಕಿಕನು ರಸ ಬೀಜವ ನುಂಗಿತೆ 

ರಭಂಕಿಸಿ ಹಾರುವ ಹಂಸನ ಗರಿ ಹೋಗಿ 
ಶಂಕರನಂಘ್ರಿಯೊಳ್‌ ಸೇರಿತಲ್ಲಕ್ಕಯ್ಯ 


೯೪ 


ಓಂ ನಮೋ ಶಿವಾಯ ಎನ್ನಿ ಸಂತತ 


॥ ಪಲ್ಲ 


॥ ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


೯೪ A ಸ್ವರವಚೆನ ಸಂಪುಟ ; ೪ 


ಮಗ[ರು]ತ ಸಂಗದಿಂದ ಗಗನ ಗಂಗೆ 

ಧರಣಿ ಗಿಳಿದು ಬಂದು 

ಮರಳಿ ಭವಜಲವ ಬೆರಸಲಾರದಂದದಿಂ 

ಕರಣಗಣ ಲಿಂಗವ ಬಂದು 

ಪರಮನಕಟ ಜೀವನಾಗಿ 

ಹಿರಿದು ರೂಪ ತಾಳು ಜನಿಸುತಿಪ ೧ 


ಆನೆ ಮದದೊಳುಕ್ಕಿ ಸೊಕ್ಕಿ ಮಿಕ್ಕಿ ಮೂರಿ ಕೆಸರ ಪೊಕ್ಕು 
ಹೀನಸತ್ವನಾಗಿ ಏಳಲಾರದಂದದಿಂ 

ಠಾನೆ ತನ್ನ ಲೀಲೆಯಿಂದೆ ನಿರ್ಮಳಾತ್ಮನೆರೆಸರಿರ 
ಕಾನನಕ್ಕೆ ಸಿಕ್ಕಿ ತೊಳಲಲಾರದಂದದಿಂ ತನ್ನೆ 

ಸೇನೆ ತನ್ನ ಹಿಡಿದು ರಾಯಸಿಲ್ಕಿ ಮಹಿಮಗೆಟ್ಟು 


ಮುನ್ನಿನಂತ,,ನಾಳಲಾಠ್ಲ್ಸ್ಲ | ೨ 
ಹೊನ್ನು ಹೆಣ್ಣು ಮಣ್ಣು ಮೂರಂ 

ತನ್ನೊಳಿರ್ದು ತನ್ನೊಳೆನಿಸಿ 

ತನ್ನ .ಟಿದು ತನ್ನ ತೇಗುತಿರ್ಪ್ಹ್ಸ್ಸ, ೩ 


ಹಸುವಿನೊಳಗೆ ತೃಷೆಯದೊಳೆಗೆ 


ಮುಸುಕಿದ. " ವಕಾಂಕ್ಷೆಯೊಳಗಿ ಸಂತತಂ 

ಹಸಿಯ ಹುಸಿಯ ಮಸಿಯ ಹಾಸಿ 

ಹೊದ್ದು ನಿದೆ ್ರೆಗೈವ ಹೆಗಲ 

ಶಶಿಯವೊಲು ಮಹಾದಾರಿದ್ದ ನಾದ ಕಾರಣ. ೪ 


ಮರನ ನೆಳಲ ಮರೆಯ್ದ್ಲ್ಲನ ನೆಳಲನಿಂಬುಗೊಂಬ 

ತರುವಿನಂತೆಯನಸಿರೊಸರೊ ರಾಜ್ಯಕೆ 

ಅರಸ ಶಂಕರೇಶ ತಂ. ಸಾರ್ದ ನೆನೆವ ಭಜಕರನ್ನು ಸಿ 

ಮರಳಿ ಭವಕೆ ಬರಸದಿಪ್ಪಕಾರಣಂ . ೪ 
೯೫ 

ಕಣಿಯ ಹೇಳಲಿ ಬಂದೆ ನಾನು 

ಶ್ರಿಣಯನಲ್ಲದಿಲ್ಲವಂಬ 

ಬಣಗುದೈವದ ಭಜನೆಗಾಗಿ 


* ಒಣಗಿ ಸಾಯಂಬೇಡವೊ ॥ ಪಲ್ಲ 1 


CC-0. Jangamwadi Math Collection, Varanasi. An eGangotri Initiative 


ಶೆಯರ ಅಂಕಿತದ ಸ್ವರನಚನಗಳು i 


ಎಕನಾತಿಯೆರೈಕಟಿ ಟಿ ಜಕ್ಕಿಣಿ ಕ ಕನ್ನೆಯರು 
ನಾಪೆಯಾದೆ ಮೊದಲಾದ ಯಿತ ಚುಂಕ್ತಿ ದೈ ವದ ಭಜನೆಗಾಗಿ 
pe el) 


ಗಿ ಮೆೀಖೊಲಿ 
ಸಿಕ್ಕ ಕಡಬೀಡವೂ ೧ 
ಅವೇ ಆವಿ, ಕ್ಸ್‌ ಜ್‌ 
ಹಳ್ಳದಟ್ಕ ಬೀರೆ ಮಾರೆ ಸುಳಿದೈವವೆಲ್ಲಾ ಕೂಡಿ 

ಕ್ಕ 

ವ. pO ಗಧಾ ಗಿರಾ ಳಿ, ಣಿ, 
ಬೆಳ್ಳೆಗಾದ ಬಾಳಿಗೆರೆಯ ನೀರೆ ತಡಿಯಲಿ 

ಕ್ಲ ಜೆ ನಾ ಲೈ ಮಿ ಹಾವೆ, 
ಗುಳ್ಳೆ ಗೊರೆಜ ಕುದಿಸಿ ತಿಂದು ಕಳ್ಳಕೊಡನ ಬರಿತೆ ಮೆಡಿ 

ಡೈ ಕಾಲಿ ನ ವೆ ಹ ರರೂ 
ಮಳ್ಲಿ ಿದ್ಯವದನಂಗ ಬೇಡ ನೆರೆಕ ತಪ್ಪದು A 


ಖೂಳೆದವಳೆ ಮಾತು ಕೇಳಿ ಕೀಳುದೈವದ ಭಜನೆಯಿಂದ 


ಹಾಳುಮಾದುತಿದ್ದ ಕೈಯ ತರೆ ಹಣಗಳ 


WT ಅಂಟ ಅದರ She 


TS) ಖಿ 
ಬಾಳುತಿಪ್ಪ ಕೇಳಿ ಕುರಿಯ ಬೀಳ ಬೀಳೆ ಕೊರೆಳೆ ಕೊಯಿದು 


ಖಿಗಫೀಾ ಬ್‌ MX) ಕಃ ಫ್ಲಿತಿ 
ಬೀಳಬೇಡ ನೆರಶಕೆಯೆಂದು ಹೇಳಬಂದೆನು ೩ 


ಹಮ ಹಣವ್ವು ನವ ಮನೆಯ ಚಟ್ಟೆ ಘನೆವೆಂದು 


* ಇ 
ಕಂಬಿ ಮಿ ಕಾನಿ ನ್ನ ಠವ 
ಎನ್ನೆ ಸವೇ ವ ತಾನು ಉನ ಕೊಟ್ಟಿ ಕುದು 


ಆಷಾಢದ ಗಾಳಿ ಬೀ ಮ ಸ 
ಸೆ ಕಾಸಿ ಕರಗಿಸಿ 


ಅಡಿಯ ನೋಡಿ ವಿಷ್ಣು ಕಾಣ ಮುಡಿಯ ನೋಡಿ ಬ್ರ ನ್ರಿಹ್ಮ ಕಾಣ 
ನುಡಿವ ವೇದ ನಾಲ್ಕು "ದರಣಕಾಣವು 

ಗಡಿಯಂಕ ಭುವನೆಯೆನ್ನ ಒಡೆಯ ಶಂಕರೇಶ ನಿಮ್ಮ 
ಪೊಡವಿಯೊಳಗೆ ಮುಂಡಿಗೆಯಿರೆ ಸಾರ ಬಂದೆನೊ 


f೨ 


CC-0. Jangamwadi Math Collection, Varanasi. An eGangotri Initiative 


ಸ್ವರವಚನ ಸಂಪುಟ; ೪ 


ಸಂಗಮೇಶ ಅಂಕಿತದ ಸ್ವರವಚನ 


೯೬ 
ಹದುಳವಲ್ಲವೆ ನೋಡೆ 
ಹದುಳವಲ್ಲವೆ 
ಸೆದಮಲಾತ್ಮೆಕ ಲಿಂಗದಲ್ಲಿ 
ಹುದುಗಿದಂಥ ಶರಣಜನಕೆ 
ಆಂಗ ಹಸ್ತ ಶಕ್ತಿ ಭಕ್ತಿ 
ಲಿಂಗುತ್ಸತ್ತಿ ವರ್ಣಮುಖವು 

: ಕಂಗಳಲ್ಲಿ ಕಂಡು ವಿಶ್ವ 
ಲಿಂಗದಲಿ ಜೆರೆದವರ್ಗೆ 
ಆದಿ ಅಂತ್ಯಮಾದಿಯಂತ್ಯ 
ವಾದಿ ಮಾಡಿಸೊಹ 
ಮ್ಮೆಂದುಪಾನ ವರ್ಣವೆರಡುವಳಿದು 
ನಾದಬ್ರಹ್ಮವಾದಗೆ 


ಕಂಗಳೆರೆಯ ಮುಗಿದು ಯಮುನೆ 
ಗಂಗೆಯಜನೆ ರಮಣಿ ರವಿಯು 
ತಿಂಗಳಾಗಿ ಕೂಡಿದಲ್ಲಿ 

ಹೊಂಗೆ ವಾಯಮಾನಲೈಸಿ 
ಚಕ್ರವಾರು ಚಕ್ರವೆರಡು 
ಚಕ್ರವಂದೆಯಾದ ಬ್ರಹ್ಮ 
ಚಕ್ರಜ್ಯೋತಿಯಲ್ಲಿ ಬೆರೆದು 
ವಿಕ್ರಮಾಂಕರಾದವರ್ಗೆ 
ಆದಿಸಂಗಮೇಶನಿರವ 
ವೇದಮುಯದಿ ತಿಳಿದು ನಿಜದ 
ಹಾದಿ ಹಿಡಿದು ಹೋದವರ್ಗೆ 


೪ 


ನಂಜುಂಡ ಅಂಕಿತದ ಸ್ವರವಚನ 


೯೭ 
ರಾಗ; ಭೈರವಿ 
ಏಕೆ ಚಿಂತಿಸುವೆ ಬರಿದೆ ಶಿವ ಬರೆದ 
ವಾಕು ತಪ್ಪದು ಪಣೆಯಲಿ ಮರುಳೆ 


CC-0. Jangamwadi Math Collection, Varanasi. An eGangotri Initiative 


ಇಮ್ಮಡಿ ಕರಿಬಸವೇಶ ಅಂಕಿತದ ಸ್ವರವಚನ ೯೭ 


ಸರಸಿಯನು ಹೊಗಲು ಬಿಡದು ಮರುಳೆ ಸ ೧ 


€ 


ದೆ ಮೊದಲು ತಾಯೆ ಮೊಲೆಯೊ 
'ಅಿಟ್ಟಿಹ ಕ್ಷೇರವನ್ನು ನೀನು ಮರುಳೆ 


ತುದ ನಲಗಿರುತಾಗ ನೀ ತಂ ' 
ಟ್ಟು ಕೊಂಡುಣುತಿರ್ದೆಯಾ ಮೆರುಳೆ ೨ 


ಇಂತು ಸುಖದುಖಗಳಿರೆ ಸೋತು ಮುನ 
ಭ್ರಾಂತುಗೊಂಡಿರಲಿಬೇಡಾ ಮರುಳೆ 
ಸಂಶೋಷದಿಂದರ್ಜಿಸು ಮನ. [ಸಿ] 


ಜಾಂತೆಕ ಗುರು ನಂಜುಂಡನ ಪದವ ಮರುಳೆ ೩ 
ಇಮ್ಮಡಿ ಕರಿಬಸ್ತವೇಶ ಅಂಕಿತದ ಸ್ಮರವಚನ 
೯೮ 


ಸೈ ಶಾಭಾಸು ಗುರುವೆ ಎಂಥ ಒಳ್ಳೆಮಂತ್ರವ ಹೇಳಿದೆ 
ಕ 


ತೈ ತೈ ಕುಣಿಸುತಲೆನ್ನ ನಿನ್ನಂತೆ ನೀ ಮಾಡಿದೆ ॥ ಪಲ್ಲ 

ಬುದ್ಧಿಯನ್ನು ಕೆಡಿಸಿದೆ ಬುದ್ಧಿಯಲ್ಲಿ ನಿಲಿಸಿದೆ 

ನಿದ್ರಾಹಾರಂಗಳನು ಯದ್ಧ ತದ್ವ ಮಾಡಿದೆ ೧ 

ಸಿಟ್ಟು ಕೋಪವ ಬಿಡಿಸಿದೆ ನೀ ಹುಟ್ಟುವೊಂದನೆ ಕೆಡಿಸಿದೆ 

ಅಪ್ಟಮದಂಗಳನು ಸುಟ್ಟು ಭಸ್ಮವ ಮಾಡಿದೆ ೨ 

ಆರು ಅಂಗನೆಯರನಳಿಸಿದೆ ನೀ ವೀರಶೈವದಿ ನಿಲಿಸಿದೆ 3 

ಆರಂ ಮೂರು ಮನೆಗಳನು ಬೇರೆ ಸೂರೆಗಳ ಮಾಡಿದೆ ೩ 
ಮಕ್ಕಳ ಬಿಡಿಸಿದೆ ಅಖಂಡದಲಿ ನಿಲಿಸಿದೆ 

ಚಂಡಿಕಾಗ್ರಂಗಳನು ಚಿರಿಸಿ ಸಂಹರ ಮಾಡಿದೆ ೪ 

ಬೊಮ್ಮಬಳಗವ ಬಿಡಿಸಿದೆ ಭೂಮಂಡಲದಲಿ ನಿಲಿಸಿದೆ ತಂದೆ ` 

ಇಮ್ಮಡಿ ಕರಿಬಸವೇಶನ ಪಾದದಲಿ ನಿಲಿಸಿದೆ ೫ 
7 ಇ 


CC-0. Jangamwadi Math Collection, Varanasi. An eGangotri Initiative 


ರ್ಳ 
ಎಂಥ ಕನಸ ಕಂಡೆನೆ ಕೇಳಿಲೆ ಸಖಿ ಎಂಥ ಕನಸ ಕಂಡೆನೆ 
ಕುಂತಣದೇಶದಿ ಕುರುಕ್ಷೇತ್ರದೊಳಗೊಬ್ಬ ನಿಂತಂದಗಾಯಿಶಲ್ಲೆ 


ಆ 


ಕಪ್ಪೆ ಗೋಚಿರಿಸಲಾಗಿ ಅವ್ವ ನೀ ಕೇಳೆ ಘಟಸರ್ಪ ಹೆಡೆಯೆತ್ತಲು 
ಮುಪ್ಪುರವ ಗೆದ್ದು ಮೂರು.ರತ್ನವ ನುಂಗಿ ಮಿಗಿಲು ಹಣ್ಣನೆ ಕಚ್ಚಿತು 
ಚಪ್ಪರಮಾಲೆಯಲ್ಲಿ ಬವು ಸಾದ್ಲ್ಣದ ಕೋಣನ ಕಂಡೆ 

ಒಪ್ಪುವ ಕಮುಲಪಾತ್ರೆಯಿದ್ದು ಗೊರವತಿ ಒಡಲುಂಬುದ ಕಂಡೆನೆ 
ಅಸವಲ್ಲದಾನೆ ನೂಕಿ ಮೇಲ್ಮದವೇರೊಂದೋಣಿ ಬರುತಿರಲು 

ಹಸುಳೆ ಒರ್ವಳು ಕಂಡು ಸೊಂಡಿಲ ಪಡಿಯೆಲ್ಲು ದ್ದ... 


ಕೂಡಲ ಚೆನ್ನಸಂಗಮ ಅಂಕಿತದ ಸೃರವಚನಗಳು ' 


೧೦೦ 
ರಾಗ : ಶಂಕರಾಭರಣ 
ಜೋ ಜೋ ಜೋ ಎನ್ನ ಹರನೆ 
ಜೋ ಜೋ ಜೋ ಎನ್ನೆ ಪರಮ 
ಜೋ ಜೋ ಜೋ ಎನ್ನೆ ಸತ್ಯರೆ ಸಂಗ 
ಜೋ ಜೋ ಜೋ ಶ್ರೀ ಗುರುಲಿಂಗ ಜೋ ಜೋ 
ಪೃಥ್ವಿಯೆಂಬ ತೊಟ್ಟಿಲೊಳಗೆ ಸುಜ್ಞಾನದ ಅರಿವೆ 
ಹಾಸಿ ಸೂನುಮೆರಡು ಪವನ ನೇಣ ಮಾಡಿ 
ಶ್ರುತಿಯೆರಡರೊಳು ಪಂಚ ಸವ ಕೇಳಿ 


ಗುದವ ಬಿಗಿದಗ್ನಿಯ ಜ್ವಾಲೆ ಘನವಾಗಿ 
ಮುದುಡಿಕೊಂಡಿಹ ಸರ್ಪನ ಹೆಡೆಯೆತ್ತುತ 
ಗದಗದಿಸುವ ಪವನ ಗ್ರಂಥಿಯನೊಡೆದು ಪಶ್ಚಿವುದ 
ಕದವ ತೆಗೆದೊಳಗಣ ಜ್ಯೋತಿಯನು ನೋಡಿ 
ಅಂಬೆಗಾಲಿಕ್ಕುತ ಶಿಶುವಂಬರವ ನೋಡಿ 

ತುಂಬಿ ನಿತ್ರಾಣದೊಳಗಲ್ಲಿ ನಿಂದು 

ಕಂಬವ ಪಿಡಿದು ಮುಂದಣ ಬಾಗಿಲ ದಾಂಟಿ ನೀಂ 
ಕುಂಭಿನಿ ನೊರೆವಾಲನುಂಬುವ ಶಿಶುವೆ ಜೋ ಜೋ 


CC-0. Jangamwadi Math Collection, Varanasi. An eGangotri Initiative 


ಸ್ವೆರವೆಚನ ಸಂಪುಟಃ ೪ 


lo 


ಕೂಡಲ ಚೆನ್ನಸಂಗ ಅಂಕಿತದ ಸ್ವರವಚನಗಳು. ೯೯ 


ಓಂಕಾರದ ಹಂಸ ಊರ್ಧ್ವಕ್ಕೆ ಆಡರಿ ಲಿಂಗದೊಳಗೆ 

ಪೊಕ್ಕು ಅವಿರಳವಾಗಿ ಸಾಸಿರದಳದಮೃತವ 

ಮಿಗಿಲುಂಡು ಸುಖಿಯಾಗಿ ನೀ ಬಾಲಬ್ರಹ್ಮದ 

ಲಿಪಿಯನೋದುವ ಶಿಶುವೆ ಜೂ ಜೋ ೪ 

ಸೋಮಸೂರ್ಯದ ನಾಳದೊಳು ನಿಂದು 

ತೋರುವ ಸುಷುಮ್ನದ ಪ್ರಭೆಯ 

ಸೀಮೆಯ ದಾಂಟಿ ಸೋವೆೇಶನ ಕೂಡಿ ನಿ 

ಸ್ಸೀಮ ಕೂಡಲ ಚೆನ್ನೆಸಂಗಯ್ಯ ಶಿಶುವೆ ಜೋ ಜೋ ೫ 
೧೦೧ 

ಉದಯರಾಗ : 

ಬೆಳೆಗಾಯಿತೇಳು ಸಾಸಿರದಳದ ಮಧ್ಯದಲಿ 

ಬೆಳಗು ಪಸರಿಸಿ ಹೊಳೆವ ಥಳಥಳಿಸುವ ಪ್ರಭೆಯು 


ಬೆಳಗು ಬೀರಿತು ಪರಂಜ್ಯೋತಿ ಉದ್ಭವಿಸಿ ಮಹೆಬೆಳಗಿನೊಳು ಬೆಳೆಗಾಯಿತು ॥ ಪೇ 


೧, 
3 


ಮೇರುಗಿರಿಸರ್ವೆತವನೋರಂತೆ ಬಲಗೊಂಡಂ 
ಸೂರಿಜನು ಸುತ್ತುತಿಹನಾತಂಗೆ ಅದು ಸಹಜ « 


ಧಾರಿಣಿಯ ಮನುಜರಾತನ ಕಾಣದುದೆ ಅಸ್ತಮಯವ್ಹ್ಲ 
ಮೇರು ಮರೆಯಾಗಿ ತಿರುಗಲು ಸೊರ್ಯ ಜಗಕೆಲ್ಲ 


ಕಾರಿರುಳು ಕವಿದು ಕಡುನಿದ್ರೆಯೊಳು ಮೈಮರೆದು 


ಗೋರಿಗೊಳಿಸುವ ತ್ರಿವಿಧಾವಸ್ಥೆಯೊಳೆಗೊಂಡು ಮರೆದು ಮಲಗಿದರೆಲ್ಲರು ೧ 
ಜಗಕೆ ಜಾಗರವಾಗಿ ಹೆಗಲಾಗಿ ತೋರುತಿದೆ ` 


ಜಗಕೆ ಜಾಗರವಡಗಿ ಇರುಳಾಗಿ ತೋರುತಿದೆ ; 

ಜಗವು ಹಗಲಿರುಳಿಂದ ಸತ್ತು ಪುಟ್ಟುವದು ಜಾಗ್ರತ್ಸ್ವಪ್ನಸುಷುಪ್ತಿಗಳಿಂ 

ಜಗವು ದಿನ ಕಾಲ ಸಂವತ್ಸರಂಗಳ ಮಾಡಿ 

ಯುಗ ಜಗವನೆಣಿಸುವರೆ ಅಳೆವ ಕೊಳಗಗಳಾಗಿ 

ಹಗಲು ರವಿ ಇರುಳು ಶಶಿ ತೊಳಲುತಿಹುದದರಿಂದ ಹಗಲಿರುಳು ಅವರಿಗಿಲ್ಲ > 


ಅಷ್ಟದಳದೆಸಳ ತುದಿಯಲಿ ನಡೆವ ಗತಿ ಜಾಗ್ರತ್‌ 

ಮೆಟ್ಟಿ ಕರ್ನಿಕೆಗಾಗಿ ಇಳಿವ ಗತಿ ಅದು ಸ್ವಪ್ನ 

ನಟ್ಟನಡು ಮಧ್ಯದಲಿ ಗತಿಯನಡರುವ ಹಂಸ ಸುಷುಪ್ತಕವೆಂದೆನಿಸಿತು 

ಮೆಟ್ಟಿ ಜಾಗ್ರತ್ಸ್ವಪ್ನ ಸುಪುಪ್ತಿಗಳನೊಳಗೊಂಡು 

ತುಟ್ಟತುದಿಪದಕ್ಕೆದುವಾ ತುರೀಯವಸ್ಥೆಯೊ 

ನೆಟ್ಟನೆಯ ಅಧೋಮುಖ ಕಮಲವೆಲ್ಲವು ಊರ್ಧ್ವಮುಖವಾಗಿ ನೋಡುತಿರಲು ೩ 


CC-0. Jangamwadi Math Collection, Varanasi. An eGangotri Initiative 


೧೦೦ ಕ್‌ ಸ್ವರವಚೆನ ಸಂಪುಟ : ೪ 


ಎಪ್ಪತ್ತು ಎರಡು ಸಾವಿರ ನಾಡಿಯೆಲ್ಲವಕೆ 

ಒಪ್ಪವ ಸುಷುಮ್ನೆದ ಮುಖನಾಡಿ ತಾನಾಗಿ 

ಅಪ್ಪುದೇ [ಪರ]ಬ್ರಹ್ಮರಂಧ್ರಕ್ಕೆ ನಡೆವ ತಪದಿಂದ ಪ್ರಾಣಾರ್ಥಮಾಗಿ 
ತಪ್ಪದುದರಸ್ಥಿತಿಯು ಊರ್ಧ್ವ ಶಿವನಲಿ ಕೂಡಿ 

ಅಪ್ಪಿ ಕೇಳುವ ಜೀವನುನ್ನಂತ ಪ್ರಾಣವನು 

ಅಪ್ಪಿ ಕಿವಿಗಳ ಕೇಳಿ ಲಾಲಿಸುತ ಜ್ಯೋತಿರ್ಲಿಂಗವ ಕಾಣುತ 


ಅಡಿಯ ಮಡದುದೊತ್ತಿ ದೃಢವಿಡಿದು ಬಂಧದಿ 
ನ್ನಡರಿಸಿದ ನಳಕಳೆಯು ತೇಜಪ್ಪ, 
ಆಡಿಯಿಡುವ ಶೂಲಿಯಾ ನಾಭಿಮಂಡಲದಿಂದ ಚೆಂದ್ರಮಂಡಲವನಡರಿ 
ಎಡಬಲನ ತಡೆದು ನಡುಮಧ್ಯಮಾರ್ಗದಿ ನಿಂದು 

ಸೆಡಗರದಿ ಮನ ಪವನ ರವಿ ಶಶಿಯು ಒಡಗೂಡಿ 
ಸಮರಸಸಮಾಧಿಯೊಳು ಎಡೆಯಿಡದೆ ನೋಡುತ್ತಿರಲು 


ಮನದ" ಚಂಚಲವಡಗಿ ಮರುತನುಲ್ಲಾಸದಿಂ 
ವುಲನ ಕಲೆ ಚಂದ್ರ ಕಲೆಗಳ ಕೂಡಿ 


ಅನಲ ಕಲೆ ಅಮೃತಕಲೆಗಳನುಂಡು ಕೃಪೆಯರಿದು ಪರಿಣಾಮಕಲೆದೋರಲು 


ಅನಿಮಿಷದೃಷ್ಟಿ ಆನಂದದಿಂ ನೋಡುತ್ತ 


೨ 


ಅನುಭಾವ ವಿರಹೆ ಸಂಧಾನವನು ಮಾಡುತ್ತ 


ನಾವಿ 

ಮನಕೆ ಮೆಂಗಲವಾಗಿ ತೊಲಗುತಿಹ ಪರತತ್ವ ಪರ[ವಂ] ಪ್ರಕಾಶದಿಂದ 
“ನಾದವೇ ಶಬ್ದ ನಿಃಶಬ್ದವೇ [ಪರ]ಬ್ರಹ್ಮ 

ನಾದದೊಳಗಣ ಸುನಾದ ಧ್ವನಿಯ _ 

ನಾದವಡಗಲು ತಾ ಪ್ರಜ್ವಲಿಸಿ ಪ್ರಭೆಯಾಗಿ ನಿರುತಮಾಕಾಶದಿಂದ 

ನಾದ ಬಿಂದೂ ಕಲಾತೀತದೊಳು ಮೈಮರೆದು 

ಭೇದವಿಲ್ಲದೆ ಮಹಾಜೆಳಗಿನೊಳು ಬೆಳಗಾದ 

ಆದಿಗುರುವು ಕೂಡಲ ಚನ್ನ ಸಂಗಮನೊಳು ಬೆಳಗು ಪರಿಪೂರ್ಣವಾಯ್ತು 


ಘನಲಿಂಗ ಅಂಕಿತದ ಸ್ವರವಚನ 
೧೦೨ 


ಲಿಂಗವಂತನಾಗಿ ನೀನು ಆಂಗದ ಮೇಲಿಚ್ಛೆಯಾಕೆ 
ಲಿಂಗವನ್ನೆ ಕೂಡಿ ನೀನಾ ಲಿಂಗವಾಗದೆ ಕ 2 


1 


CC-0. Jangamwadi Math Collection, Varanasi. An eGangotri Initiative 


ಳಿ 


( 


ಮಾಠನಾಡಲೇಕೆ ಹಲವು ಪದವ ಪಾಡಲೇಕೆ 


clk €L 
[CYC 
11] 
9 ಸ್ಟೌ 
ತ 
CG 
ರ್ಕಿ 
Clk 
೮೬. 
G 
€L 
PL 
GL 
ನಾ 
ಗತ 


7 
3 
(ಬ 
[JR 
| ಸ್ಸ 
ಛಿ 
೮೬ 
£ ೨ 

ಛಿ) 
ತ 
[2 

ರ 

೭೬ 
$ 
ಷಾ 
ಐ 
@ 
೮ 


ಕಾಲ ತಗುಲಿದ್ದ ಸರೆ ಕಾಲ ಜಪವ ಮಾಹಲೇಕೆ 


ಅನಿ, ಶೂಯಿ 
ಚಾಲಚಂದೆ ದ್ರ ಧೆರೆನೆ ರು ನಿನ್ನ ಮೂಲಂ ವಾರಿ 


ಅಂಗದ ಮೇಲಿರಲು ಲಿಂಗಸಂಗವ ಮರೆದು ನೀನು 
ಮಂಗನಂತೆ ಕುಣಿದು ಮಣಿದು ಹಿಂಗಲೇಶಕ್ಕೆ 
ಆಂಗಲಿಂಗಯೇಕವಾದ ಗಂಗೆ ಮ ಸಂಗಮದಲೆ 
ಮೆಂಗಳಾಂಗವಾದಾಗ ಘನಲಿಂಗವೊಪ್ಪಿ 


ರಾಜೋಟಸ್ವಾವಿಂ ಅಂಕಿತದ ಸ್ವರವಚನ 
೧೦೩ 
ಬ ಸ ಮಾರ್ಗವ ತಿಳಿದರೆ ಸುಮ್ಮನೆ ಇರಬೇಕಲಾ : 
ಹಮ್ಮಿನಿಂದ ಹರಿಬ್ರಹ್ಮರು ಕೆಟ್ಟ ರು ಇನ್ನಿದು ಪುಸಿಯಲ್ಲೆಲಾ 
ಸಪ್ತವ್ಯಸನವೆಂಬೊ ಕುದುರೆ ಈಗ ಕಟ್ಟಿ ಹಾಕಬೇಕೆಲಾ 
ಆಷ್ಟ್ರಮದಗಜವೆಂಬೊ ಆನೆಗೆ ಆಂಕುಶ ಹಾಕಿ ನಿಲ್ಲಿಸಬೇಕೆಲಾ 
ನಿಷ್ಠೆಯಿಂದ ಷಡ್ಜರ್ಗವನ್ನು ಮೆಟ್ಟಿ ನಿಲ್ಲಜೇಕೆಲಾ 
ಮತ್ತೆ, ವರು ಮೂರ್ತಿಗಳ ಸುಖಯಿಕಕೆ ಸಿಕ್ಕಿಸಿ ಕೆಡಬೇಡೆಲಾ 


ಮೇದಿನಿಶಿಖರೆದ ಮೇಲೆ ಇರುತಿಹ ಚಂದ್ರಚೋರಿ ನೋಡಲಾ ` 
ಆಲೆಯುತ ಬೆಳಕಾಗಿಯಿರುವುದು ಅಷ್ಟದಿಕ್ಕಿನೊಳಗೆಲಾ 

ಕೀಲಿಸಿ ಬಿಗಿದ ಕುಂಡಲಿಸರ್ಪನ ಮೇಲಕೆ ನೀಯೆತ್ತಲಾ 
ಮೂಲಾಧಾರವ ಬಲಿದು ದೃಕ್ಕಿನ ಠಾಎಲಿ ನಿಲಬೇಕೆಲಾ 


ಕಾಣಬಾರದ ಕಣ್ಣಿನೊಳಗಣ ಮಾಣಿಕಜ್ಯೋತಿ ನೋಡೆಲಾ 

ಜ್ಞಾ 2್ಲಾನಮಾರ್ಗದಿಂಡೊಳೆಯಿಕೆ ಪೊಕ್ಕು ಜ್ಯೋತಿಯ ಒಡಗೂಡೆಲಾ 
ಕಾಣದೆ ಅಜ ಹೆರಿ ಸುರ ಮುನಿಗಳಿಗದು ಕಾಣದಂತಾದೆಲಾ 
ಪ್ರಾಣಲಿಂಗನ ನೆಲೆಯನು ತಿಳಿದರೆ ನೀನೆ ಶಿವ ನೋಡೆಲಾ 


CC-0. Jangamwadi Math Collection, Varanasi. An eGangotri Initiative 


೧೦೧ 


30] 


೧೦೨ ಸ್ವರವಚನ ಸಂಪುಟ ; ೪ 
ಮಂಗಳ ಮಾರುತ ಯೋಗದ ಸಾಧನೆ ಚೆಂಪದಿಂದಲೆ ಮಾಡೆಲಾ 

ಚಂದ್ರ ಸೂರ್ಯರನು ಒಂದೇ ಮಾರ್ಗದಿ ಆನಂದದಿಂದಲೆ ನಡೆಸೆಲಾ 
ಮಂದಗಮನೆಯರ್ಜೊಹಕೆ ನೀನ ಸಿಕ್ಕಿಸಿ ಕೆಡಬೇಡೆಲಾ 


ಹಿಂದಣ ಮುಂದಣ ಬೇರನು ಕಿತ್ತು ಭವಬಂಧವೆ ಪರಿಹರಿಸೆಲಾ ಫ 
ಭಕ್ತಿ ಜ್ಞಾನ ವೈರಾಗ್ಯದ ಮಾರ್ಗವಿರಕ್ತಿಯಿಂದ ತಿಳಿಯದಾ 


ತೈಜ್ಞಾನೆ ಜಸವು ಮನವು ನವ ಅರ್ತಿಯಿಂದ ನೆಡೆಸೆಲಾ 


ಯಿಂದ ಗುರುಮಂತ್ರವನ್ನು ನಿತ್ಯದಿಂದಲೆ'ಜಪಿಸೆಲಾ 
೯ ಅಲ್ಲಮ ರಾಜೋಟಿಸ್ಟಾಮಿಯ ಭೃತ್ಯನಾಗಬೇಕೆಲಾ ೫ 


ಗಂರುಸಿದ್ದ ಅಂಕಿತದ ಸ್ವರವಚನ 


೧೦೪ 


2 
೫ 


£1 
[be 


cL 
$l 
1] 


ನಿಲ್ಲದಾಡಿತು ಉಯ್ಯಲೆ ನಾಮರೂ | 
ಪಿಲ್ಲದಿಹ ನಿರ್ವಯಲೊಳು ॥ ಪಲ್ಲ 


ಶಶಿರವಿಗಳೆರಡು ಕಂಬ ಮ[ಧ್ಯ] ದೊ 

ಳೆಸೆವ ಗಗನವೆ ಮಂಟಪ 

ದಶವಾಯು ಮಣಿಸರ ಫಣಿ ಪೃಥಿ ಎೀಮಣಿ 

ಅಸಮಸಯೋಗವಿಡಿದು ೧ 


ನಿಗಮ ಪೌರಾಣಶಾಸ್ತ್ರ ಆಗಮದ 
ಬಗೆಗಳುಪೆ ಮಿಗೆ ನಿಲುಕ 


“ಲಾ 


ಹಗಲಿರುಳು ಹಂಗಿ ಲದ ಆನಂದ 4 
ಸಗುಣ ನಿರ್ಗುಣದೊಳೊಲಿದು ಬ ©) 


ಉತ್ಪತ್ತಿ ಸ್ಥಿತಿ ಲಯಗಳ ಕಲ್ಪಿತದ 


ತ್ರಿಪ್ರಟಿಯಿಂದತ್ತ ತತ್ವಾದಿ ಸ್ವರದಿ ಸಾ ೩ 
ಮಂತ್ರ ಹಟ ಲಯೆ ಯೋಗದಾ ಗಜಬಜ 
ಎಎಗಳ ಮೆಟ್ಟಿ ನಿಂದು 
` ಅಂತ್ಯ ಮಧ್ಯ ವಿರಹಿತ ಅವಿರಳ 
ಜಂತ್ರ ಸೂತ್ರಗಳ ಬಲಿದು ೪ 


CC-0. Jangamwadi Math Collection, Varanasi. An eGangotri Initiative 


ಅಮ್ಮನ್ನೆ ಸ್ವರವಚನ 


ಚತುರ್ವಿಧದ ಮುಕ್ತಿಯೆಂಬ ವಾಕ್ಕವನು 
ಅತಿಮಾಡಿ ಕಳೆದು ಬಿಸುಟು 

ಗತಿಯೆನಗೆ ತಾನೆಯೆನಿಪ ಓಂಕಾರ 
ಪ್ರಥಮ ಪ್ರಣಮನ ಪ್ರಭೆಯೊಳು 


ಷಡುಶಕ್ತಿ ಷಡುವರ್ಣದ ಷಡುಚಕ್ರ 
ಷಡುದರುಶನಾದಿಗಳನಂ 

ಬಿಡದೇ ಕನಿಷ್ಠೆ ಯಿಂದಾ ತೊಗುತಿಹ 
ಮೆಡಿಗಗೋಣ ಜರದೊಳಿಡಿದು 


ಅರಿವು ಮರಹಂಗಳ ಜರೆದು ತೂಗುತಿಹ 
ಗುರುಸಿದ್ಧ ಪಾದವಿಡಿದು 

ಸ್ಥಿ ರವಾಗಿ ಮೂರ್ತಿ [ತಾ] ಚರಿಸಿದ 
ಚೈರಿಮಹಾ ತ್ಮದ ಉಯ್ಯಲೆ 


ಅಮ್ಮವೈೆ ಸೃರವಚನ 
೧೦೫ 


ಕರುಣಿಸಯ್ಯ ಎನ್ನ ಕರಸ್ಮಲದ ಶಾಂತಯ್ಯ 
ಕರುಣಿ ನೀನಾರ ಕಂದನೆಂದು ಕರುಣಿಸಯ್ಯ 


1 


ಹುಟ್ಟು ಹೊಂದಿಲ್ಲದಾ ಪೊಟ್ಟುಗುಡುಪ ಕೆಟ್ಟು ಬಂದು 
ದಿಟ್ಟ ನೀನಾರ ಕಂದನಯ್ಯ ಅಮ್ಮವ್ಚೆ ತಾನು 
ಮುಟ್ಟಿ ಮಾಡುತ ಮನವ ನೀಡುತಲ್ಲಿ 


ಹಿಟ್ಟವ್ವೆ ದೋಸೆಹಿಟ್ಟಿಗಾಗಿ ಬಿಟ್ಟಿ ಹೊತ್ತು 
ಪಟ್ಟಿಗಟ್ಟೆ ಜಡೆಯಾದವೆಂದು ಕರುಣಿಸಯ್ಯ 
ಪಟ್ಟಿಗಟ್ಟಿ ಜಡೆಯಾದವೆಂದು ಅಮ್ಮವ್ವೆ ತಾನು 
ಮುಟ್ಟಿ ಮಜ್ಜನವ ನೀಡುತಲಿ - 


ಕಾಸಿಭೋಗತೋಟಕೆ ಹೋಗಿ ಬರುತ ಅಮ್ಮುವ್ವ ತಾನು 
ದೇಶ ವೇಸಿ ಕೂಸುಗಳ ಕಂಡಳಾಗ 

ವೇಸಿ ಕೊಸುಗಳ ಕಂಡಳಾಗ ಅಮ್ಮವ್ವ ತಾನು 

ದೇಶದ ಕೂಸುಗಳಲ್ಲವೆಂದಂ ಕರುಣಿಸಯ್ಯ 


CC-0. Jangamwadi Math Collection, Varanasi. An eGangotri Initiative 


೧೦೩ 


॥ ಪಲ್ಲ 


೧೦೪ 


ಇವಿ 
ಅವ್ಣಾ 
ಲ್ಲಿ 


ಕಗ್ಗ ಲಗೌಡನ ಮನೆಯ ಕರುವ ಕಾದು ಪಾದವೆಲ್ಲ 


ಮ್‌! 
2 


ನೆಗ್ಗಿಲಮುಳ್ಳು ಮುರಿದವೆಂದ ಕರುಣಿಸಯ್ಯ 


ನೆಗ್ಗಿಲ ಮುಳ್ಳು ಮುರಿದ ಅಮ್ಮವ್ವ ತಾನು 
ಅಗ್ಗಳದ ಹಾವುಗೆಯನಿತ್ತಳಾಗ 


ನಿರಂಜನಸಿದ್ಧ ಅಂಕಿತದ ಸ್ವರವಚನಗಳಂ 


೧೦೬ 
ತೊಳ[ಲ]ದಿರು ಕೆಂಡ ಕಡೆಗೆ ಚಿದ್ರೂಪ 
ದೊಳಗೆ ನೀನಿಂತು ಸುಖಿಸಾ ಮನವೆ 
ಲಿಪಿಯಾಳಕಿಳಿವ ಜಿಂತಿಸಾ ಕೊನೆಕೊನೆಗೆ 
ಕಪಿಯಂತೆ ನೆಗೆದಾಡದೆ ಮನವೆ 
ಗುಪತೆದೊಳರಿದಾತ್ಮನ ಧ್ಯಾನಿಸಲು 
ಅಪರಿಎಿತ ಸುಖವ ಸುಖಿಸಾ ಮನವೆ' 


ನಾಗ ನರ ಸುರಲೋಕವ ನೆನೆನೆನೆದು 
ಕಾಗೆಯುಂತೆಡೆಯಾಡದೆ ಮನವ 
ರಾಗ[ದ್ವೇಗಷವ ತೊಲಗಿಸ ಪರಮಶಿವ 
ಯೋಗದೊಳು ನಿಂತು ಸುಖಿಸಾ ಮನವೆ 
ಪರರಿಗಿದ ಸ್ತುತಿಸದಿರ ಸಿದ್ಧರತ್ನ 

' ಪರಮೆತತ್ತೆದ ತಿರುಳಿದು ಮನವೆ 

ಗುರು ನಿರೆಂಜನಸಿದ್ಧನ ಧ್ಯಾನಿಸಲು 
ಸಿರಿಯಹುದು ಮುಕ್ತಿಯಹುದು 


ಗಧಿಕರಯ್ಯ ಪೊಸ 
ತೊಗ ಕುಪ್ಪಸದಯ್ಯ ಹಳೆ ಅಯ್ಯಯ್ಯ 


ಹೊಗರುಳ್ಳದೊಂದು ಹೊಂಬಣ್ಣದಯ್ಕ ಮೈ 


ಹೊಗುತ ಹೊರಡುತಿಂಬ ಹುಚ್ಚಯ್ಯ 


CC-0. Jangamwadi Math Collection, Varanasi. An eGangotri Initiative 


ಬಾರೆ ಅಮ್ಮವ್ವ ಬಾರೆ ಬಾರೆಯೆಂದು 
ಉಮ್ಮಾ: ಶುದಿಂದ ನಲಿದಾಡುತೆ [ಸಲಿ]ಸಯ್ಯ 


ಸ್ವರವಚನ ಸಂಪುಟ : ೪ 


೪ 


{4 
30 


1 
30 


ನಿರಂಜನಸಿದ್ಧ ಅಂಕಿತದ ಸ್ವರವಚನಗಳು 


ಸಂತೆಯೊಳಗೆ ಸಂಧಿಸಿದಯ್ಯ ಕಾಯ 
ಕಾಂತೆಯ ಬಿಸುಟು ಕಾರಣದಯ್ಯವಡು 
ವಂತಾಗಳುಳ್ಳವರಯ್ಯ 
ಕಿತಾಣಿರೂಪಿನನೊಬಗೈ 

ಅಂಜಿಕೆ ಬಿಟ್ಟೋಡದಿರಯ್ಯ ಜೀವ 
ಜಂಜಡಕೆ ಸಿಕ್ಕದಿರೆಯ್ಯ 

ರಂಜಿಸಿ ನೀಯೆನ್ನ ನೋಡೈ ನಿ 


ಕ್ರ ನಿಲೆ 
ರಂಜನಸಿದ್ದ ನಿತ್ಯನಯ್ಯ 
ಇ $ 


5೦೮ y 
ಗುಮ್ಮ ಬಂದನು ನೋಡು ಕೋಗಿಲೆ ಹೋಗಿ 
ಖಿ ಗಲ ಹೆಣೆ ಬಿ ೨ 
.-ದಮ್ಮಾಯ್ಯ ಕರೆ ಮುದ್ದು ಕೋಗಿಲೆ 
ಕಾಯದ ಮೆರನೇರಿ ಕೋಗಿಲೆ ವಿ 
ಡಾಯಗಾರನ ಕೊಂದೆ ಕೋಗಿಲೆ 
ಮಾಯರಾಜ್ಯವ ಪೊಕ್ಕು ಕೋಗಿಲೆ ಭಿನ್ನ 


ಬೀಯುವ ಕೆಡಿಸಿದ ಕೋಗಿಲೆ 


ಕಳಸ ಮೂರನೆ ಪೊತ್ತು ಕೋಗಿಲೆ ಚೆಲ್ವ 
ಪಳಿನಾಕ್ಷಿಯೊಡಗೊಂಡು ಕೋಗಿಲೆ ` 
ಒಳದುರ್ಗ ಸಾಧಿಸಿ ಕೋಗಿಲೆ ಗುಮ್ಮ 
ಬಳಲಿ ಬಂದನು ನೋಡು ಕೋಗಿಲೆ 
ಮೂರು ಸುತ್ತಿನ ಕೋಟೆ ಕೋಗಿಲೆ ಮೂವ 
ತ್ತಾರು ಹೆಬ್ಬಾಗಿಲು ಕೋಗಿಲೆ 

`` ಕೇರಿಯೊಳಗೆ ಪೊಕ್ಕ ಕೋಗಿಲೆ ಸುಟ್ಟ - 
ಧೀರ ಗುಮ್ಮನು ಬಂದ ಕೋಗಿಲೆ 

ಹತ್ತಿದ ಗಜವೆಂಟಿ ಕೋಗಿಲೆ ಆರು 
ಸುತ್ತಿನ ಪುರದೊಳು ಕೋಗಿಲೆ 

ಮುತ್ತಿಗೆ ಸಾಧಿಸಿ ಕೋಗಿಲೆ ನಿಜ 

ವತ್ತಿ ಗುಮ್ಮನು ಬಂದ ಕೋಗಿಲೆ 

ಚಂದ್ರನ ಮಡದಿಯ ಕೋಗಿಲೆ ' 

ಕೊಂದು ಗದ್ದುಗೆಯನು ಹೊತ್ತು ಕೋಗಿಲೆ 
ಮುದ್ದುನುಡಿಗಳಿಂದ ಕೋಗಿಲೆ 

ಗುಮ್ಮನಿದ್ದ ಬಳಿಗೆ ಪೋಗು ಕೋಗಿಲೆ 


CC-0. Jangamwadi Math Collection, Varanasi. An eGangotri Initiative 


॥ ಪಲ್ಲ 


೧೦೬ ಸ್ವರವಚನ ಸಂಪುಟ ; ೪ 


ನಾಗಲೋಕದ ಕೋಟೆ ಕೋಗಿಲೆ ನಾಲ್ಕು 
ಬಾಗಿಲ ದಿಡ್ಡಿಯು ಕೋಗಿಲೆ 

ಬೇಗ ಹರಿಯ ಹೊಯ್ದು ಕೋಗಿಲೆ ಪೊಕ್ಕ 
ಯೋಗಿ ಗುಮ್ಮನು ಬಂದ ಕೋಗಿಲೆ 


ಕೀರ್ತಿ ವಾಮಾಂಗವ ಕೋಗಿಲೆ ತಾಸು 


ಎಣ್ಣಿ 
ವಾರ್ತಿಸಿದನುಪಮ ಕೋಗಿಲೆ ಜ್ಞಾನ 
ಮೂರ್ತಿ ಗುವ್ಮುನು,ಬಂದು ಕೂಡಿದ ಕೋಗಿಲೆ 


ಸಂಜ್ಞಾನಲಿಂಗ ಅಂಕಿತದ ಸ್ವರವಚನ 


೧೦೯ 
ರಾಗ : ಸೌರಾಷ್ಟ್ರ 
ಸಾಧಿಸಲಳವಲ್ಲ ಸಕಲ ಸಾರಣೆ ಜನ್ಮ ಚಂದಮಾಮ ಅ 
ನಾದಿಕಾಲದೊಳಾದ ಅಂತರಂಗದ ದುರ್ಗ ಚಂದಮಾಮ 


ನಾಲ್ವತ್ತುಯೆಂಟು ಸುತ್ತಿನ ಕೋಟೆಯಾಳ್ವೇರಿ ಚಂದಮಾಮ 
ನೋಡಲಾಲಸ್ಯವೆಂಬ ಕೊತ್ತಳವರುವತ್ತಾರು ಚಂದಮಾಮ ' 
ಜ್ವಾಲೆಗಾರರು ಒಂದು ಸಾವಿರ ತೆನೆಗಳು ಚಂದಮಾಮ 

ಮೇಲೆ ಕಾಲ ಕರ್ಮಾದಿಗಳೆಂಬ ವಾರಿಯ ಮಂದಿ ಚಂದಮಾಮ 


ಧೈರ್ಯವಂತರಸನೊಡ್ಡೋಲಗಡೊತ್ತಿಲಿ ಚಂದಮಾಮ 

ನಿಂದ ಕೈಜೀತಕಾರರೇಳ್ನೂರೆಪ್ಪತ್ತೆ ದು ಚಂದಮಾಮ 

ಸುಯಿವುತ್ತ ಹಮ್ಮಿನಾಳ್ಗಳ ಲೆಕ್ಕ ಗಡಿಯಿಲ್ಲ ಚಂದಮಾಮ 

ಅಲ್ಲಿ ಮೈಮರೆದು ಲಿಂಗ ಕೋಟೆಗಳು ನಾಲ್ವತ್ತೈದು ಚಂದಮಾಮ 
ಮದದಾನೆ ಎಂಟು ಮಾವತಿಗರು ಹದಿನಾರು ಚಂದಮಾಮ 

ಅಲ್ಲಿ ಕದುಬಿ ಬೊಬ್ಬಿರಿವ ವಾಜಿಗಳ ಸಾಲಿನ ಮೊತ್ತ ಚಂದಮಾಮ 
ಕದನಗಾರರ ರಚ್ಚೆ ಜಗಳದಬ್ಬರದಲ್ಲಿ ಚಂದಮಾಮ 

ಬಂದು ಅಧಮರ ಗೋಷ್ಠಿ ಮಾಡುತಲಿಪ್ಪರೈವೆರು ಚಂದಮಾಮ 


ಮಚ್ಚರಿಸುತಲಿಷ್ಟ ಮಂತ್ರಿಮನ್ನೆಯರಾರು ಚಂದಮಾಮ 
ಮ ಕಚ್ಚುವ ಶುನಿಯಂಗದ ಬೇಂಟೆಕಾರರು ಚಂದಮಾಮ ' 
ನಿಚ್ಚ ಸುಜ್ಞಾನಲಿಂಗನೆ ನಿಜಶರಣರು ಚಂದಮಾಮ 


ಜ ಲಾ 


ಬಲು ಆಶ್ಚರ್ಯವಾದ ದುರ್ಗವ ಸೂರೆಗೊಂಡರು ಚಂದಮಾಮ 


CC-0. Jangamwadi Math Collection, Varanasi. An eGangotri Initiative 


ಗು 


SRi JAGBADGURU VISHWARADHYA 
 JNANASIMHASAN JNANAMARTHR 
೧೧೦ LIBRARY 
Jangamawadi Math, Varanasi 
ರಾಗ : ಆಹಿರಿ Acc. No. ರ ಭ ಗಲ್ಲಿ ಡಸ 


ಸಂಜ್ಞಾನಲಿಂಗ ಅಂಕಿತದ ಸ್ವರವಚನ 


ಆಡದಿರು ಆಲ್ಬಜಾತಿಯೊಳು ಮಾತ 
ನಾಡು ನಿನಗೆ ಎಣೆಯಾದ ಮಾನ್ಯರೊಳು ಮನವೆ ॥` ಪಲ್ಲ 


ಗುರುಲಿಂಗ ಜಂಗಮವನರಿಯದಜ್ಜ್ಞಾ, ನಿಗಳ 

ಪರಸತಿಯರ ಭ ಮಸ ಹಿರಿದು ಕಿ ನಿದುಯೆಂದು 

ಅರಿಯದೆ ತಪ್ಪಿ ನುಡಿವೆ ವರ ಬರಿಯ ಮಾತಿನ ಡಂಭಕಾರರನ್ನು 

ನೆರೆ ಬದುಕುತಿರಲು ನನದು ನ 

ಹರೆಯ ಸೂಡಿದನ ಭಕ್ತರನಂ ನಿಂದಿಸುವರ 
ಸುರೆಯ ಕುಡಿದಂತೆ ಸುಯಿವವರು ನರಗುರಿಗಳೊಡನಾಡಿ ನಗೆಗೀಡಾಗುವದು ಸಲ್ಲ ೧ 


ನೀತಿಶಾಸ್ತ್ರವ ನ ತಿರಲು ಕೇಳದೆ ಇಹರ 
ದೆ ಕೆಟ್ಟು ನುಡಿವವರೆ 
ತಿನೆಲಿ ಪ್ರತಿಮಾ ದಲಿ "ವುಳ್ಳ ವರ ಕೋತಿಯಂದದಿ ತವ 
ನ ಮನವನೆಳಸುವರ 
ದವೆಂ ಗ ದ್ರೋಹಿಗಳ 
ಭ್ಲನಿತಿಲ್ಲದವರುಗಳ ಪ್ರೀತಿಯನರಿಯದ ಪಿಸುಣರನು ೨ 


3] 
[CO 
[3 
4 
ಕ್ಲ) 
| 


¢ 
ಜ| 
" 


[<1] 
(9) 
CL 
© 
pl 

cl 

ಟಿ 


© 
1 
1] 
ಸ 
ಸ 


ಆಂತು ಭ್ರಾಂತು ಜೀವರ ಕೂಡಿ ಬೆರೆಯದಿರು ಮಾನವ 

ಕಂಡು ಮುಖದ ಮುಂದೆ ಕಾಣದೆ ಒಂದನಾಡುವರೆ 

ಉಂಡ ಮನೆಗೆರಡನೆಣಿಸುವ ಪಾಪಿಕರ್ಮಿಗಳ 

ಕೊಂಡಾಡಿದರ್ಗೆ ಕೊಡದಿಹ ಲೋಭಿತನದವರ ಕೊಂಡೆಗಾರರೆ ಕೋಪದವರ ೩ 


ಹೆಂಡಶಿಯ ಕೆಡಗುನುಡಿಗಳಿಗೆ ಕಿವಿಯಾಂತಿಹರ 

ಬಂಡುಮಾತನೆ ನುಡಿವ ಬಹುದೂಷಕದವರ 

ಕಂಡುದನು ಕದ್ದು ಕಡೆಗೋಡಿ ಶರಿರವ ಹೊರೆದ 
ಲಂಡರಿವರೆಲ್ಲರನು ಹಳಿದು ಉದ್ದಂಡ ಸುಜ್ಞಾನಲಿಂಗವ ನಿತ್ಯಭಜಿಸು ` ೪ 


CC-0. Jangamwadi Math Collection, Varanasi. An eGangotri Initiative 


೧೧೧ 


ಎನ್ನ ಗುಣವ ನೋಡಬೇಡ ಲಿಂಗಯ್ಯ ನಾನು 
ನಿನ್ನ ನಂಬಿದವನಯ್ಯ ಲಿಂಗಯ್ಯ ॥ ಪಲ್ಲ 


_ ಹಿಂದೆ ಬಾಳಭವಗಳಲ್ಲಿ ಲಿಂಗಯ್ಯ ನಾ 

"ಬಂದು ಬಂದು ಬಳಲಿದೆನು ಲಿಂಗಯ್ಯ 

ಮುಂದೆ ತೊಳಲಿ ಬಳಲದಂತೆ ಲಿಂಗಯ್ಯ ನಿಮ್ಮ 

ಕಂದನೆಂದು ರಕ್ಷಿಸಯ್ಯ ಲಿಂಗಯ್ಯ ೧ 


ಮರ್ತ್ಯಲೋಕದೊಳಗೆ ಬಂದು ಲಿಂಗಯ್ಯ ಕಾಯ 

ವೃ ವ್ಯರ್ಥವಾಗಿ ಭಾಸ ಲಿಂಗಯ್ಯ 

ಸತ್ತು ಹುಟ್ಟುವದು ಬಿ ಸು ಲಿಂಗಯ್ಯ ನಿಜ 

ನತ್ಯನೆಂದೆನಿಸೊ ಶಿವನೆ i ೨ 


ಮೂರು ಮಲಗಳಾರು ವರ್ಗ ಲಿಂಗಯ್ಯ ಎನ್ನ 
ಗಾರು ಮಾಡಿ ಕಾಡಂತವಿ ಲಿಂಗಯ್ಯ 

ಆರೆನಾರೆ ಒಲಿಸಿದೆನು ಲಿಂಗಯ್ಗೆ ಯನ್ನ 
ಮಾರುಗೊಡದೆ ಮನ್ನಿ ಸಯ್ಯ ಲಿಂಗಯ್ಯ 


rE 


ಗಿಳಿಯು ಓದಿ ತನ್ನ ಮಲವ ಲಿಂಗಯ್ಯ ತಿಂದು 

ನಲಿನಲಿದಾಡುವಂತೆ ಲಿಂಗಯ್ಯ - 

ಹ ಮನವು ಲಿಂಗಯ್ಯ 

ಎ10 ಬಿಡದು ಶಿವನೆ ಲಿಂಗಯ್ಯ ಛ 


ಡು ಪರಿಯಲಿ ತನುವ ಹೊರೆಯಲಾರೆ ಲಿಂಗಯ್ಯ ಕಾಯ 
ನಷ್ಟವಾಗಿ ಪೋಗುತಿದೆ ಲಿಂಗಯ್ಯ 
ಕೆಟ್ಟ ್ಸಿವರೆಂದೆಣಿಸಬೇಡ ಲಿಂಗಯ್ಯ, ಸ್ವಾಮಿ 


ಪಟ್ಟದ ಕೈಲಾಸಪ್ರಭುವ ಲಿಂಗಯ್ಯ ಇ ೫ 
ಗುರುಬಸವ ಅಂಕಿತದ ಸ್ವರವಚನ 
೧೧೨ 


ಮುಂದೆ ಹೊಗಳಿ ಹಿಂದೆ ಹವನ ಕು ಸವರಗಳ 
ಸಂದ ಶರಣಸೌಖ್ಯ ದಿರವ ಮಂದಭಾ ಮಂದಭಾಗ್ಯರರಿವರೆ || ಪಲ್ಲ 


ಕ 


CC-0. Jangamwadi Math Collection, Varanasi. An eGangotri Initiative 
1 


ಗುರುಬಸವ ಅಂಕಿತದ ಸ್ವರವಚನೆ 


ಗಂಧ ಬಿದಿರು ಆದಿಯಲ್ಲಿ ಒಂದು ತಾವಿನಲ್ಲಿ ಜನಿಸಿ 
ಚಂದನ ಸುಗಂಧ ನಿಂದು ಲಿಂಗಮನವ ಸ 
ಮೈಂದಿಸಿದ ಶರಣಯಿರವ 


ಕುಂದು ಪೆಚ್ಚೆ ಯೋನಿಮುಖದಿ ಬಂದ ಮನುಜರರಿವರೆ 


ಕ್ಷೀರೆ ನೀರನೊಂದುಗೂಡಿ ಬೇರು ಮಾಳ್ಬೆ ಹಂಸನಿರವ ನಾರಿಯ! ಜನಿಸಿದ 
ಕ್ಷೀರವು ತನ್ನಬಲ್ಲುದೆ 

ವೀರಶೈವ ಮಾರ್ಗದಲ್ಲಿ ಧೀರನಾದ ಶರಣನಿರವ 

ಬಾರಿಪಡವರ್ಗವ ಬಹು ಬಿತ್ತಿ ಮನುಜರರಿವರೆ 


ಅಣ್ಣೆವಾಲ ರುಚಿಯನು ಬೆಣ್ಣೆಯನು ತಿಳಿವ ತೆರನ 
ಉಣ್ಣ ಹೇಳಿ ಕಲಸಿ ಕೊಡುವ ಕರವು ತಾ ಬಲ್ಲುದೆ 
ಪ್ರಣ್ಯವವರಹಿತನಗ್ರಾಣ್ಯನಾದ ಶರಣನಿರವ 


ಹೊನ್ನು ಹೆಣ್ಣು ಮಣ್ಣು ತಾ ಚಿದಣ್ಣ ತಾನು ಬಲ್ಲನೆ 


೩ 


ಇಳೆಯ ರೆಜಕನಿಳೆಯೊಳಿಹ ಹಳೆಯ ಕತ್ತೆ ಬಲ್ಲುದೇ 
ಪ್ರಳೆಯರೆಹಿತ ಲಿಂಗದಲ್ಲಿ ನಿತ್ಯನಾದ ಶರಣನಿರವ 
ಇಳೆಯ ಹಂಗ ಹರಿಯದಿಹ ಕಳಲೆ ಮನುಜರರಿವರೆ 


ವರ ಗಜೇಂದ್ರನಿಕ್ಷುದಂಡ ಸುರಸವನ್ನು ಸವಿವವೊಲು 


ಹೊರಗಣೆಲೆಯ ಮೆಲುತಲಿಹ ಕುರಿಯು ತಾನು ಬಲ್ಲುದೆ 
ಮರಹು ಗರ್ವ ಪರ್ವತಕ್ಕೆ ವಜ್ರವನಿಪ ಗುರುಬಸವನಂಫ್ರಿ, 


ತೆರನ ತಿಳಿಯಲರಿಯದಿಪ್ಪ ಕೊರತೆ ಮನೆಜರರಿವರೆ 
೧೧೩ 
ರಾಗ : ಕಾಂಬೋಧಿ 


ಪೇಳಲಳವೇ ನಿಮ್ಮ ಘನವ ಲಿಂಗಯ್ಯ 
ಅಭವರಾಣತಿ ಕೊಂಡ ಗತಿಗೆ ಕುಣಿದೊ ಲಿಂಗಯ್ಯನ 


ಹೊಟ್ಟೆ ಬಿರಿಯಲುಂಡು ಕುಳಿತೋ ಲಿಂಗಯ್ಯ ಕೆರೆಯ ಕಟ್ಟಿ, 


ಕಟ್ಟೆಗೆ ಮಣ್ಣನೆ ಹೊಯ್ಯೊ ಲಿಂಗಯ್ಯ 


ಪಿಟ್ಟವ್ವೆಯ ಪ್ರೀತಿಗೊಲಿದೊ ಲಿಂಗಯ್ಯ ದೋಸೆ 
ಹಿಟ್ಟಿಗೆ ಒಡಂಬಟ್ಟೊ ಲಿಂಗಯ್ಯ 


CC-0. Jangamwadi Math Collection, Varanasi. An eGangotri Initiative 


ಒಳ್ಳೆಯ ತೇಜಿ ನೃಷನ ಹೊತ್ತು ಹೊಳೆಯ ತಾನು ದಾಂಟುವಂತೆ 
ಖಿ. 


೧೦೯ 


೫ 


॥ ಪಲ್ಲ 


೧೧೦ 3 ಸ್ವರವಚನ ಸಂಪುಟ ; ೪ 


ಹೆಣ್ಣ ಬೇಡಿ ಬಲ್ಲಾಳನ ಲಿಂಗಯ್ಯ ಬಾಲ 
ಚಿಣ್ಣನಾಗಿ ಮೊಲೆಯನುಂಡೊ ಲಿಂಗಯ್ಯ 
ಪಣ್ಯಸ್ತ್ರೀಯ ಮನೆಗೆ ಹೋಗಿ ಲಿಂಗಯ್ಯ ನಂ 
. ಬೃಣ್ಣಗೆ ಕುಂಟಣಿಯ ಮಾಡೊ ಲಿಂಗಯ್ಯ 


ಬಾಲೆಗೊಲಿದು ಹಾಲ ಸವಿದು ಲಿಂಗಯ್ಯ ಶೈ 
ತಾಲೆ ದಿಮ್ಮಿಯೆಂದು ಕುಣಿದೊ ಲಿಂಗಯ್ಯ 
ಕೋಲ ಪಿಡಿದೊ ಮಾರಣ್ಣಗೆ ಲಿಂಗಯ್ಯ ಇಂದ್ರ 
ಕೀಲದಲ್ಲಿ ಬೆನ್ನ ಕೊಟ್ಟೊ ಲಿಂಗಯ್ಯ 

ಧೀರ ಶಬ್ದವನ್ನೆ ಬಿಟ್ಟೊ ಲಿಂಗಯ್ಯ 
ನಾರಾಯಣ ಗೋವಿಂದ ಎಂದೊ ಲಿಂಗಯ್ಯ 
ನೀರೆ ಕೇಳಿ ಹೊರಯಿಕೆ ಬಂದು ಲಿಂಗಯ್ಯ ಕೈ 
ಯಾರ ಹುಟ್ಟಿ ತೋರಿಸಿಕೊಂಡೆ ಲಿಂಗಯ್ಯ 
ಧರೆಗೆ ಭಕ್ತರೆಂದು ಸಾರಿ ಲಿಂಗಯ್ಯ ಕನಕ 
ಗಿರಿಯಲಿರ್ದು ಬಂದೆ ಧರ್ಮಿ ಲಿಂಗಯ್ಯ 
ಶರಭನೊಡೆಯ ಗುರುಬಸವೇಶ ಲಿಂಗಯ್ಯ ನಿನ್ನ 
ಕರುಣ ಕೃಪೆಯನಿತ್ತು ಸಲಹೊ ಲಿಂಗಯ್ಯ 


ಕೊಟ್ಟೂರು ಬಸವಲಿಂಗ ಅಂಕಿತ ಸ್ವರವಚನ 


೧೧೪ 


ಎಂತು ತಾಳಬಹುದು ಈ ಊರೊಳು ಹೀಗೆ 
ಕಂತುಹರನೆ ಬಸವಲಿಂಗ ಕಡೆಹಾಯಿಸೆಯ್ಯ ನಮ್ಮ 


ಊರು ಕಾಣಬಾರದು ಅನಾಚಾರ ವೆಗ್ಗಳ 

ಬೇರೆ ಒಂಬತ್ತುಬಾಗಿಲು ಬೆಂದ ಕೊಂಪೆಗೆ ಮುರ[ಹರ] 
«ದಡಿ ಮೃತವಾಗುತವರೆಲ್ಲ 

ದೂರ ವಿಚಾರಿಸುವ ದೊರೆಗಳಿಲ್ಲವಯ್ಯ 

ಐವರು ಗೌಡರು ಆರು ಮಂದಿ ದೊರೆಗಳು 
ಬೈವರೆಂಟು ಮಂದಿ ತಳವರರಯ್ಯ 

ಕೈಜೀತದ ಹತ್ತಾಳು ಕಾಕುಮಾಡುತಲವರೆ 
ಗೆಯಿದುಣ್ಣಲೀಸರು ಆಟ್ಟುಳಿಗನೆ ಆಯ್ಕ 


CC-0. Jangamwadi Math Collection, Varanasi. An eGangotri Initiative 


॥ ಪಲ್ಲ 


ತುರುಗೆರೆಯ ಸಿದ್ಧೇಶ್ವರ ಅಂಕಿತದ ಸ್ವರವಚನ | ೧೧೧ 


ಒಡೆಯನೆಂದು ನಾ ನನ್ನ ಬಡತನವ ಬಿನ್ನಯಿಸಿದೆ 

ಬಿಡುಬೀಸಾದೆ ಸಲಹಿ ಕಡುಜಾಣನು 

ಕೊಟ್ಟೂರ ಬಸವಲಿಂಗನ ಮನೆಯ 

ಪಡುತೊತ್ತಿನೆ ಮಗನು ಒರೆವನೇನೆ ೩ 


ತಂರುಗೆರೆಯ ಸಿದ್ಧೇಶ್ಠರ ಅಂಕಿತದ ಸ್ವರವಚನ 


೬.೬೪0) 


ಪರಮಾ ತ್ಮನ ಲೀಲೆಯನರಿವವನವನು 


ಗುರುವರ ಕುಶಲಿಂಗಿತದನುವ ॥ ಪುಲ್ಲ 


ಸಿಕ್ಕಿದ ಯುಗದಲಿ ಜನ್ಮವ 

ಹೊಕ್ಕು ಹೊರಟು ಹೊಂಗುಳಿಗೊಂಬುವೆ 

ಗಕ್ಕನೆ ತೊಟ್ಟೂರ್ಧ್ಯವ ಬಿಟ್ಟೋಡುವ 

ಹೆಣ್ಣುಮಕ್ಕಳಾಟಿಕೆಯಿದು ನೀ ಕಾವೊ ಗತವ | ೧ 
ಮುತ ಕಾಕುಳಿಶ್ರೋಣಿತ ನೆರವಿನ ಬಿಗಿ 

ವತ ತುಂಬಿದ ತ್ವಚೆಯದತ್ತೆತ್ತಿ 

ಶ್ವೇತ ಶುಕ್ಲೆ ಜಲ ಮಲದೊಳಗಿಹ ಔ 

ಜಗದ ಮನನಿಲ್ಲೆಯು ನೆಲೆಯೆ ಒಲೆಯೆ (9 


ಯುವತಿ ಜನನಿಯ ಜಕರದಿ ಹಿಂದಣ ಪಾ 
ಪವ ನೆನೆದಡಿಗಡಿಗೆ ದಿವವ ಕೆಡಿಸೆಳೆಸುಳಿದಾ 
ಡುವ ಕಡಕುಳನೆಟಶದಿಮಗುವೊರಗುವೊ ೩ 


ಬಲ್ಲತನದಿ ಬಹುರುಚಿಗಳ ಕಲಿತು 

ಕಾಲ ಹನ್ನೆರಡದೊತ್ಸರ ತುಂಬಿ 

ಬಾಲನು ಕಾಲನ ಬಾಧೆಗೆ ಸಿಲ್ಕದೆ ಅ 

ಮೇಲೇರಿ ತಿನುವದು ಗತಿಯೇ ಮತಿಯೇ ೪ 


ವಾಯೊಳು ಗಜವನು ಕಟ್ಟೆ ಬಿಗಿದು ಕಪಿ 

ನಾಯಿ ಕಾಗೆಯ ಸುಟ್ಟು 

ನಾಯಿ ಬಡಿದು ಇಂದ್ರಿಯಂಯೆನ್ನನುಂ ಗಳಹಿ ಸಾ 
ನೋಯಿಸುವ ಆತನು ನೆರನೋ ಸುರನೋ ಸೆ | ೪ 


CC-0. Jangamwadi Math Collection, Varanasi. An eGangotri Initiative 


೧೧೨ ಸ್ವರವಚನ ಸಂಪುಟ : ೪ 


ನೋಡದ ಕಣ್ಣು ಕಾಡದ ನರಿಗೆ 

ನೀಡೆ ಕರಬೇಡದ ಮುಕ್ತಿ 

ಮಡದಿಯ ಕೈಯ ಪಲ ಪಲರಡಿಗೆಯ 
ಮಾಡದೆ ಊಟವು ಅರಿವೋ ಮರೆವೋ 
ಹೊನ್ನು ಹೆಣ್ಣು ಮಣ್ಣಿಂದ ಬಾಲೆಯ 
ತನ್ನೊಳು ತಾನೆ ತಿಳಿದು ತೊರೆದು 

ಕಣ್ಣ ಮುಚ್ಚಿ ತಾ ಮಲದಿ ನೆಲಸಿಹ 
ಪರಬ್ರಹ್ಮನೊಳ್‌ ಮೆರೆವದು ತನುವೋ ಮನವೋ. 
ಮುನಿವ ಚೋರರೈವರ ಬಂಧಿಸಲು 
ಮನೆಯನೇರಿದ ಮಂಟಪದೊಳಗೆ 

ತನುವಿನ ಕದವ ಮುರಿಯಲಾಗದು 
ಘನವನಿತೆಯರ ಕೂಟವು ಉರಿಯೊ ಸಿರಿಯೊ 


ತುರುಗಳ ತನು ಶಿರವನರಿದು 

ನರ ಶರೀರವ ಮರೆದು ಆಕಾಶದೊಳು 

ಪರಮಾತ್ಮನ ತುರುಗೆರೆಯ ಸಿದ್ಧೇಶ್ಯ ರರನೊಳು 

'ಸ್ಥಿರವಾಗಿಹುದದು ಘನವೋ ಪ್ರಣವೋ 
೧೧೬ 


ಸ್ಥಿರಹರನಂಘ ಯ ಭಜಿಸು ಮೂಡ 

ಇರಬಾರದಲಾ ಸಂಸಾರ ಹ 
ಸದಾರೆಯ ತ್ರಿಶಂಕುವಳಿದ ರಾಯತನದಲಿ ಹರಿಶ್ಚಂದ್ರ 

ಮೊದಲಾದ ಚಕ್ರವರ್ತಿಗಳಲ್ಲಿ ಧುರದಿ ಧಾರಾ. ಮಾರುತ ಜರೆಲ 
ಶರಧಿಯ ಮಧ್ಯದೊಳಗಿರ್ದ ರಾವಣನಲ್ಲಿ 

ಸಿರಿಯುಳ್ಳ ಕೌರವರು ಪಾಂಡವರು ತಾವು ಪುಲಿ 

ಸುರರ ಗೆಲಿಯುವಲ್ಲಿ ತಾನೆಲ್ಲಿ ಇದನರಿತು ಆಲೈಸುವದೊಂದು 
ಸಂಸಾರಯಿರಬಾರದಲಾ ಶಂಕರ ಶಿರಹರನಂಘ್ರ್ರಿಯಂ ಭಜಿಸು ಮೂಢ 


ದವತದಿ ಮೊದಲಾದ ಪೋಡಶ ಮಹರಾಯರು ಕಾವುಯೇರಿ 
ಅಶಹಯ ಸುರವಿರದಿ ವಿಂತಾಮಾರೆಲ್ಲಿ 

ವಸುಮತಿಯು ಹಿರಣ್ಯಾಕ್ಷ ತಾವೆಲ್ಲಿ ವಸುಮತಿಯೊಳಗಿರ್ದ 
ಹದಿನಾರುಸಾವಿರವೆಲ್ಲಿ ಪಶುಪತಿಯಂಯಿತ್ತ ರಣಭಸ್ಮಾಸುರರೆಲ್ಲಿ 


CC-0. Jangamwadi Math Collection, Varanasi. An eGangotri Initiative 


(೨ 


[af 
30 


fre 


:ಹೇಶ್ವರ ಆಂಕಿತೆದ ಸ್ವರವಚನ 


ಸ 


ep ಇವಿ ಲ ಸ್ಸ್‌ 
ಯು ಆಯುವಿಗೆ ಆ[ಭಿ]ಮನನ್ಯಿ ತಾನಿಲ್ಯ 


. ಈ ತೆರದಿ ಧರೆಯ ಆಳಿ ಹೋದರುಯಷ್ಟು 


ತೆರದಿ ಸ್ವರ್ಗಕ್ಕೆ ಇಂದ್ರಾದಿಗಳು ಎಷ್ಟು 
ತೆರದಿ « ಅವತಾರವೆ ಬ್ಯ 


ತೆರದಿ ಯುಗಪ್ರಳಯವಾದವರೆಷ್ಟು 


qt ತ 


ಗ 

2 

೩ ೩ 
fy 
i 

ತ 
ದು 
1] 

£( 

ಜ್ಜ 
೭5 


ಮ 
ಲಪ ಯಾಗಿ ಹೋದವರೆಷ್ಟು 
ರು ಅವತಾರವೆಷ್ಟು 
ರದಿ ಕ ಯೆಷ ಷ್ಟು 

ಡದೆ ನರಡರನೆಂಫ್ರಯ ಭಜಿಸು 
ಮಿಢೆಯಿರಬಾರದಲಾ ಸಂಸಾರ 


Ch 
CL 
ಟಿ 


( 


ಸ 6. 6 qe 
| 


ಗುಹೇಶ್ವರ ಅಂಕಿತದ ಸೃರವಚನ 
೧೧೭ 


ಬಯುಲ ಬಾವಿಯ ನೀರಿಗೆ ಬಂದಳು ನಾರಿ 
ತಾ ಜಾರಿಬಿದ್ದ ಲು ತನ್ನ ಕೊಡನುಳಿಯಿತ್ತು ನೋಡೆ 


ನೀರಿಲ್ಲದೆ ನೆರಳಿಲ್ಲದೆ ಬೇರಿಲ್ಲದೆ ಸಸಿ ಹುಟ್ಟಿತು 
ಹೂವಿಲ್ಲದೆ ಕಾಯಿಲ್ಲದೆ ಸಾಲಕೆ ಬಂದೆ ನೋಡ 
ಕಣ್ಣಿಲ್ಲದೆ ಕಾಲಿಲ್ಲದೆ. ಕಾಯ್ವರು ನಾಲ್ವ ಮ 


ke) 


ಹಣ್ಣಿ ಗೆ ಮೆರುಳಾದವರು ಹದಿನೆಂಟುಲೊ 


ಕುರುಡ ಕಂಡನು ಹಾವ ಸ 

ಬರುವ ನಡುಯಿರುಳೊಳು ಮೂಗ ಕೇಳಿದ ಕಾನನೆಕಿವುಡನೆ 

ಕಿವಿ ಕೇಳಿ ಇರುವೆ ಹಾರಿತು ಗಗನಕೆ 

ಮರ ಮುರಿಯಿತು ಕೆಳಯಿಕೆ ಬೆಟ್ಟಕೆ ಬೇಗೆವರಿಯಿತು ಪೇಳ 


ಕಂಚಿನ ಕಾರಣೆಯೊಳು ಕಿಂಚಿನ ಕಾರಣೆಗೆಯಿದು 
ರಂಚೆಗೆ ಬರುವವಳ ನೋಡನ್ಕರ ಮುಂದೆ 
ಹೇಳಲೆನಗಳವಲ್ಲ ಪೇಳುವ ಪುರುಷನೆ ಬಲ್ಲ 
ಇದರ ಭೇದವ ನಿಂದ ಗೊಹೇಶ್ವರನೆ ಬಲ್ಲ 

8 


CC-0. Jangamwadi Math Collection, Varanasi. An eGangotri Initiative 


೧೧೪ ಸ್ವರವೆಚನ ಸಂಪುಟ; ೪ 


ವೀರಶರಭ ಅಂಕಿತ ಸ್ಫರವಚನ 
೧೧೮ ನವ 
ಈಗ ಬಂದೆನೆಯ್ಯ ಸಾರಿ ಈಗ ಬಂದೆನು 


ಮೂರು ಮಲವ ಹಾರ ಹೊಡೆದು 
ಮಾರಹರನ ಭಜಿಸುವಂಥ 
ವೀರಶೈವರಂಘ್ರವಿಡಿದು ಬಂದೆನು 


ನೆಲೆಗಳಾರು ಮೂರು ವಿಧದ 
ಸ್ಫಲದಿ ಲಿಂಗಸ್ಥಾ ಪ್ಯಕಾಲ 


ನೆ ಖಿ. pe ಅ 
ಹಲವು ಕಡೆಗೆ ಹರಿವ ಮನವ 


ಲಿಸಿದವರೆ ಪಾದವಿಡಿದೆನು 

ಗುರುಲಿಂಗ ಜಂಗಮವ 

ನೆರೆ ನಂಬಿ ಅರ್ಜಿಸುವರ ೯ 
ಕರುಣ ಕೃಪೆಯ ಪಡೆದು ವೀರ ೆ 
ಶರಭನೆಂಬ ನಾವಂವಿಡಿದು ಬಂದೆನು 


©) 


೧೧೯ 
ಜಯಮಂಗಳಂ ಶುಭಮಂಗಳಂ 


ಬಲ್ಲಿದ ನರನೊಡನೆ ಬಿಲ್ಲ ಪೆಟ್ಟಾದಂಗೆ 
ಸಲ್ಲಲಿತದಿಂದೊರ್ವ ಶರಣನೊಡನೆ 
ಕಲ್ಲಲಿಡಿಸಿಕೊಂಡ ಕಾರುಣ್ಮಸಾಗರಗೆ 
ಬಲ್ಲಾಳ ಚೋರರಿಗೆ ಒಲಿದವಂಗೆ 


ಸ್ಮರದಂಡಿಗಳನು ಸುಟ್ಟುರುಹಿದ ದೇವಗೆ 
ಕರಿವ್ಕಾಘ_ದುರುಜ ಕಂಠೀರವಗೆ 
ಪುರಮೂರನು ಗೆಲಿದ ಪುಣ್ಯಮೂರುತಿಗೆ 
ಅರಿಗಳೆದೆದಲ್ಲಣಗೆ ಪರಮಾತ್ಮಗೈ., 
ಬಾಲೇಂದುಮೌಳಿಗೆ ಪರಮಗುಣಶಾಲಿಗೆ 
ಪ್ಲ... ಶೂಲಕರಗೆ 

ಲೀಲೆಯಲಿ ಶರಣರನುಪೊರವೆ. ಮಹಿಮಗೆ 
ಭೂಲೋಕ ಭಕ್ತಜನ ಭೂರೆಹಿತಗೆ 


CC-0. Jangamwadi Math Collection, Varanasi. An eGangotri Initiative ” 


ಲ 


ವೀರಶರಭ ಅಂಕಿತದ ಸ್ವರವಚನ 


ಅವ್ರ ಲಾ ಲ್ಯ ಮಿ ಪ್ರ ಇವಿ pO ದ್ನ 
ದೇವಾದಿದೇವೆಗೆ ಜೀವನೆಮುಕ್ತಗೆ 


ಪಾವನರೊಪಗೆ ಪರಮಶಿವಂಗೆ 
ಭಾವಜಭಸಿತಾಂಗಭಾವಿತಗೆ ಲಾಲಿತಗೆ 
ಓವಿ ಶರಣರನ್ನು ಹೊರೆವ ಉಮೆಯೇರಸೆಗೆ 


ಕಿ ಮಿ 
ಜನ ನಿನಿಪವ ಆಜ್ಞಾ ನಿ 
ಬ ಟ್‌ ಿ ಯ್ದ, ಬಿವಿ 
ಪಾಪವ ಜಡಿವವ ಸಿಲ್ಕುವನೆ ಸುಜ್ಞಾನಿ 


pe ಅವಿ ಬಾ 

ಮಾತೆ ಬಲ್ಲಾತೆನೆ ಮೂಕೆ ಒಳ್ಳೆ 
Ko ದಾತ, ಲೆ ಅ 

ನೀತಿಮಾಗ ದಿರುವ ಬಲುಪೋಕ 
ಕ್ರಾ 
ಲ 


ಲಿ 
ಜಾತಿಯ ನುಡಿವನೆ ಕೂಕ ರಣ 


ಕಣ ye ಚೆಲುಬನೆ ಕುರುಡೆ ಶೆ ಣಪಿ 


ಇನ, ~ ಬಹ 
ಕ ಿಲ್ಬದಿಹ ನೆ ಸುರೂಪಿ ಬ 


ಲ 
ತೆಣ್ಣ ನೆ ನದಿವನೆ ವನೆ ಹುಚ್ಚು ಮ 


ವೆಂಬನೆ ಬಲುತ್ಯಾಗಿ ಕಾಮ 
ದವನೆ ಹೆಣ್ಣುಗಳ ಗಳ ಇಳು ಭೋಗಿ 
ಸರಕಾರ ಭಕ್ತನಾಗಿ ಮೋಕ್ಷ 


ಒಲ್ಲೆನೆಬನೆ ಪರಮಾನಂದಯೋಗಿ 


ಲಸ 

ಣಾ 
ನ) 
ಇ 
ಛ್‌ 


| ೧೨೧ 
ಮಂಗಳಭೃಂಗಿಯ ನಾಟ್ಯವಿನೋದಿಗೆ 
ಮಂಗಳನಗ್ನಿಯನಕ್ಷಿ ಉಳ್ಳಿಗೆ 
ಮಂಗಳಗಂಗೆಯ ಜಡೆಯೊಳು ವರಿಸಿದ ಲಿಂಗಸಾಧ್ಯವಗೆ 


ಪಶುಪತಿ ಪರಶಿವ ಪಂಚಮವದನೆಗೆ 
ವಿಷಕಂಜರನಿಗೆ ವಿಮಲಸ್ವರೂಪಗೆ 
ವೃಷಭಧ್ವಜನಿಗೆ ಉಪಮಾರೀತಗೆ 
ದಶಭುಜವೀತಗೆ ಭಸಿತವಿಲೇಪಭಗ್ನಾಜಿನ 
ಶಶಿತಾನಂದಗೆ ಶಶಿರವಿಜೂಟಗೆ 
ಅಸಮಾಕ್ಷಗೆ ಅಂಧಕಸುರವೈರಿ ತ್ರಿಶೂಲಧರಾಯುದಗೆ 


೧೧೫ 


0 


೮೦.೦0. Jangamwadi Math Collection, Varanasi. An eGangotri Initiative 


೧7೬ 


ಸುಜನರಕ್ಷೆಗೆ ಸುರಮುನಿಸೇವ್ಯಗೆ 

ಅಜಶಿರಪಾತ್ರಗೆ ಆಗಮವಂದ್ಕಗೆ 

ತ್ರಿಜ ತ್ರಿಪ್ಪರಹರನಿಗೆ 

ಫಿಜಗದೀಗಗೆ ಎಕರ ಭಾವದೊಂಪ್ಪಗೆ 
ಭುಜಗಾಭರಣಗೆ ಭೂತವನಾಳ್ವಗೆ 

ಗಜಚರ್ಮಾಂಬರ ಗೌರಿಯರಮಣಗೆ ರಜತಗಿರಿಯೊಶಂಗೆ 
ನಿರುಪಮರೂಪಗೆ ನಿತ್ಯಾನಂದಗೆ 

ಪರತರಮೂರ್ತಿಗೆ ಪಾವನಚರಿತಗೆ 

ಶಿರಮಾಲಾಧರ ಸಿತಕಾಯಗೆ ನರಗೊಲಿದೀಶಂಗೆ 
ದುರಿತವಿದೂರ ಧೂರ್ಜಟಿಯೆನಿಪಗೆ 
ಕರುಣಕೃಪಾಂಗಗೆ ಕಾಲಾನ್ವೀತಗೆ 

ಕರಪದ್ಮಾಸನದೊಳು ಕಂಗೊಳಿಸುವೆ ಪರಶಿವಲಿಂಗಂಗೆ 


ಶಾಂತಮಲ್ಲ ಅಂಕಿತದ ಸೃರವಚನ 


೧೨೨ 
ರಾಗ : ದೇಶಿ 


ಮಾಡದಿರು ಮಾನ್ಯರಲ್ಲದರಿಗುಪಕಾರವನು 
ಮಾಡಿದರೆ ಮರಣ ತಪ್ಪದು ಮಾನಿನಿ 
ಬಿಡುಗಣ್ಣವರು ಬಿಂಕಗೆಡಿಸಿ ಕೌರವರಾಯನ 
ಹೆಡಗುಡಿಯ ಕಟ್ಟೆ ಕೊಂಡೊಯಿವುತಿರೆ ಕಂಡು 
ಕಡುಬೇಗದಿಂ ಬಿಡಿಸಿ ತಂದ ಪಾಂಡವರುಗಳ 
 ಅಡವಿಗಟ್ಟಿದನವನು ಅಬ್ಬದಳನೇಶ್ರೆ , 

ಬರದಲ್ಲಿ ಸಾಕಿದರೆ ಹೊರಿಸಿದರು ಗೋವಧೆಯ 
ಧರಣಿಯರಿಯಲು ಗೌತಮನ ಮೇಲೆ 
ಪರುಷೆಮಲ್ಲೇಶ್ವರನ ಪಾದಸೇವೆಯೊಳಿರ್ಪ 
ಪರಮ ಭಕ್ತನ ಕೆಡಿಸನೆ ವಿನಾಶಕ್ತಿರಾಯ 
ಕರೆದು ಅನ್ನವನಿಕ್ಕಿ ಕಾರ್ತವೀರ್ಯಾರ್ಜುನನು 
ಶಿರವ ಪೊಯ್ಯನೆ ಜಮದಗ್ನಿಮುನಿಯ 
ಕರಿಯೇರಿ ಕವಡೆಯನು ಮಿಡಿದಷ್ಟು ಹೊನ್ನಿತ್ತ 
ಹರಿಶ್ಚಂದ್ರನಿಗೆ ವಬನಿಯನೆ ಕೌಶಿಕರಾಯ 


CC-0. Jangamwadi Math Collection, Varanasi. An eGangotri Initiative 


fp} 


30 


(©) 


ಶಾಂತಮಲ್ಲ ಅಂಕಿತದ ಸ್ವರವಚನ 


ಮೂರುಪುರವವರಿಂದ ಮುಂದುಗೆಟ್ಟನು ಬ್ರಹ್ಮ 
ಗಾರುಮಾಡನೆ ಬಲಿಯ ಗರುಡವಾಹನನು 
ಪಾರಿಜಾನನೆ ಸೀತೆ ಭಿಕ್ಷವನು ತಂದಿಕ್ಕೆ 
ಜೋರತನದರಿ ಕೊಂಡುಹೋದ ರಾವಣನು 


೧೨೩ 


ಆರಿದರಿಲ್ಲವೆ ಲಿಂಗವೆ ಮತರದಲೆನ್ನಯ ಲಿಂಗವೆ 
ಮಾರಹರ ನಿಮ್ಮ ಕರುಣ ತಬ್ಬಿದ ಮೇಲೆ ಮರಸ್ತಿ ನಾನಾದೆ ಲಿಂಗವೆ 


ತಂದೆ ತಾಯಿ ನೀವು ಲಿಂಗವೆಯೆನಗೆ 
ಬಂಧುಬಳಗ ನೀವು ಲಿಂಗವೆ 

ಬಂದಂಥ ದುರಿತವ ಪರಿಹರಮಾಡೈಯ 
ಚಂದ್ರಶೇಖರಲಿಂಗವೆ 


ನೊಂದೆನು ಹಲವಂಗದಲ್ಲಿ ಲಿಂಗವೆ 
ಬಾಳಬನ್ನವ ಬಿಡಿಸೈಯ ಅಛಿಂಗವೆ 

ಬಂದಂಥ ಕಂಟಕವ ಪರಿಹರಮಾಡೈ ಲಿಂಗವೆ 
ವಂದೇ ಶಂಕರಲಿಂಗವೆ ` ಕ 
ಅಡಿಯಾಧಾರವಿಲ್ಲ ಲಿಂಗವೆ ಮೇಲೆ ನಾ 
ಹಿಡಿವರೆ ಕೊಂಬಿಲ್ಲ ಲಿಂಗವೆ ನಟ್ಟ 
ನಡುಗಡಲೊಳು ನಾನು ಮುಳುಗಿಹೋಗುತಿಹೆ 
ತಡಿಯ ಸೇರಿಸು. ಪ್ರಾಣಲಿಂಗವೆ 


ಆರಿಷಡುವರ್ಗಕ್ಕೆ ಲಿಂಗವೆಯೆನ್ನ 

ಗುರಿ ಮಾಡಿದಯ್ಯಯ್ಯೊ ಲಿಂಗವೆ 
ಗುರುಪಾದಗಶಿಯೆಂದು ನಂಬಿದ ಭಕ್ತರ 
ಚರಣದೊಳಿರಿಸಯ್ಯ ಲಿಂಗವೆ 


೧೦೭ 


KH 


॥ ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


೬ ಎವ ಡಿ ಎಜಿ 
ಮನವೆ ವಂಜ್ಞ ಐ ಕಂಡ್ಯ ಲಂಗವ ಎನ್ನ 


ತನುವೆ ಧೂಪ ದೀಪ ಲಿಂಗವೆ 
ಮುನೆದೊಳಗಿರುವಂಥ ಎಳೆಯ ಹೊಂಬಾಳೆಯ 
ನಿನೆಗೆ ತಂದರ್ಪಿಸುವೆ ಲಿಂಗವೆ 

ಕೊಟ್ಟು ಹುಟ್ಟುವ ಫಲ ಲಿಂಗವೆ ಬಾಯ 
ಬಿಟ್ಟರೆ ಬರುವುದೆ ಲಿಂಗವೆ 

ಸಿಟ್ಟಿಗೆ ಶಿವನ ಬೈದರೆ ಪಾಪ ಜೆ 


೦ 
ಕ. ಬರುವದ ಕಂಡೆ ಲಿಂಗವೆ 


ತ್ತ 


ಕಾಬ ಲೆಂಕನಾಗಿರ್ದೆ ಲಿಂಗವೆ 
ಚೆಂದ್ರಸೂರ್ಯಾದಿಗಳು ಲಿಂಗವೆ ಕೂಡಿ 
ನಿಂದು ಪೂಜಿಸುವರು ಲಿಂಗವೆ 


ಮುಂಗೋಳಿ ಕೂಗದ ಮುನ್ನ ಲಿಂಗವೆ ಈ 

ಮಂಜು ಹರೆಯದ ಮುನ್ನ ಲಿಂಗವೆ 

ಮುಂಜಾವದಲೆದ್ದು ಶಿವಪೂಜೆ ಮಾಡುವೆ 
ಅಂಗದೊಳಿರಿಸಯ್ಯ ಲಿಂಗವೆ 

ಹೊತ್ತು ಮೂಡದ ಮುನ್ನ ಲಿಂಗವೆ 

ಕತ್ತಲಾಗದ ಮುನ್ನ ಲಿಂಗವೆ ಕ ಜ್ಯ 
ಆರ್ತಿಯಿಂದಲಿ ಎದ್ದು ಶಿವಪೂಜೆ ಮಾಡುವರ 


ಹೊಸ್ತಿಲೊಳಿರಿಸೆನ್ನ ಲಿಂಗವೆ 


$ 
೨ 
ಖ್‌ 


CL [, 


ಕಿಸು ಅನುದಿನ ಲಿಂಗವೆ 


ಧಿ 
ಅಕ್ಷಯೆಪದವಿತ್ತು ಗುರುಶಾಂತಮಲ್ಲನು 


ಭಿಕದ ಸೋಮೇಶ ಲಿಂಗವೆ 


OY 
ಚೆನ್ನಸೋಮೇಶ್ವರ ಅಂಕಿತದ ಸ್ವರವಚನ 
೧೨ 
ಜಯ ಜಯ ನಿತ್ಯ ನಿರಂಜನ ನಿರ್ಗುಣ 
ಜಯಜಯ ನಿರ್ಮೆಳೆ ನಿರುಪಮ ನಿರವಯ 
ಜಯ ಜಯ ಗುರುಪ್ರಿಯ ಚೆನ್ನೆಸೋಮೇಶಲಿಂಗವೆ ಅವಧರಿಸಯ್ಯ 


CC-0. Jangamwadi Math Collection, Varanasi. An eGangotri Initiative 


«ಗ 


( 


(೨ 


ಆ 


4) 


೧೦ 


ಚೆನ್ನಸೋಮೇಶ್ವರ ಅಂಕಿತದ ಸ್ವರವಚನ 


` ಯಮನಿಯಮ ಘನ ಪ್ರಾಣಮನಾದಿಯ 
ನುಮನೋದ್ಭಾವದ ನುಗ್ಗನಂದದಿ 

ಗವನಿಮಣಿ ಕನಕದ್ವಾರ ಶ್ರಿಕೂಟದ ಗಿರಿಯೊಳಗೆ 
ವಿಮಳಾನಂದದ ಅಮೃತದ ಶರಧಿ 

ಸಮರಸಭಾವದ ಶಾಂತೆನೆ ಲೀಲೆಯ 

ಸಮತೆಯಿಂದ ಘನಪ್ರಾಣಲಿಂಗವೆ ಮಚ್ಚಿಯವಧರಿಸಯ್ಯ 


ಫೆರಿಯದ ಉತ್ತಮ ನೇಮದ 

[ದ ಸಾಣಿಯ ಮೇಲನುಭವದ 

ತ್ರನೆವೆದ ನಿಜವನುವ ಗಂಧದ ತತ್ವದ ಪರಿಮಳದ 
ಶ್ರಕ್ಷದ ಸುವಿಚಾರದ ಸಾರದ 


4 2 
WL 


& ಚ 


a 
ಓ 
ಲೂ 


$ಿರಸೆದ ಪನ್ನೀರ ನೇಮ ಸೈರಿಸಿ 
ಕರ್ಮ ನಿಜವಸ್ತು ಸುಗಂಧವನು ಚಿತ್ತದೊಳು ಅವಧರಿಸಯ್ಯ 


ವ 


ಮನವ ಮಥಿಸೈ ಯೋಗದ ಕೊನೆಯೊಳ್‌ 
ಪರಮಾಚರಣೆಯ ನೆನಹಿನ ನನೆಗಳ 

ಅನುಪಮ ಕುಂಭದ ಪರಿಮಳವೆಸವುತ ಬಿರಿಮುಗುಳರಳಾಗಿ 
ಉನುಮನಿಯೆಂಬ ಸುದಸ್ತದಮುಖದಿಂ 

ಚಿನುವುಯ ಲಿಂಗಾರ್ಚನೆ ಅವಸರಗಳ 

ಅನಂವನರಿದು ನಿಜಸಹಸ್ರ ಕಮಲದ ಪುಷ್ಪವನವಧರಿಸಯ್ಯ 


PY) 
ಗ 


ಸಾಲುವಿಡಿವ ಷಡುಚಕ್ರದ ಕಮಲವ 
ಮೇಲುಗಿರಿಯ ಭ್ರೂಮಧ್ಯಸ್ಥಾನದ 
ಲೀಲೆಯಿಂದ ನಿಜಾತ್ಮರಕ್ಷಣ ನಿಜಪ್ರಕಾಶದಲಿ 
ಮೂಲಕಮಲದ ಗುಂಡಿಗೆಯೊಳಗಣ 

ಜಾ ಧೂಪಗೈಯಂರೆಬ್ಬಿಸಿ 


ಮೇಲಿಳಿವ ಮೂರ್ತದ ಸುಖಸದ್ವಾಸನೆ ಧೂಪವನವಧರಿಸಯ್ಯ 


ಒದಗಿದ ಹತ್ತಿಯ ಕರ್ಮದ ಕಸವನು 

ಪದುಳದಿ ಏವರಿಸಿ'ಮನದೃಢಭಕ್ತಿಯ 

ಹೃದಯದಿ ಭುಜಗನ ಪಣತೆಯೊಳಿರಿಸುತ ನಿತ್ಯನಿರಂಜನದ 
ಸದಮಲದರಿವಿನ ತೈಲವನೆರವುತ 

ವಬದದಿಂ ಜ್ಞಾನದ ಜ್ಯೋತಿಯ ಮಂತ್ರಿಸಿ 


Lo 


ಅದರಿಂದೊರಗಿದ ಸ್ವಯಂಪ್ರಕಾಶದ ದೀಪವನವಧರಿಸಯ್ಯ . 


CC-0. Jangamwadi Math Collection, Varanasi. An eGangotri Initiative 


೧೧೯ 


ಓಂ 


ಸಗ್ಮರದೊರಳು ಸುಧರ್ಮದ ಒನಕೆ ಸು 

ಕರ್ಮದ ತಂಡುಲಗಳ ನೀಚಳಿಸುತೆ 

ಹಮ್ಮು ಬಿಮ್ಮುಗಳ ಭಾವಿಸಿ ಕಳೆವುತ ಒಮ್ಮನವನೆ ಮಾಡಿ 
ನಿರ್ಮಲವನಿಪ ಮಹಾಮೃೈತಬೋನವ | 
ಸನ್ಮಾನದ ಪರಿವಾಣದಿಂ ಗಡಣಿಸಿ 

ನಿರ್ಮಿಸಿದೆನು ನಿಜನಿತ್ಯತೃಪ್ತನೆಲೆ ಧ್ಯಾನವನವಧರಿಸೆಯ್ಯ 
ಛಲದಕಾಂಕ್ಷೆಗಳಿಲ್ಲದ ಕ್ರಮುಕವು 

ಎಲುವಡಗಿದ ನಿಜ ಪ್ರವಾಳ ಶ್ವೇತವರ್ನ (?) 

ದೆಲೆಯನರಿದು ನಿಜಪವಿರಳ ತತ್ವದ ಮುಕ್ತಿಯೆ ಬ್ಹ_ಕರ್ಪರದ 
ಲವಿತಸುಖದನಬ್ಬವದನಮರನೆ 

ವರಿತಾವದ ನಿರ್ಭಾವದ ಮುಖದಿಂ 

ಒಲಿದ ಲಿಂಗದಿ ಘನಮಹಲಿಂಗವೆ ಕಾಬುದನವಧರಿಸಯ 
ಸುಜ್ಞಾನದ ಸಹಜಸಮಾಧಿಯ ನಿರ್ಮಳ 

ಯೋಗದ ನಿರುಪಮ ಚರಿತೆಯ 

ಹಮ್ಮಾನಳಿದು ಮಹಾ ಘನಲಿಂಗದ ಬೆಳಗಿನ ಪೂಜೆಯ ನೋಡುತಲಿ 
ವರ್ಮವನರಿದನುಭಾವದ ಮುಖದಿಂ 

ದಗಮ್ಮವಾದ ಅಷ್ಟವಿಧಾರ್ಚನೆಯವಸರೆಗಳ 

ಎಮ್ಮಯ ಗುರುಪ್ರಿಯ ಚೆನ್ನಸೋಮೇಶ್ವರ ಲಿಂಗವೆ ಅವಧರಿಸಯ್ಯ 

೧೨೫ 

*ಎಂದಿಗೆಯೆ ಅರಿಯಜಾರದಿವನ ಮಹಿಮೆಯ 

ಚಂದ್ರಧರನು ಬಲ್ಲನಿವನ ಧೀರನೆಂಬುದ ॥ 
ಅಂಧಕಾಸುರನ ತಾನು ನಿಂದು ಸೀಳಿದ 
ಮಂದದೈತ್ಯನೆಂಬುವನ ಕೊಂದುಹಾಕಿದ 

ಬಂದು ಹೋಮಶಾಲೆಕೊಳ ತಿಂದುಹೋದುದ ಆ 
"ನಂದದಿಂದ ಚೆಂಡನಾಡಿ ತಲೆಯನರಿದುದ 
ಆಸ್ಕದಿಂದ ಶಾರದೆಯ ಮೂಗನರಿದುದ 
ರೋಷದಿಂದ ಚೌಡಿ ತುರುಬ ಕಿವಿಯ ಕೊಯ್ದುದ 
ಹಾಸ್ಯದುಂಬೊ ವಿನಾಯಕನ ಖತಿಯಲೊದದುದ 
ಸಾಸದಿಂದ ಧುಮುಕಿದಗ್ನಿ ನಾಲಿಗರಿದುದ 


ಆಟಿ 


* ೧:೫, ೧೬, ೧೨೭ನೆಯ ಹಾಡುಗಳು ಮೆಡ್ಲೇರಿ ಶಿವಲಿಂಗ ರಚಿತ, 


CC-0. Jangamwadi Math Collection, Varanasi. An eGangotri Initiative 


( 


೮ 


ಇಷ್ಟಲಿಂಗ ಅಂಕಿತದ ಸ್ವರವಚನ 


ಅಷ್ಟದಿಕ್ಕಿಗಧಿಕವಾದಹಾ ಉಷ್ಣ ಕ್ಲೈ ಭಾವಿಯ 
ನಿಷ್ಠೆಯುಳ್ಳೆ ಭಕ್ತರಿಗೆ ಅತಿಪ್ರಿ ಮವಾದುದ 
ದೃಷ್ಟವುಳ್ಳೆ ಶರೆಭಾವೆತಾರ ವೀರಭದ್ರನು 
ಕೂಟ ಟ್ಟು ನಿಮ್ಮ ಕರುಣಾಂಗದೃಷ್ಠಿ ತ್ಬಯಿಂದರಿ 
೧೨೬ 
. ಮಾತನಾಡದ ಬಗೆಯೇನೊ ಶಂಕರದೇವ 
ಗ್ಗೆ 


ಇರಿ 


ಅವಿ, 
ನೀತವೆ ನಿನೆಗೆ ಕೋಪ ಚೆನ್ನ ಬಸವೇಶ 


ಕಂಗಳು ಮೂರುಳೆ ೈ ದೇವ ಕರುಣಸಾಗರನೆ ನಿನ್ನ 
ಹೆಂಗೆ ಜೀವಿಸುವೆ ನಾನೆಂತು * 
ಪುಷ್ಪ ಹ 

ಸರ್ಪಭೂಷಿತನೆ ನೀನು 


i 


ಆಚ್ಕುತೆರೊಡೆಯನೆ ನಿನ್ನ 
ಇಚ್ಛೆಯ ನೊಳಗಿರೆವೆ ನಾನು 
ಹುಚ್ಚು ಮಾಡಿ ಸುಮ್ಮಲಿರೆವೇನು 


ಮೂರುಪು ಪುರವನೆಚ್ಚವ ವನೆ 

ವಾರಿಜನ ಶಿರವ[ನರಿದವನೆ] 
'ದೂರಮಾಡಿ ಸುಮ್ಮನಿಹುದೇನೊ 
ಮಂಗಳಮಹಿಮನೆ ನೀನು 

ಹಿಂಗದೆ ಸೋದೆಯ ಬಸವ 

ಅಂಗರಾಜಗೆ ಮುಕ್ತಿಯ ಪದವೀವ ದೇವ 


೧೨೭ 
ಮು ನೀನೆ ಮಮ್ಮರವಿಂದ 
ಪೊಡವೀರೇಳನೆಲ್ಲ ಒಡಲೊಳಗಿಂಬಿಟ್ಟು ಸ 
ಬಿಡದೆ ರಕ್ಷಿಸುವಂತೆನ್ನೊ ಡೆಯ ಕೊಡೆಯ ಚನ್ನವೀರಭದ್ರನೆ ನೀನೆ 


ಸಿಂಧುಬಲ್ಲಾಳನಿಗೊಲಿದೆ ಕಂದನಾಗಿಯೆ 

ಬಂದು ಬೆಂಬಲವಾಗಿ ನೀ ಚಂದಯ್ಯನೊಡನೆ ಆ 

ನಂದದಿಂದಲಿ ಒಂದು ನುಲಿಯನು ಹೊಸದು 
ದನೆ ಚಂದ್ರಜೂಟನೆ ಚಕಿತನೆ 


ಚ 
2 


ಐ 


॥ ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


೧೨೨ 


ಕುಂಬಾರನ ಗತಿಗೆ ಕುಣಿದೆ 

ಕುಂಭಕುಚಕೆ ತಂದು ಕೈನೀಡಿದನೆ 

ನಂಬಿ ಚೆನ್ನನೊಳೆಂಜಲುಂಡು ಸೇವಿಸಿದನೆ 
ಕಂದುಗೊರಳನೆ ಇಂದುಶೇಖರ ಮಂದದೈತ್ಯನ ಕೊಂದನೆ 


ಸುತ್ತಲೀರೇಳ್ಳುವನಕೆ ಪಾಜಿಪಟ್ಟಿಂಥ 
ಭಕ್ತರಿಗತಿಪ್ರಿಯನೆ . 
ಸತ್ತು ಚಿತ್ತಾನಂದ ನಿತ್ಯಪರಿಪೂರ್ಣನೆ 


ಮತ್ತೆ ಮೆಡ್ಲೇರಿವಂಠದ ಶಿವಲಿಂಗಿತ್ತು ನಿಮ್ಮಯ ದಯವನು 
ಇಷ್ಟಲಿಂಗ ಅಂಕಿತದ ಸ್ವರವಚನ 


೧೨೮ 

ಕರೆದು ತಾರೆ ಮರಣದೂರಸನ್ಮತನೆ ಹೀನವಗುಣವ 
ನುರುಹಿದ ವಿರಕ್ತದೇವನ ಅಕ್ಕಯ್ಯ 

ವಾರಿಜನ ಶಿರವನರಿದನ ಹಿರಣ್ಯಕನ ತಲೆಯ 

ನರಿದು ಚರ್ಮವೆ ಪೊದ್ಧನ ಅಕ್ಕಯ್ಯ 
ಧರೆಯೊಳಧಿಕರ್ಮಿಶ್ರ ಸೂರ್ಯನ ರೌದ್ರದಿಂದ 

ಭರದಿ ಕಣ್ಣ ತಿವಿದು ಮೆರೆದನ ಅಕ್ಕಯ್ಯ 
ನೀರೊಳ್ನಿಂದು ಮೀಂಗಳ 'ಸೀಳ್ಡನ 

ಭರದಿಂದ ಬಂದು ಬಸಿದ ಶೂಲದಲಿರಿದನ ಅಕ್ಕಯ್ಯ 
ಬಲ್ಲಿದ ತಿರುವಲ್ಲಿನಾಜಿಯ ಭಾವಕೆ ಮೆಚ್ಚಿ 

ಅಲ್ಲಿ ನಿಂದು ಕರದೊಳ್ಳೆ ರೆದನ ಅಕ್ಕಯ್ಯ 

ಬಾಣಾಸುರನ ಬಾಗಿಲ ಕಾಯ್ದನ ಚೋಳಿಯು ಉಂಡ 
ಹಾಲುಪಾಯಸ ಸವಿದ ದೇವನ ಅಕ್ಕಯ್ಯ 

ಭೂಮಿಪ ಬಲ್ಲಾಳರಾಯನ ಕಾಮಿನಿಗೊಲಿದು 
ಬಾಲನಾಗಿ ಮೆರೆದ ದೇವನ ಅಕ್ಕಯ್ಯ 

ನಂಬಿಗೆ ಕುಂಟಣಿಯ ಮಾಡಿದನ ಕೂನಪಾಂಡ್ಯನ ಲಲನೆ 
ಮಂಗಾಯಕ್ಕಗೊಲಿದನ ಅಕ್ಕಯ್ಯ - 
ಶಂಭುಶಿವನು ಹೊರೆಗುನಾದವ ಹೊಯ್ಸಿದ ಮೆರೆ 
ಮಿಂಡದೇವಗೊಲಿದ ದೇವನ ಅಕ್ಕಯ್ಯ 


CC-0. Jangamwadi Math Collection, Varanasi. An eGangotri Initiative 


ಸ್ವರವಚನ ಸಂಪುಟ : ೪ 


॥ ಪಲ್ಲ 


ಇಷ್ಟಲಿಂಗ ಅಂಕಿತದ ಸ್ವರವಚನ 


ಅಲ್ಲಿಯ ನಿಂದು ಗೊಲ್ಲಾಳರಾಯಗೊಲಿದ ದೇವನ ಅಕ್ಕಯ್ಯ 
ಕಲ್ಲಲಿಡಿಸಿಕೊಂಡು ತಡದನಾ ಕಣ್ಣಪ್ಪನ ಕೂಡೆ 


ದೋಸೆಯ ಪಿಟ್ಟಿವ್ಪೆಗೊಲಿದನೆ ಸತ್ಯಕ್ಕನ ಕೈಯ ಹಿಡಿದೆ 
ಹುಟ್ಟಿಲಿ ತಿವಿಸಿಕೊಂಡನ ಅಕ್ಕಯ್ಯ 


ಆಪ್ಪ ಅಜಗಣ್ಣಗೆ ಬೆರೆದನ 


4 


ತಾವ ನಿ, 
ಸೋಮಾಸಿಮಾರೆಂ 


ಬಿ 
ಸಾಮವೇದಿಗಳನು ಒದೆದನ ದಾಮಘನವೆಂದು 


ನೇಮದಲಿ ತೋಳನು ಆರಿದನ ಅಕ್ಕಯ್ಯ 


ಅಂದ ತಾವೆ ಅವ ಇ, ಕಾನಿ, ಬ ಜ್‌ 3 
ಹೋಮೆ ಹಬ್ಬವೆ ಸವಿದುಪೋದನ ಅಕ್ಕಯ್ಯ 


ಧರೆಯೊಳಧಿಕ ಚಿನ್ಮನೆದುರ್ಗದ 

\Y 
ಬರಮೆಭೂಪನೆ ಭಕ್ತಿಯಲ್ಲಿಯಿರುವ ದೇವನ ಆಕ್ಕ 
ಹರುಷದಿ ನೀ ಹೋಗಿ ಕರತಾರೆ 
ಪೆವೆ pa) ಇಂ ಪೂ ಖೆ ವಿ 
ಕರೆಸ್ಕ ಳದ ಮುಂದಿಗಿವಿಷ್ಠ ಲಿಂಗರುದ್ರನ ಅಕ್ಕಯ್ಯ 


ಏತೆರದಿ ಅರಿತವನಲ್ಲ ಧಾತುಪ್ರೀತಿನರಿದನಲ್ಲ 


[xc 


ಕಾತಳಿಸಿ ನಡೆದುದೊಡನೆ ಫಣಿಪುರದಿಂದ 


ಎಡಬಲನ ನೋಡಲಿಲ್ಲ ಒಡನೆ ಮಾತನಾಡಲಿಲ್ಲ 
ಕಡೆಗೆ ತಾ ನಡದುಪೋದನೆ ಫಕೀರ 

ಒಡನೆಯಿದ್ದ ವರನೆಲ್ಲ ನಡೆದುಬನ್ನಿಯೆಂದು ತಾನು 
ದೃಢದಿಂದ ಪೋದನೆ ಆ ಫಕೀರ ಸ್ವಾಮಿ 


ಒಡಲ ಕಿಚ್ಚಿವನಲ್ಲ ಬಿಡದೆ ತಾನು ತಿರಿದನಲ್ಲ 
ಬೇಡಿದವರಿಗೆ ಕೊಡುವನೆ ಫಕೀರ 

ಜಡಿದು ಬಡಿದು ನಂಡಿದನೆಲ್ಲ ಒಡನೆ ತನಗೆ ಕ್ರೋಧಗಳಿಲ್ಲ 
ಕಡೆಗೆ ತಾ ನಡೆದು ಪೋದನೆ ಫಕೀರ ಸ್ವಾಮಿ 


॥ ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


ಲಕ್ಕುಂಡಿ ಗುರಪ್ಪಗೆ ನೀನು ತಪ್ಪುದಲೆ ಭಾಷೆಯ 
ಕೊಟ್ಟು ಒಪ್ಪದಲಿ ನಡದುಪೋದೆ ನೀ ಫಕೀರ 
` ಸೊಕ್ಕಿ ರ್ದ ತರ್ಕಿಗಳನೆಲ್ಲ ದಿಕ್ಕುಗೇಡಮಾಡಿದವನೆ 
ಕಕ್ಕುಲಿತೆಯಿಲ್ಲದೆ ಪೋದೆ ನೀ ಫಕೀರ ಸ್ವಾಮಿ 


ಹೊಕ್ಕು ಹೊಕ್ಕು ಮನೆಗಳನೆಲ್ಲ ಚಿಕ್ಕಮಕ್ಕಳಿಗೆಲ್ಲ ನೀನು 
ಮುಕ್ಕಣ್ಣ ತೋರಿ ಮೆರದನೆ ಫಕೀರ 

ಅಕ್ಕರಿಂದಲಿ ನೋಡಿದರೆಲ್ಲ ಸಿಕ್ಕದಲೆ ನಿನ್ನಯ ಸುಳುಹ 
ಮಿಕ್ಕು ಮುಂದಕೆ ನಡೆದನೆ ಫಕೀರ ಸ್ಟಾವಿಂ 


ಆಗುಬೇಗದಲ್ಲಿ ಬಂದು ಹೋಗಿ ಸಿರಪ್ರರಸ್ಥಾನದಲ್ಲಿ 
ಪೆ ನೀನು ಫಕೀರ '" 
ನಾಗಕಂಕಣನಾಜ್ಞೆಯಲಿ ಬೆಳಗಿಷ್ಟಲಿಂಗದೊಳಗಾದೆ 
ಭೋಗವನು ಆರಿಗೆ ಅರಿದಲ್ಲ ಫಕೀರ ಸ್ವಾಮಿ 
೧೩೦ 
ಏತಕೆನ್ನೊಳು ಕೋಪವೆ ಸಿದ್ದೇಶ 


ಲಿ 
ಜಾತರಿಗೆಲ್ಲ ಅಜಾತಲಿಂಗವೆ ನೀನು 
ಧಾತುದಯ ಧರ್ಮಿಷ್ಟನೆ ಸಿದ್ಧೆ ಕೇಶ 


ಒಂದೊಂದು ರೂಪಿನಲಿ ಮರ್ಶ್ಯಕೆ ನೀ 

ಬಂದು ನಿಮ್ಮಯ ರೂಪನು 

 ಚಂದದಿಂದಲಿ ತೋರಿ ಚಪಲತನ 
ದಿಂದ ನಿಂದು ನೀ ಪೂಜಿತನೆ ಸಿದ್ದೇಶ 


ಇರುವೆ ಎಂಬತ್ತುನಾಲ್ಕುಕೋಟಿಜೀ ` 
ವ[ರು]ಗಳಿಗೆ ನೀ ಕರ್ತನಾಗಿ 

ಮರೆಯದೆ ಆನ್ನವ ಅರಿದರಿದು ನೀಡುವ. 
ದೊರೆರಾಜ ಪ್ರಭುವೆ ನೀನು ಸಿದ್ದೇಶ 


ಚಪ್ಪನ್ನಯ್ವತ್ತಾರು ದೇಶವನೆಲ್ಲ 
ತನ್ನ ಚರಿಸಿದೆ ಆರ್ಪ 
ತಪ್ಪುತಡೆಗಳನೆಲ್ಲ ಗೋಪ್ಯವ ಮಾಡಿದೆ 
ಒಪ್ಪದಿಂದಲಿ ಪೂಜಿಪೆ ಸಿದ್ಧೇಶ 


CC-0. Jangamwadi Math Collection, Varanasi. An eGangotri Initiative 


ಲು 


2 


ಇಪ್ಟಲಿಂಗ ಅಂಕಿತದ ಸ್ವರವಚನ 


ಉರ್ವಿಯೊಳಧಿಕವಾದ ಕೆಳೆದಿಭೊಪ 
ಅರಸು ಸೋಮೆಶೇಖರಗೆ 
ಅರ್ಧಾಂಗವಾಗಿರ್ದ ನಿರ್ವಾಣೀಂದ್ರಗೆ 


ಚಾವಿ, ಇವಿ, pe) -ಿ 
ಸರ್ವೆ ಸಾಮ್ರಾಜ್ಯಪದವೀವನೆ ಸಿದ್ದೇಶ 


ಒರದು ಭಕ್ತರಿಗೆ ನೀನು ಕ 
ಹರುಪದಿಂದರಿ ಪೇಳಿ ವರ ಗುರುಸಿದ್ದನೆ 


ಒರೆದಿಷ್ಟಲಿಂಗವ ಜಿರದೆ 
೧೩೧ 


ಹಾನಿ, 
ಮಂಗಳಾರತಿಯ ತಂದೆತ್ತಿರೆ ಮುಕ್ತಿ 


ಲಲ, ಇ, pe ಸ್ತ 
ಕಂಗಳು ಮೊರುಳೆ, ದೇವ 


ಓಜೆಯುಳ್ಳಾತಂಗೆ ಮೂಜಗವಂದ್ಯಗೆ 
ಮಾಜದೆ ಈರೇಳು ಸಲಹುವಗೆ 
ರಾಜಾಧಿರಾಜ ವೀರೇಶ್ವರದೇವಗೆ 
ರಾಜಮುಖಿಯರಾರತಿಯೆತ್ತಿರೆ 


ಪನ್ನಂಗಧರೆನಿಗೆ ಪಾವನಮೂರ್ತಿಗೆ 

ಟ್‌ ಫೈ! ವ. 
ಕಿನ್ನರಿಬ್ರಹ್ಮಯ್ಯಗೊರಿದಾತಗೆ ಕ್ವ 
ಚೆನ್ನೈಯು ಕೋಳೂರ ಕೊಡಗೂಸಿಗೊಲಿದಗೆ 


ಕನ್ನೆ ಮೋಹನ್ನೆರಾರತಿಯೆತ್ತಿರೆ 


ಉಡುಪತಿಧರನಿಗೆ ಪುಡನವತಾರಗೆ ` 
ಮಡದಿಯೊಳ್ಸಿರೆದು ಕಾಲನ ಗೆದ್ದಗೆ 
ದೃಢವುಳ್ಳ ವೀರಗೆ ಧೂಮಾಕ್ಷಿನೆಯೆಸಗೆ 
ಮಡದಿರನ್ನೆಯರಾರತಿಯೆತ್ತಿರೆ 
ಮಾರನವತಾರಗೆ ಹರಿಯಗ್ಪಗಣ್ಯಗೆ 
ಸುರರನು ರಕ್ಷಿಸಿ ಮೆರೆದವಗೆ 
ಕರುಣಾಂಕಕಾರಗೆ ಕರೆಕಂಠದೇವಗೆ 
ಗರುಡಗಮನೆಯಶಾರತಿಯೆತ್ತಿರೆ 


CC-0. Jangamwadi Math Collection, Varanasi. An eGangotri Initiative 


೧೨೫ 


॥ ಪಲ್ಲ 


೧೭೬ 


ಅಂಬುಜನೆಯನಗೆ ಗಂಭೀರದೇವಗೆ 
ಕಂಬುಕಂಧರೆಯರೊಳ್ಳೆರದಾತಗೆ 
ನಂಬಿದ ಭಕ್ತಿರಿಗಭೆಯವಟ್ಟಾತಗೆ 
ರಂಭೆ ದೇವಕಿಯರಾರತಿಯೆತ್ತಿರೆ 


ಹಾಲಸೆಮುದ್ರಗೆ ಲೀಲಾವಿನೋದಿಗೆ 
ಕಾಲಕರ್ಮಂಗಳ ಗೆಲಿದಾತಗೆ 
ಮೂಲೋಕವಂದ್ಯಗೆ ಮುರವೈರಿದೇವಗೆ 
ಬಾಲೆ ಭಾವಕಿಯರಾರತಿಯೆತ್ತಿರೆ 


ಚಿನ್ಮಯರೂಪಗೆ ಚಾರಿತ್ರದೇವೆಗೆ 
ಸನ್ಮಾನದಿಂದಲಿ ಪೂಜಿಪಗೆ 
ಬಿನ್ನಾಣರೂಪಿಗೆ ಬಿರಿದಂಕದೇವಗೆ 
ಕನ್ನೆನಾರಿಯರಾರತಿಯೆತ್ತಿರೆ 


ಅಷ್ಟದಿಕ್ಕುಗಳಿಗೆ ದೃಷ್ಟವುಳ್ಳಾತಂಗೆ 
ಕೊಟ್ಟು ಸೌಭಾಗ್ಯವ ಕರುಣಿಪಗೆ 
ಶ್ರೇಷ್ಠದಿ ಪೂಜಿಪ ಹಂಸಭಾವಿವೀರಗೆ 
ನಿಷ್ಠೆಯುಳ್ಳವರಾರತಿಯೆತ್ತಿರೆ 


೧೩೨ 
ರಾಗ : ದೇಸಿ 


ಎಲೆ ಪ್ರಿಯಕೆ ಕೇಳು ಬಸವನ ಮಹತ್ವವನು 
ಚೆಲ್ವ ಶಂಭುಶಿವಗೆ ಇಮ್ಮಡಿರೂಪೆಯಿವನೆ 


ಕೈಲಾಸದನಭವನೊಡ್ಡೋಲಗದೊಳಗಿರ್ದ ಸ 
ವಿಲಾಸದಿಂದ ಮಾತಾಡುತಿರಲು 
ನೆಲೆಯುಳ್ಳವರಾರುಯೆಂದು ತಿಳಿದುನೋಡೆ 
ಲಲನೆ ಕೇಳಾ ಬಸವ ಘನವೆಂದ ರಮಣಿ 


ಇತ್ತರದಿ ವಾದಿಗಳು ಶಿವಬಸವ ಘನವೆಂದು 
ಮರ್ಶ್ಯಲೋಕಕೆ ಇವನ ಕಳುಹಿದರೆಯು 
ಸತ್ಯದಿ ಈರೇಳುಭುವನವನು ಪಾಲಿಪನೆ 
ಇತ್ತರೆದ ವಾದಿಗಳ ನಾಲಿಗೆ ಆರಿದ ರಮಣಿ 


ಸ್ವರವಚೆನ ಸಂಪ್ರಟ ; ೪ 


3 


ಆ 


3 


CC-0. Jangamwadi Math Collection, Varanasi. An eGangotri Initiative 


ಇಪ್ಪಲಿಂಗ ಅಂಕಿತದ ಸ್ವರವಚನ 5 ೧೨೭ 
ಒಲಿದು ಮರ್ಶ್ಮಕೆ ತನ್ನೆ ನೆಲವಿಂದ ಕಳುಹಿದರೆ 

ಚೆಲುವೆ ಮಾದಲಾಂಬಿಕೆಯ ಮಾದರಸೆಗೆ 

ಸ ಬಂದು ತಾ ಜನಿಸಿದನವನೆಂದು ಸ 
ಡದುರೆವೆಣ್ಣೆ ನ ನೀ ಕೇಳು ರಮಣಿ ೩ 


ಜ್‌ 


§ 


ಲ್ಯಾಣಪಟ್ಟಣದರಸು ಬಿಜ್ಜಳರಾಯ 

"ಕೆ ಣಿಕರಿಗೆ ಆಧಿಕ ಮಾಡಿ 
ಬಲ್ಲಿದ ಬಸವೇಶ್ವರಗೆ ಪ್ರಾಧಾನಿಕೆ ತು 
ಅಲ್ಲಿ ಪವಾಡಗಳ ಗೆರಿದನೆಲೆ ರಮೆ 


ಜ್ಜ 


ಇ 
ಬ 
೧೨ 
2 
ತೆ 


0 


ಭಕ್ಷಿ 


6 36 


ಕೇಳ್‌ ನಿನ್ನೆಯ ಲೀಲಾವಿಲಾಸತೆಯ 

ವನು ಪೇ ಳುವನು ತಿಳಿದು ಕೇಳು 

ದನು ಕರಸ್ಸ ಳದವಿಷ ್ಚಲಿಂಗೇಶ್ವರನು 

ನೆ ಆರುಹಿದನು ಕಮಲದಳನೇತ್ರೆ ೫ 


೫ © ಘಃ 
30% 3 


Cs 
36 


೧೩೩ 


ಮತ್ತೆ ಕೇಳೆಲಗೆ ನೀ ಶರಭಾವತಾರನನು 
ಮೃತ್ಯುದೈವದಗಂಡಯಿವನು ಎಲೆ ರಮಣಿ ' | ॥ ಪಲ್ಲ 


ಕಾಳು ಕಾಳಂದರದಿ ಕಲ್ಪವೈಕ್ಷನಂ ತಾನು 

ಮೇಳ ಶ್ರೀಗೌರಿರಮಣಗೆಯಿವನು ಪಿತನು 

ತಾಳಿ ದಾನ್ವದ ರೂಪ ಇಳೆಗೆ ತಾ ಬಂದುದನು 

ಬಾಳ ಸಾಮರ್ಥ್ಯವನು ಮಾಡಿದನೆ ರಮಣಿ ಛಿ 


ಕತ್ತಿಯು ಕರಚೊರಿ ಖಡ್ಗವನು ತಾಳಿದನು 

ಬತ್ತೀಸಾಯುಧಗಳನು ಹಿಡಿದು ನಿಂದು 

ಕೂರ್ತು ಹೋಮವ ಮಾಳ್ಬ ದಕ್ಷನಿದ್ದೆಡೆಗೆ ತಾ 
ಮೊತ್ತರದಿ ಅದ್ಭುತದಿ ನಿಂದನೆಲೆ ರಮಣಿ ಫೆ 


ಪಾಡುಪಂತಗಳಿಂದ ಕೂಡೆ ಖಡ್ಗವ ಜಡಿದು. | 

ನೋಡು ನೋಡೆಲೆ ಕಾಳಿ ಸಾಹಸಗಳನು 

ಬೇಡಿಕೊಂಡರಿಗಭಯ ಕೊಟ್ಟು ರಕ್ಷಿಸಿ ತಾನು 

ಕೋಡಿ ದಕ್ಷನ ಶಿರವ ಹೊಡೆದನೆಲೆ ರಮಣಿ ಶಿ 


CC-0. Jangamwadi Math Collection, Varanasi. An eGangotri Initiative 


೧೨೮ 


ಗಿರಿಜೆ ಪಾರ್ವತಿದೇವಿ ತಂದೆ ದಕ್ಷನುಯೆಂದು 
ದುರಧೀರ ವೀರನೆನು ಬೇಡಿಕೊಳಲು 
ಕುರಿದಲೆಯನಿತ್ತು ರಕ್ಷಿಸಿ ಮೆರೆದ ವೀರೇಶ ' 
ಹರಿಸಿಂಹಮಧ್ಯಸ್ತ್ರೀಯಳೆ ಕೇಳು ರಮಣಿ . 
ಬಾಲೆ ಸ್ತ್ರೀಯಳೆ ಕೇಳು ಲೀಲೆಯಿಂದಲಿ ತಾನು 
ಚೆಲುವ ಶ್ರೀಗಿರಿಚೆನ್ನಗೊಪ್ಪಿಸಿದನು 

ನಲಿದು ಕೇಳುವದು ಕರಸ್ಥೆ ಲದಿಷ್ಟಲಿಂಗೇಶ 
ಗೆಲವಿಂದ ಅರುಹಿದನು ಹರಿಣನೆಯನೇಶ್ರೆ* 


೧೩೪ 


ಇನಿಯಳೆ ನೀನು ಹೋಗಿ ಕರೆಶಾರೆಯೆನ್ನ 
ಶನಂಮನವನೆಲ್ಲ ಒಲಿದು ನಲಿದು ಪೇಳ್ವನ 


ಚಿಕ್ಕಂದು ಮೊದಲು ತನ್ನದೆಂಬಿರ್ದವನ 
ಅಕ್ಕರಿಂದಲಿ ನೋಡಿ ತಾನು ಲೆಕ್ಕವಿಲ್ಲದೆ ಪೇಳಿದ 
ಮುಕ್ಕಣ್ಣ ಪರಮ ವರುರಿಗಿರುದ್ರನ 
ಈಗ ಹೋಗಿ ಯೋಗಿ ಭೋಗಿ ರಾಗಿ ಸಾಗಿ ತಾಗಿ ಕರತಾರೆ 
 ಅಷ್ಟಮದವನೆಲ್ಲ ಮೆಟ್ಟಿ ತಾ ನಿಂದು | 
ಸುಟ್ಟು ವಿಷಯಪಂಚೇಂದ್ರಿಯೆ ಆರಿದು ಷಡ್ವರ್ಗಂಗಳೆ 
ಬಿಟ್ಟು ಹರಿವ ದಶವಾಯುಗಳನು 
ಗಟ್ಟೆಯಿರುವ ಗರುವ ಹೊರವನರ ವಯ್ಯಾರದಿ ನೀನು ಕರೆತಾರೆ 
ಮೇದಿನಿಗಧಿಕ ಚಿನ್ಮನದುರ್ಗದಿ ನಿಂದು 
ಸ್ಥಾನಮಾನ ನೋಡಿ ಕೂಡಿವಿಡಿದು ಜಡಿದು ನಿಂತನ 
ಕೂಡಿ ತಾ ಲಿಂಗದೊಳಗೆ ಬೆರೆದನ 
ಕರದವಿಷ್ಟಲಿಂಗವರಿದ ಬೆರೆದ ಮರೆದ ಮುರಿಗಿಲಿಂಗವ 
೧೩೫ 
ಎಂತು ಜೀವಿಸಲಾರೆನೆ ಇವನೊಡನೆ 
_ ಸಂತೋಷ ಸುಖವಿಲ್ಲವಾಗಿರೆ 


* ಈ ಹಾಡಿನ ಬಳಿಕ ಕೆಲವು ನೀತಿವಚನಗಳಿವೆ. 


CC-0. Jangamwadi Math Collection, Varanasi. An eGangotri Initiative 


(43 
30 


ಇಷ್ಟಲಿಂಗ ಅಂಕಿತದ ಸ್ವರವಚನೆ 


ತಂದೆ ತಾಯಿಗಳ ಬಿಟ್ಟು ನಾ ಮುನ್ನ 

ಬಂಧುಬಳಗಗಳ ತೊರೆದು ಸಖಿಯೆ 

ಬಂದೊಂದು ಕಾರಣದಲಿ ಇವನೊಡನೆ 

ನಿಂದು ಜೀವಿಸಲಾರೆನೆ ಸಖಿಯೆ ೧ 


ಒಡವೆ ವಸ್ತಾಗಳ ಕಾಣೆ ನೋಡಿದರೆ 

ತೊಡುವ ವಸ್ತ್ರಗಳಿಲ್ಲವು ಸಖಿಯೆ 

ನಡೆ ನುಡಿಯ ತಪ್ಪಿಡುವನು ಕೇಳಿವ 

ನೊಡನೆ ಬೆರೆಯಲಾರೆನೆ [ಸಖಿಯೆ] 9 


ತಿಂದುಉಂಡರೆ ಸೇರನು ನೋಡಿ ತಾ 

ನಿಂದಿಸುತ್ತೀಗಳೆ ಬೈವನೆ ಸಖಿಯೆ 

ಕಂದಿಕುಂದಿಯೆ ಕರೆಸದೆ ಬಳಲಿ ನಾ 

ಬೆಂದ ಸುಣ್ಣದೊಲಾದೆನೆ ಸಖಿಯೆ ೩ 


ಪೂರ್ವಾರ್ಜಿತದ ಫೆಲದಲಿ ಕೊಂಕಿಂದ 

ಇರ್ವ ಬಾಳಿಕೆ ಬಾಳ್ವೆಲಿ ಸಖಿಯೆ 

ಗೀರ್ವಾಣನಾದವಿನ್ನು ಶಿವನಿಟ್ಟು 

ಸರ್ವಸೆಂಶೋಷ ಬೇಡವೆ ಸಖಿಯೆ " ಲ 


ಗನ್ನಘಾತಕನುಯೆಂದುಯಿರ್ದೆ ನಾ 
ಇನ್ನು ಇವನೊಳು ಬೆರೆಯದೆ ಸಖಿಯೆ 
ಮನ್ನಿಸೆನ್ನೊಳು ತಿಳುಪಿದ 
ಕರದಿಷ್ಟಲಿಂಗ ಸದ್ಗುರುಶಾಂತನು ಸ ೫ 
೧೩೬ 


ಜಯಮಂಗಳಂ ಸದಾ ಶುಭಮಂಗಳಂ 
ಜಯಂಮಂಗಳೆಂ ರಜತಗಿರಿ ಸಾಂಬಗೆ ॥ ಪಲ್ಲ 


ಎಡದೊಡೆಯ ವಂಡದಿಯನಂ ಮಂಡಿಸಿಯೆ ಮೂರ್ತನಿಗೆ 

ಜಡಿವುತಲ ಕೊರಳ ರುಂಡಮಾಲಗೆ ಸ್ಯ 

ಸಡಗರದ ಜಡೆಯೊಳಗೆ ಗಂಗೆಯನು ಮಡಗಿದಗೆ 

ಕಡುಚೆಲ್ವ ಸರ್ಪಕುಂಡಲ ಕರ್ಣಗೆ ೧ 
9 ‘ 


CC-0. Jangamwadi Math Collection, Varanasi. An eGangotri Initiative 


೧೩೦ ಸ್ವರವಚನ ಸಂಪುಟ ; ೪ 


ದಶಭಜವು ಪಂಡಮುಖ ಪಣೆಗಣ್ಣ ದೇವನಿಗೆ 

ಶಶಿಸೂರ್ಯಕೋಟಿ ಧರಿಸಿದ ದೇವಗೆ 

ಬಿಸಗೊರಳು ಕರಕಪಾಲವ ಹಿಡಿದು ನಿಂದನಿಗೆ 

ಕುಶಲ ಮಾನ್ಶಣ್ಬಳೆಯ ಕೈಯಲಿಟ್ಟಗೆ ಧತ್ತಿ 


ಗಜಚರ್ಮಭೂಷಣಗೆ ಭಸಿತಾಂಗವೇಷನಿಗೆ 

ಶ್ರಿಜಗವಂದಿಶ ತ್ರಿಪುರಸೆಂಹಾರಗೆ 

ಸುಜನ ಹೃದಯಪ್ಪಕಾಶ ಉಳ್ಳಂತ ದೇವನಿಗೆ 

ಭುಜಬಲ ಕರೆದಿಷ್ಟಲಿಂಗೇಶಗೆ ೩ 


೧೩೭ 


ಸೋಜಿಗವನು ಕಂಡೆನು ನೀರೆ ಬಾ ಕ 
ಸೋಜಿಗವನು ಕಂಡೆನು ಮೂಜಗದಧಿಕನು ಮುರಿಗಿ 
ರಾಜನು ತಾನು ಮಾಯವಾಗಿಯೆ ಪೋದುದ - ॥ ಪಲ್ಲ 


ಮಾರಿನೆರೆಡು ಸಾವಿರೆ ಹಂಚಿನ ಕಂತೆ 
 ಮಾನ್ಯರಿಗೆಲ್ಲ ತಾನುಯಿನ್ನು ಅತೀ 
ತಾರುಸಾವಿರ ಜಂಗಮ 
ಮೀರಿಯಂರಸನ್ಮತ ಸಂತುಷ್ಟನೆ ಕ ೧ 


ಮೂರುಸಾವಿರಜಂಗಮವಿರೆಕ್ಕಿಗೆ 
ಹಾರಯ್ಯಿಸಿಕೊಂಡು ತನ್ನ 

ಸಾರಾಮೃತವ ನೀಡೆ ಚಿನ್ನನಾಣ್ಯವ ಕೊಟ್ಟು ಕ 
` ದೂರೆ ತಾ ಹೋದನಲ್ಲಿ ೨ 


ಎತ್ತ ನೋಡಿದರೆಯತ್ತ ಕಾವಳಕೊಂದು 
ರೆತ್ನ ಬಂದಂತಾಯಿತು 

ಸುತ್ತಲೀರೇಳು ಭುವನರಾಯರಿಗೆಲ್ಲ 
ಕರ್ತನಾಗಿಯೆ ಪೂಜಿಪ ೩ 


ತಪ್ಪಿ ನುಡಿವ ಬೆಪ್ಪನ ನೋಡಿಯೆ ತಾನು 
ಕಪ್ಪು ಕಾಡಿಗೆ ತೆಗೆದು 
ತುಪ್ಪ ಹಾಲುಗಳೊಳು ಸಕ್ಕರೆ ಬೆರಸಿದ 

ಚಿಪ್ಪರಿಸಿದಗಾಯಿತೆ ೪ 


CC-0. JangaMhwadi Math Collection, Varanasi. An eGangotri Initiative 


ಇಷ್ಟಲಿಂಗ ಅಂಕಿತದ ಸ್ವರವಚನ 


ಭೂಮಿಯೊಳಗೆ ಇಂತಪ್ಪ ಮಹಿಮರನು 
ಕಾವಿಯಿ ಅರಿಯನಲ್ಲಿ 

ಸ್ವಾಮಿ ಶೇಖ [ರ]ಶಂಭು ಕರದಿಷ್ಟಲಿಂಗವ 
ನೇಮದಿ ಕೂಡಿದನೆ 


೧೩೮ 


ಬಂದೆ ಭರೆದಿ ನಿಂದು ಮೆರೆವ ಇಂದುಶೇಖರನ 
ಮೆಂದವುತಿಯ ವಂನುಜರರಿಯರಿಂಥ ಮಹಿಮನ 


ನಿಂದು ಮೆರೆವ ನಾರೆಸಿಂಹನ ಕೊಂದು ಒಗೆದನ 
ಸೆಂದಿಲಿ ಸರಿದೋಡುವ ಹರಿಯ ಚೆರ್ಮನುಗಿದನ 
ಅಂದವುಳ್ಳ ಬೇರನ ನಡುವ ವಾರೆ ಮಾಡಿದನ 
ಮುಂದಮತಿಯ ದಕ್ಷನ ಶಿರವನರಿದುಬಿಟ್ಟನ 


ದೆಸೆಯುಳ್ಳ ಐರಾವತನ ನಡುವ ಮಂರಿದನೆ 
ವಸುಧೆಗಧಿಕ ವಾಯುದೇವನ ಕಟ್ಟಿ ಬಿಗಿದನ 
ಮಸಣಿ ಮಾರಿ ದುರ್ಗಿ ಚೌಡಿ ಕಿವಿಯ ಕೊಯಿದನ 
ನಸಿದು ಓಡುವ ರವಿಕೇತುಗಳ ಮಡದಲೊರಸಿದನ 


ಕ್ಲಿತಿಯೊಳಗೆ ಅಧಿಕವಾದ ಕಿರಿಯ ಜಂಬೂರ 
ಸತಿ ಪತಿ ಹಿರಿ ಕಿರಿಯರಿಗೆಲ್ಲ ಮತಿಯನೀವನೆಂ 
ಪ್ರತಿಯು ಉಳ್ಳ ಆದಿಮೂರ್ತಿ ವೀರಭದ್ರನು 
ನುತಿಸಿ ಕರದಲಿಷ್ಟಲಿಂಗನಿವನು ಮಹಿಮನೆ 


೧೩೯ 


ಕಾಣಬಾರದು ಬಸವರಾಜನ ಸ್ಥಾ ತಣುಗಿಮ್ಮಡಿದೇವನ 
ಕ್ಷೋಣಿಯೊಳು ತಾ ಬಂದು ಸಲಹುವ ಏಣಲೋಚನೆ ಪೇಳುವೆ 


ದಶಭುಜದವನು ಶಶಿಯ ನೇತ್ರನು ಮಿಸುಪ ಕೆಂಜಡೆಮುಡಿಯನು 
ದಶದಿಕ್ಕೂಗಳಿಗೆ ದೇವನೀತನು ಬಿಸಗೊರಳ ರುಂಡಮಾಲನು 
ಹಸನದಿಂದಲಿ ಕರಕಪಾಲವ ಹಿಡಿದು ತಿರಿವ ದೇವನ 
ಕುಸುಮಬಾಣನ ಬೂದಿ ಮೈಯೊಳು ಪೂಸಿಕೊಂಡಿಯೆ ಮೆರೆದನ 


CC-0. Jangamwadi Math Collection, Varanasi. An eGangotri Initiative 


py) 


॥ ಪಲ್ಲ 


೧೩೨ ಸ್ವೆರವಚೆನೆ ಸಂಪುಟ; ೪ 


ಧರೆಗೆ ಈರೇಳರಿಗೆ ಪ್ರಿಯನು ಕರುಣಿ ಪಂಚೆದ ಪರುಷನಂ 
ಅರಿವ ಭಕ್ತಿರಿಗಧಿಕಪ್ರಿಯನು ಶಿರದಿ ಧರಿಸಿಯೆ ಹೊರವನು 
ಪರಮಶಿಂಗವ ರೋಮಕೋಟಿಯ ಧರಿಸಿಕೊಂಡಿಯೆ ಮೆರೆದನ 
ವರದ ವೇಶೈಗೆ ಪ್ರೀಯವಾದನ ಹರುಷದಿಂದಲಿ ಸಲವನ 


ವಸುಧೆಗುತ್ತಮ ಕಿರಿಯ ಜಂಬೂರ ಸ್ಥಾ ನದಲ್ಲಿಯೆ ಇರುವನ 
ಬಸವಪ್ರಿಯನಭಜಕನಾದನ ಸಸಿನೆಯಿಲ್ಲದೆ ಸಲವನ 

_ ಅಸಮನೇಶ್ರನ ಅಪರಂಪಾರನ ದೆಸೆಗೆ ಕರ್ತನ ಜೀವನ 
ಸುಸರದಿಂದಲಿ ಒಲಿದು ಪೂಜಿಪ ಕರೆದಲಿಷ್ಟಲಿಂಗೇಶನ 


೧೪೦ 


ಲಿಂಗವೆ ಘನವೆನ್ನಿರೊ ಮಲ್ಲೇಶ್ವರ ಲಿಂಗವೆ ಘನವೆನ್ನಿರೊ 
ನಿಮ್ಮ ಕಾಲಕರ್ಮಂಗಳ ಕಳೆವ ಮಲ್ಲೇಶ್ವರ 


ಸುತ್ತಿ ಸಾಗರವನು ತಿರುಗಿ ಬಳಲಲೇಕೆ 

ನಿತ್ಯ ನೇಮಗಳನು ಮಾಡಲೇಕೆ 

ಕರ್ತುಹರನು ನಮ್ಮ ಚೆನ್ನಮಲ್ಲೇಶ್ವರಲಿಂಗವೆ 
ಗತಿಯೆಂದು ಸ್ತುತಿಮಾಡಿರೊ | 


`` ಖೂಳಸೇವೆಗಳಿಂದ ಕೀಳುದೈವಗಳೇಕೆ 
ಬಾಳೆ ಬದುಕುಗಳ ಕೆಳೆಯಲೇಕೆ 
ಇಳೆಗೆ ಅಧಿಕಲಿಂಗನೀ ಮಲ್ಲೇಶ್ವರ 
ಚಿನುಮಯ ಚಿದ್ರೂಪ ಶಿವನೆನ್ನಿರೊ 


ಧರೆಗೆ ಕೈಲಾಸ ತೊಗರಸೆ ಮರೆಯಲೇಕೆ 
ಶರಿರೆದೊಳ್‌ ಕ್ರೋಧ ತುಂಬಿರಲೇಕೆ 
ಹರಹರ ಶಂಭುಶಂಕರ ಮಲ್ಲೇಶ್ವರ - 
ಕರದಿಷ್ಟಲಿಂಗವೆ ಗತಿಯೆನ್ನಿರೊ 

೧೪೦ 


ಬಾರನೆಂಬುದ ನಾನು ಅರಿಯೆನೆ ಅವನು 
ದ್ವಾರ[ಕ]ಪ್ರರವ ನೀರೊಳಗೆ ನೆರದಘವನು ಮಾಡಿದ 


CC-0. Jangamwadi Math Collection, Varanasi. An eGangotri Initiative 


ಇಷ್ಟಲಿಂಗ ಅಂಕಿತದ ಸ್ವರವಚನ 0೩೩ 


ಸುತ್ತ ದೇವತೆಗಳನು ಕೂಡಿ 
ತಾ ಮೊತ್ತದಿಂದ ಶ್ರೀಪಾದಕ್ಕೆ ಚಿತ್ತದಿಂದಲಿ ಪಿಡಿದೆನು 
ಸುತ್ತಲಿರುವ ಮನು ಮುನಿಗಳು ಎಲ್ಲ 


ಚಿತ್ತಾನಂದ ಪರಿಪೂರ್ಣಗೆ ಭಕ್ತಿವಿಕ್ತಿಲಿ ನಮಿಸಲು ೧ 


ಆರ ಮಾತನು ತಾನು ಕೇಳೆದೆಯೆನ್ನ 

ದೂರಮಾಡಿ ಮೀರಿ ನುಡಿದು ಕಾರಿಸಿದನುಂಡನ್ನವ 
ಘೋರಪಾತಕದಿ ಶಿವನ ಬೈದು ತಾ ನಿಂದ 

ಭರದಿ ಪೋಗಿ ಬಸವೈಗೆ ವಂದಿಸಿ ತಾ ಪೇಳಿದೊ 


ಧರ್ಮಸ್ವರೂಪ ತಾನು ಬೇಗದಿ ಹೋಗಿ 
ಚರ್ಮಾಂಬರಗೆ ಪರಶಿವಗೆ ಕನ್ನಿಕೆಯ ಕೈಯಿತ್ತನು 
ನಿರ್ಮಳಾತ್ಮಕರಿರ್ವರಿದ್ದುದನೊಲಿದು 
ಕರ್ಮಹರನು ಕರಸ್ಥಳದಲಿಷ್ಟಲಿಂಗನು ಕೂಡಿದುದ 
೧೪೨ 
ಓಜೆಗಳೆವಳು ನೀನು ಮೂಜಗದರಸಿಂತು 
ರಾಜಶೇಖರನು ಮಾಡಿದಿರವನು 
ಮಾಜದಿಂದಲಿ ಅನುಮಾನವಿಲ್ಲದೆ ನಿನಗೆ 
_ ನಾಜಸಂವಿಯತನಿರಸವನು ಕೇಳು ॥ 


ಮದ್ಯಸ್ತ್ರೀಯರನೆಲ್ಲ ಎಬ್ಬಿಸಿ ಕಳುಪಿಯೆನ್ನ 

ಸಮಶರಕಿಲ್ಲದೆನ್ನಪಿಡಿದ 

ಮುದ್ದಿಸಿ ಎನ್ನ ಮುಖಕೆ ಮುಖವ ತಂದು 

ತಬ್ಬಿಯೆನ್ನನು ತಾನು ಬಿಗಿಯಪ್ಪಿ ಬ 


ಒಲ್ಲೆನೆಂದರೆ ತಾನು ಬಲ್ಬಿಂದ ಬಿಡದೆ ತಾ 

ಗಲ್ಲವ ಪಿಡಿದು ಮನ್ನಿಸಿದ 

ಬಲ್ಲಸ್ಥನವಿದೇನೊ ಬರಿದೆಯು ನಿನ್ನೊಳು ಸರಸ " 

ಸಲ್ಲದು ನಿನಗಿಷ್ಟು ತರವೆ ೆ 


ಎಷ್ಟನು ಪೇಳಲು ಸಿಟ್ಟಿನಿಂದಲಿ ತಾನು 

ದೃಷ್ಟುಳ್ಳ ಪ್ರಭುಯಾತೆರದ 

ಸೃಷ್ಟಿಗೊಡೆಯ ಬಸವೇಶ್ವರ ನೀ ಕೇಳು ಕರದ 
ಇಷ್ಟಲಿಂಗೇಶ್ವರ ತಾ ಬಲ್ಲ 


ಚ. 
30 - 


CC-0. Jangamwadi Math Collection, Varanasi. An eGangotri Initiative 


೧೩೪ ಸ್ವರವಚನ ಸಂಪುಟ ; ೪ 


೧೪೩ 
ಇನ್ನು ಚಿಂತಿಸಲೇತಕೆ ಹಹ ಬರದ ಬರಹವನು ಮಾರಲಳವೆ ನೀರೆ 


ಬಲವಂತ ನಾಗಾರ್ಜುನ ಕತದಿಂದ ಶಿರವ ಹೋಗಾಡಿಸಿದನೆ ನೀರೆ 
ಹುಲುಬೇಡನ ನೋಡಿ ತಾ ಹರಿಯ ಕಾಲಿಗೆಸೆದನಂ ಬಾಣವ 


ಬಾಣಾಸುರನ ತೋಳನು ಕತದಿಂದ ಚಕ್ರವು ಸಂಹರಿಸನೆ ನೀರೆ 
ರೇಣುಕಾದೇವಿ ತಾನು ಗಂಡನ ಗೋಳ ಕೊಯಿಸಿದೊಲಿಯೆಳೆ ನೀರೆ 


ದೆಸೆಯುಳ್ಳ ಪಕ್ಷಿ ತಾನು ಭಾಷಿಂದ ಅಸುವನಿತ್ತುದು ದನಂಜಗೆ ನೀರೆ 
ವಸುಧೆಯೊಳು ಶೂದ್ರಿಕನ ತಲೆಯಿನ್ನು ಮೆರೆಯದೆ ಕಂಚಾಲದಿ 
ಪೃಥ್ವೀಪತಿ ವಿಕ್ರೆವಕಾಂಕ ಬಯಸಿ ತಾ ವಾಯಸನ ಸೇವಿಸಿದನೆ ನೀರೆ 
ಸತುವುಳ್ಳ ಪ್ರರುಷಮೃಗ ನೂಲಿಂದ ಹಿಡಿಕಟ್ಟಿನೊಳಗಾಯಿತೆ ನೀರೆ 


ವಿಧಿಯ ನಿಮಿತ್ತವ ಮಾಡಿ ಶಿವ ತಾನು ತಿರುಗಿದನು ದೇಶಾಂತ್ರ ನೀರೆ 
“ಇದರೊಳಗೆ ಉಳಿದವರಾರು ಮೇಲಾದ ಕರದಿಷ್ಟಲಿಂಗ ಬಲ್ಲ ನೀರೆ 


೧೪೪ 
ಹಿರಿಯನೆ ನಮ್ಮಯ್ಯ ಹಿರಿಯ ತಾನೆ 
ಧರೆಗೀಶ ವಂರಿಗಿ ಇವ್ಮಾಡಿ ಗುರುಸಿದ್ಧನು 
ಮಂದಾಕಿನಿಯ ತಾನು ಧರಿಸಿದನೆ ಅಂದ 
ಗೊಂದವ ಗೌರಿ ವಾಮಾಂಗ ತಾನೆ 
ನಿಂದು ಮುನಿಗಳಭೀಷ್ಟವನೆಲ್ಲನೊಲಿದು ತಾ 
ಕೆರೆಯ ಕಟ್ಟೆಗೆ ಮಣ್ಣ ಹೊತ್ತ ತಾನೆಯಿವ 
ಹರಿಬ್ರಹ್ಮರುಗಳಿಗೆ ನಿಲುಕ ತಾನೆ 
ಕ್ಷೇರಾಬ್ಧಿ ಮಥನವ ವಾಡಿ ಕಡೆದು ಚಂದ್ರ . 
ಸೂರಿಯರನೆಸ್ಸಿ ಸಿದವನಂ ತಾನೆ 


ಶ್ರಿಪುರಸಂಹರವ ಮಾಡಿದನು ತಾನೆಯಿವ 
ಕರ್ಪೂರ ಜ್ಯೋತಿಪ್ಪಕಾಶ ತಾನೆ 
ಕಪ್ಪುಕನ್ನಡಿಯೊಳಗಿರುವ ಸೌಂದ್ರನ 
ಒಪ್ಪಿ ನಂಬಿಳಿಗೆ ತಾ ಕಳಿವಿ ತಾನೆ 


CC-0. Jangamwadi Math Collection, Varanasi. An eGangotri Initiative 


॥ ಪಲ್ಲ 


೨3 


॥ ಪಲ್ಲ 


ಇಷ್ಟಲಿಂಗ ಅಂಕಿತದ ಸ್ವರವಚನ 


ಹೇಮಗಿರಿ ಮುನಿಗಳ ಕತನ ತಾನೆ ಅಲ್ಲಿ 
'ನೇಮದಿ ಪುಲ್ಲಿಂಗ ವರಿಸಿ ತಾನೆ 
ಕಾಮಕ್ರೋಧವನೆಲ್ಲ ಧಾಮಧೂಮವ ಮಾಡಿ 
ಪ್ರೇಮದಿ ಪೂಜಿಪನೀತ ತಾನೆ 


ನವಖಂಡ ಈರೇಳ್ಳುವನ ಚರಿಸಿ ತಾನೆಯಿವ 
ಭವಭವದುರಿತವ ಕಳೆವ ತಾನೆ 
ಶಿವಯೋಗಾನಂದಸ್ಥಾನದಿ ನಿಂತು ಪೂಜಿಪ 
ಭವಹರ ಕರದಿಷ್ಟಲಿಂಗ ತಾನೆ 


೧೪೫ 


ಲಲನೆ ಕೇಳು ಶಿವೆ ಶಂಭುಆಲಯದೊಳು ಗಜಮುಖ ಶರಭನು 


ಬಲನೆಡ ಷಣ್ಮುಖ ಸಲಹುತ ಶಿವಸಭೆ ಹರುಷದಲಿರುವ 


ಅಂದದಿ ಹರಿಯಜ ಸುರರೆ ಕವಿವನು 

ಚಂದದಿ ದಕ್ಷ ತಾ ವಂದಿಸಿ ಶಿವಗೆ 

ಇಂದಿವನಿಗೆ ಇಷ್ಟು ಸಡಗರವೆಲ್ಲೆಂದು 
ನಂದೆಸೆಯಿಂದಲಿ ಪದವಾಯಿತೆಂದ 


ಉಡುಪತಿಧರ ತಾನು ಸೊಡರೆನು ನಲಿದಾಗ 
ನುಡಿದು ಪೇಳಿದನಾ ವೀರನಿಗೆ 

ಕಿಡಿ ಕಿಡಿ ಛಿಟಿ ಛಿಟಿ ಹುರಿತರಿಯೆನುತಲಿ 
ನಂಡಿಮಿನಗಿಂದಲಿ ಮಿಡಿದಾ ವೀರೇಶ 


ಸಂತ್ರಲೀರೇಳ್ಯೋಟಿಗಳವುಳ್ಳ ಭೂತವ 
` ತತ್ತರೆತರದರಿ ದೆ ೈತ್ಯೆಯರ 
ಭೃಂಹಿತದ ಬುದ್ಧುದ ವೀರನದಟವ 
ತಿರದಕ್ಷನನರಿದಿಷ್ಟಲಿಂಗೇಶ 

೧೪೬ 


ಆರಿಗ್ಲಾಕೆಗೆ ಅರಿಯಬಾರದು ಧೀರೆಬಸನನ ಮಹಿಮೆಯ 
ನರಸುರರಿಗಳಿಗಗಮ್ಯಮಹಿಮನ ಹರುಪದಿಂದಲಿ ಪೇಳುವೆ 


॥ ಪಲ್ಲ 


॥ ಪಲ್ಲ. 


CC-0. Jangamwadi Math Collection, Varanasi. An eGangotri Initiative 


ಜಾ ಜಾ ಸ್ವೈರವಚನ ಸಂಪುಟ ; ೪ 


ಅನುಮಿಷಯ್ಯಗೆ ಲಿಂಗವಿತ್ತನ ಕನಕಗಿರಿಪುರವಾಸನ 

ಮನವೊಲಿದು ತಾ ಸಿದ್ಧರಾಮಗೆ ಮೊರುನಯೆನವನಿತ್ತನ 

. ವಿನಯದಿಂದರಿ ಮರುಳಶಂಕರಗೈಕ್ಕಪದವನನೊಲಿದನ | 
ಮಾಣದಿಳೆಯೊಳು ರುದ್ರಗಭಯವನಿತ್ತು ಕಳುಹಿದ ದೇವನೆ ೧ 


ಚೊಳಿಯುಂಡದ ಕ್ಷೀರ ಮಿಕ್ಕುದ ಲೀಲೆಯಿಂದಲಿ ಸವಿದನ 
ತಿಳಿದು ಅಮ್ಮವ್ವೆಯ ಮೊಲೆಯನು ನಲಿದು ಉಂಡ ಮಹಾತ್ಮನ 
ಸೆಳೆದು ಓಡುವ ಆಕ್ಕೆಮಹಾದೇವಿಗಭಯವನಿತ್ತನೆ 

ನಳಿನಮುಖಿ ಸತ್ಯಕ್ಕರೊಳು ತಾ ಸರಸವಾಡಿಯೆವೊಲಿದನ ೨ 


ಧರೆಯ ಈರೇಳರನು ಸಲಹಲಿ ವೃಷಭರೂಪದಿ ಬಂದನ 
ಪರಮಭಕ್ತರ ಪುಣ್ಯ ಪಂಚದ ಪರುಷಕಣಿಯಾದ ದೇವನ 
ಹರಿಯಜರು ಮಬನಿ ನರರು ದೇವತೆಗಳನು ರಕ್ಷಿಪ ದೇವನ 


ಕರಣಗುಣ ಕಲ್ಯಾಣದಲ್ಲಿಯೆ ಪ್ರಭುವ ಪೂಜಿಸಿ ಮೆರೆದನೆ ೩: 
ಸತ್ಯ ನಿತ್ಯರೆ ಭಕ್ತ ಬಾಂದರೆ ನಿತ್ಯ ದಾಸೋಹ ಸವಿವನ 

ವಿಶ್ತದಿ ಕರಕರಗಿಪ್ಪರ ಮೊತ್ತದಿಂದುರುಹಿದಾತನ 

ಒತ್ತಿ ಬಿಜ್ಜಳರಾಯಪದವಿಯ ಸತ್ವದಿಂದಲಿ ಅಳಿದನ 


ಭೃತ್ಯತನದಲಿ ಲಿಂಗಜಂಗಮಗಳ ವಿನೋದವ ಪಡೆದನ ಛ 


ಧರೆಗೆ ಜಂಬೂದ್ವೀಪವೆನಿಸುವ ಬಸವ-ನಂದಿಯಪುರದನ 

ಧರೆಯ ಬಂಡೆಯನೊಡೆದು ಭರದಲಿ ನಿಂದು ನೆಲಸಿಹ ದೇವನ 

ಅರಿದು ಭಕ್ತಮಹೇಶ್ವರೆಲ್ಲರು ನಲಿದು ಪೂಜಿಪ ದೇವನ 

ಆರಿದು ಪೇಳಿದ ಬಸವ ಘನವನು ಕರದಲಿಷ್ಟಲಿಂಗೇಶನು ೫ 


೧೪೭ 
ಕಂಡೆನು ಅಕ್ಕ ಕಂಡೆನು ಭೂಮಂಡಲಕಧಿಕ ಕಲ್ಲೇಶ್ವರ ಲಿಂಗವ ॥ ಪಲ್ಲ. 


ಕರೆಕಂಠದೇವನು ಮರಣವಿದೂರನು 
ದುರಿತ ಪಾಪಂಗಳ ಕಳೆವವನು 


ಧುರಧೀರೆ ಮಂತ್ರಿಮಾನ್ಯರ ಕರಿತುರಗವ : | 
ನರಿದು ಕೊಡುವ ಕಲ್ಲೇಶ್ವರಲಿಂಗನ | | ನ್‌ 


CC-0. Jangamwadi Math Collection, Varanasi. An_eGangotri Initiative 


ಇಷ್ಟಲಿಂಗ ಅಂಕಿತದ ಸ್ವರವಚನ 


ಸತ್ಯಸದಾಚಾರಿ ಸಕಲರಿಗುಪಕಾರಿ 
ನಿತ್ಯವಿನೋದಿ ನಿರ್ಮಳಾಕಾರಿ 

 ಕೊರ್ತು ತಮ್ಮನು ಪೂಜಿಸುವ ಮಹಿಪುರನು 
ಅರ್ತಿಯಿಂದಲಿ ಸಲಹುವ ಕಲ್ಲೇಶ್ವರ 


ಸಂಗನ ಬಸವನ ಮುಂಬಿನಲಿರುವನೆ 
ಜಂಗುಳಿದೈವಕೆ ಮಿಗಿಲಾದನ 

ಹಿಂಗದೆ ಮುಗಳಿಪುರದ ಸ್ಥಾನದಲ್ಲಿ ತಾ 
ಕಂಗಳಿಗತಿಪ್ರಿಯ ಕರದಿಷ್ಟಲಿಂಗನ* 


೧೪೮ 


ನಿನ್ನ ಪಾದವೆ ಗತಿಯೆಂದು ಪೂಜಿಪರಿಗೆ 
ಉನ್ನಂತ ಪದವೀವನೆ 

ನಿನ್ನ ಪಾದ ದಯದಿಂದೆನ್ನ ಸಂಶಯ 
ಚಂದದಿ ಹರದು ಪೋಪುದೊ ಸಿದ್ಧಲಿಂಗೇಶ 


ಸಾರಾಮೃತದ ಸವಿಯ ವಾಕ್ಕಗಳಾಡಿ 
ತೋರಿ ಲಿಂಗಕೆ ಸುಖವ 

ವೂರಿ ಮಿಕ್ಕವರಿಗೆ ತೋರಿ ನಿಮ್ಮನಾಶದಿ 
ದೂರ ಮಾಡಿಯೆ ಇಳೆಗೊತ್ತಿ ಸಿದ್ಧ ಲಿಂಗೇಶ 


 ಕೆಮಲಕೇಶವೆಪೂಜಿತ ಕಾಮಸಂಹರವು 
ತಾತ ಶಿರವರಿದನೆ 

ವಿಮಲ ತಾಂಡಗಳಿಂದ ಕ್ರಮದಿ ಜನರನೆಲ್ಲವು 
ಮಾಯಂದಿಂದಲಿ ರಕ್ಷಿಪೆ ಸಿದ್ಧಲಿಂಗೇಶ 


: ಸುತ್ತಲೀರೇಳ್ಳುವನವ ಚರಿಸಿ'ನಿಮ್ಮಾ 

ಚಿತ್ತಲಿಂಗದೊಳರಿತೊ 

ಸತ್ಯ ನಿತ್ಯವಾಗಿಹ ಅನಿವೂಷಪುರದಲ್ಲಿ 
ಕರ್ತುವಾಗಿಯೆ ಪೂಜಿಪೆ 


ಸಾರಾ 


* ಈ ಹಾಡಿನ ಬಳಿಕ ಕೆಲವು ವಾರ್ಧಕಪಟ್ಟದಿಗಳಿವೆ. 


¢L 
303 


CC-0. Jangamwadi Math Collection, Varanasi. An eGangotri Initiative 


ಸ ಸ್ವರವಚನ ಸಂಪುಟ ; -೪ 


೧೪೯ 


ಕಂಡೆನು ಶ್ರೀಪಾದವ ಭೂ 
ಮಂಡಲಕಧಿಕ ತಾಳ್ಗುಂದದ ವೀರನ ' 


ಸುತ್ತಿದ ಚಿಮ್ಮುರಿ ಸುಲಿಪಲ್ಲು ಸುಗುಣನ 
ಮುತ್ತಿನ ಚೌಕುಳಿಯಿತ್ತಾತನ 

ಕತ್ತಿ ಕರಾಚೂರಿ ಖಡ್ಗವ ಪಿಡಿಕೊಂಡು 
ಬತ್ತೀಸಾಯುಧ ಮೊತ್ತದಲ್ಲಿರುವನ 


ಉಡುಪತಿ ಸೂರ್ಯನ ಮುಡಿಯೊಳುದಿಸಿದನ 
ಮಡದಿ ಬೆನ್ನೊಳು ತಾ ನಡೆಸಿದನ 
ಕಡುಗೋಪದಿಂದಲಿ ನಡದು ದಕ್ಷಪುರ 
ಸಡಗರದಲ್ಲಿ ಧುಮಿಕಿದ ವೀರೇಶ 


ಬಾಳ ಸಂಭ್ರಮದಲಿ ಮೆರೆವ ಅಸುರರನಂ 
ಮೇಳದಲ್ಲಿರುವ ಭೂತಕ್ಕೆ ಹೇಳಿ . 
ಧೂಳ ಧಾಮಧೂಮ ಅದಟ ಅದ್ಭುತದಿ 
ಖೂಳ ದಕ್ಷನ ಶಿರ ಕಡಿದಿಷ್ಟಲಿಂಗನ 


೧೫೦ 


ಅವರ ಬಗೆಯು ಇವರ ಬಗೆಯು ಎನ್ನಬೇಡಿರಿ ಈ 
ಭುವನವ ಚರಿಸುವ ಪ್ರಭು ಒಬ್ಬನೆನ್ನಿರೊ 


' ಹಂಸಿಯು ಛಾಯಮಾಯಗಳಿಂದ ವಸುಧೆಭಕ್ತರ ಮನೆಗೆ ಹೋಗಿ 
ಕುಶಲದಲಿ ಅಜ್ಞಾನವನು ತೋರಿ ಹೇಳುವರೆ 

ಕುಸಿದು ಕುಗ್ಗಿ ದವರಿಗೆ ಬತ್ತೀಸಾಯುಧದಿಂದ ಮುಂದಲೆಯ 
ದ ನಮ್ಮ ಶಿವನು ಘಾಸೆ ಮಾಡುವನು 


ಕೊನಬು ಅಂದಗಳನು ನೋಡಿ ಭಕ್ತ ಅಯ್ಯನೆಂದು 
ತನುವಂನದ ನಿಲುಗಡೆಯ ಘನವ ಕಾಣದೆ 


ಸನುಮನ ಸಂತೃಪ್ಪಿಯಿಂದವೊಲಿದು ಪೂಜಿಸುವವನ 
ಫನಮಹಿಮ ರುದ್ರ ತಾನು ಹಳಿದು ಕಳೆವನು 


CC-0. Jangamwadi Math Collection, Varanasi. An eGangotri Initiative 


ಇಷ್ಟಲಿಂಗ ಅಂಕಿತದ ಸ್ವರವಚನ 


ಭಕ್ತರೊಪ ನೋಡಲೇನು ಮುಕ್ತ ಜಂಗಮರುಚಿಯ ಬಯಸಿ 


ಪ್ರೋಕ್ತೆವಾಗಿ ಇಳೆಯೊಳಗೆ ಬಾಳಲೇನಂಂಟು 


ಮುಕ್ತಜಂಗಮ ವಿರಕ್ತಿ ಭಕ್ತ ಭಕ್ತನು ತತ್ವದಿಂದ ಏಕದಲ್ಲಿ 


ಶಕ್ತರಾಗಿ ಮುಕ್ಕಣ್ಣಗೆ ಯೋಗ್ಯರಾದರು 


ಕಥನ ಮಥನಗಳಿಂದ ಸತುವ್ಪಳ್ಳ ವಿರಕ್ತರು ದು 
ರಿತಧಿಕ ಘನಲಿಂಗ ಜಂಗಮವ ಹಳಿವುತ್ತ 

ಕ್ಲಿತಿಗೆ ರಾಜಮನೆಗಳಲ್ಲಿ ವಿತರಿಸಿ ನುಡಿವ ಮೆರುಳರ 
ರತನಮಾಣಿಕ ಹರನು ಒಪ್ಪ ಕಾಣಿರೊ 


ಕ್ಷಿತಿಯೊಳಧಿಕ ಜಂಬೂದ್ವೀಪದೊಳಗೆ ಕೈಲಾಸದಿಂದ 
ಪ್ರತಿಮ ಮೆಡ್ಲೇರಿ ಹಿರಿಯ ಮಂದ ಶಿವಲಿಂಗಾ 
ಹುತನಯೆನ ಕರುಣದಿಂದ ಚರಿತ ಮುಗುಳಿಪುರದ' ' 
ಮಠದ ರುದ್ರಗೊರೆದು ಕರದಲಿಷ್ಟಲಿಂಗ ಪೇಳಿದನು 


೧೫೧ 


ನಿಂದು ನೋಡಿ ಮಂದಾಕಿನಿಯ 
ಕಂದುಗೊರಳ ಶಿವನೆ ಸಭೆಯ ಮುಂದೆ ನಿಂದನ 


ಒಡೆಯ ಶಂಭು ನೀವೆಲ್ಲ ಕಿಡಿಯ ಸಿಡಿದು ನಿಂತನ 
ದೃಢವುಳ್ಳ ಭದ್ರಕಾಳಿಯ ಒಡನೆ ಬೆರೆದನ 
ಕಡುಗೋಪದಲಿ ಉಗ್ರಕರ ಭಾಷೆ ಬೇಡಿದನ 
 -ಸಡಗರದಲಿರುವ ದಕ್ಷನ ತಲೆಯ ಚಿವುಟಿದನ 


ಕತ್ತಿ ಖಂಡೆಯ ಬಾಣ ಬತ್ತಿ ಗಂಡುಗೊಡಲಿನ 
ಸುತ್ತಿಕೊಂಡು ದಟ್ಟಿ ೈ ಕಾಸೆ ಬಿಗಿದು ನಿಂತನ 
ಮುತ್ತಿನ ಚವುಕಳಿಯನಿಟ್ಟು ವಂಡದಿಗೊಪ್ಪಿದನ 
ಕರ್ತೃ ಶರಭ ಮುನ್ನೂರರುವತ್ತಾಯಬಧ ಪಿಡಿದನ 


ಧರೆಯೊಳಧಿಕ ಕಣಸೋಗೆಯ ಪುರದ ವಾಸನ 
ಒರೆದ ಭಕ್ತಗಣಂಗಳ ಪೊರೆದು ಸಲವನ 
ಹರಗೆ ಅಧಿಕ ಮೋಹದ ಪುತ್ರ ವೀರಭದ್ರನ 
ಕರುಣಿ ಕರದಲಿಷ್ಟಲಿಂಗನೀತನ ಘನವನು 


೧೩೯ 


೫. 


CC-0. Jangamwadi Math Collection, Varanasi. An eGangotri Initiative 


೧೪೦ 
೧೫೨ 


ನೋಡಿದಾ ತಂಗಿ ನೋಡಿದಾ 
ರೂಢಿಗೆ ಮಿಗಿಲಾದ ಕಣಸೋಗೆ ಬಸವನ 


ಸ್ಥಿರಶಾಂತಿಕಳೆಯ ಘನ ಕರುಣ ಕಟಾಕ್ಷನ 
ಧರೆಯ ಈರೇಳರ ಸಲಹುವನ 
ಧುರದೊಳು'ಅಂಧಕಾಸುರನ ಉದರವನು 
ಭರದಿಂದ ಸೀಳಿ ತಾ ತ್ರಿಪ್ರರದೊಳೊಗೆದನ 


ನೆಲ ಮುಗಿಲುಗಳ ಜಲಪ್ರಳಯೊಳಗಣ 
ಕಲಿಯುಳ್ಳೆ ಪ್ರಮಥರನುಳುಹಿದನ 
ಒಲವು ಶಿವನ ಕೃಪೆ ನಲಿದು ತು ಕೈಕೊಂಡು 
ಗೆಲವಿಂದ ಕಲ್ಯಾಣಕಿಳಿದಾತನ 


" ಮಂಡಲಕಧಿಕನು ಮಾನ್ಯ ಮಾರ್ತಾಂಡನಂ 
ಲಂಡತನದ ಬಿಜ್ಜಳರಾಯನು 
ಬಂಡುಭೂತವ ಮಾಡಿ ಶರಣರನೊಳಕೊಂಡು ಪ್ರ 
ಚಂಡಶಿವನ ಶ್ರೀಪಾದಕೆ ಯೋಗ್ಯನ 


ಸಿತಕಂಠಭಕ್ತನುನ್ನತ ಕಾಯಮಹಿಮನು 
ಮತಿಯ ಅಪ್ಪಣ್ಣಗೆ ಬೆರದಾತನು 
ಸತಿಪತಿಯಿರ್ವರು ಅತಿಪ್ರಿಯದಿಂದಲಿ 
ಗತಿಯೆಂದು ಜಂಗಮಪೂಜಿಪ ದೇವನ 


ಮೇದಿನಿಯೊಳಗೆ ಅಧಿಕವಾದ ಕಣಸೋಗ 
ನಾದಿ ಮರುಡಿಯ ಬಸವಲಿಂಗನ 
ಭೇದಿಸಿ ಸಕಲರು ಪೂಜಿಪದೇವ 
ನಾದಿ ಕರದಲಿಷ್ಟಲಿಂಗಸಂಗನನ 
೧೫೩ 


ಘನ ಗುರು ಹೃದಯಾಮೃತಸಾರೆ 
ತೃಣಮ ಬಾರೆ ನಯನ ತ್ರಿಪ್ಪರೆ ವರ್ಮಸಂಹಾರೆ 


CC-0. Jangamwadi Math Collection, Varanasi. An eGangotri Initiative 


ಸ್ವರವಚೆನ ಸಂಪುಟ ; ೪ 


॥ ಪಲ್ಲ 


ಇಷ್ಟಲಿಂಗ ಅಂಕಿತದ ಸ್ವರವಚನ | ಕ ಜಾ 


ಆದಿಯ ದೊರೆಯೆ ಅನಿಮಿಷ ಬೆರೆಯೆ 
ಭೇದಿಸಿ ಮಾರ್ಗವ ಚೆರಿಯೆ 

ವಾದ ಹರಿಯೆ ಪಾದವ ಮರೆಯೆ 
ಶೋಧಿಸಿ ಸ್ತುತಿಪರೆ ಕರೆದಲಿ ಬೆರೆಯೆ 


ರಮಣಿತಕಾಯ ಮೇನಕಿದಾಯ 
ಜಮದಗ್ನಿಯೊಳು ಸಹಾಯ 
ಕುಮರಜನಾಯ ತ್ರಿಪ್ಪರ ಕೀಲಾಯ 
ಅಮಮ ಗಂಗೆಂ ಯೊಳು; ಸಾಹಾಯೆ 


ಫಣಿಕುಂಡಲೀಶ ಕ್ಷೀಣಸಾಸಕ 

'ರೆಣು ಚರ್ಮವ ಕೆಪರ್ದಿನೀಶ 
ಕಣಿಪರುಷೇಶ ಶ್ರೀ ಚೆನ್ನಬಸವೇಶ ದ್ಯು 
ಮಣಿಪ್ಪ ಕ್ರಭೆಯಯಳ್ಳವಿಷ್ಟೆಲಿಂಗೇಶ* 


೧೫೪ 


ಕಂಗಳಿಗೆ ಅತಿಪ್ರಿಯ ಕಂಗಳಿಗೆ ಪ್ರಿಯನನ 
ಇಂಗಿಶವನರಿವವನ ಹಿಂಗಿ ನಾ ನಿಲ್ಲಲಾರೆ ನೀರೆ 
ಮಂಗಳಾಕಾರನನು ಹಿಂಗ ಕರಸ್ಕಳದಿಷ್ಟ 

ಲಿಂಗ ಮೊಗದೋರೊ ಬೇಗಯೀಗ ॥ ಪಲ್ಲ 


ಬಾಲಪ್ರಾಯದಿ ತಾನು ಲೀಲೆಯಿಂದಲಿ ನೋಡಿ 
ಕಾಲ ಕಂಠಕವನಳಿದ ತಿಳಿದ * 
ತೇಲಿಮೇಲಾಡುತಲಿ ಗಾಲಿಯಂದದಿ ತಾನು 
ಗಾಲು ಮೇಲನೆ`ಮಾಡಂತ ಬರುತ 

ಬಾಲೆ ಸ್ತ್ರೀಯಳೆ ಕೇಳು ಮೂಲಪ್ರಣವಂ ಸ್ವತಾ 
ಲಾಲ್ಯಗಾಣದೆ ಕಾಣೆ ಜಾಣೆ 


ಲಾರಾ 


: * ಈ ಹಾಡಿನ ಬಳಿಕ ಇಪ್ಟಲಿಂಗೇಶ್ನರ ವೃತ್ತಗಳಿವೆ. 


CC-0. Jangamwadi Math Collection, Varanasi. An eGangotri Initiative 


ಸ್ವರವಚನ ಸಂಪುಟ ; ೪ 
೧೪೨ 


ಜೊಗರಿಮೊಲೆಯೊಳೆಗೆ ಓ ಎಂದು ಧನವನು ನೀರೆ 

ನಗುತ ಬೆರವವನು ಕಾಣೆ ಜಾಣೆ 

ಮೃಗಮದಗಂಧಿ ಮುಕ್ತಾ ;೦ಗನೆಯೆ ನೀ ಕೇಳು 

ಜಗಜಗಿಸಿ ತೋರ್ಪೆ ಹೊಳೆವ ಸುಳುಹ 

ನಿಗಮಾಗಮ ನಿಲುಕದನು ಸುಗುಣನಿಧಿ ಸಾಗರನಂ 

ಅಗಲಿ ತಾ ಹೋದನಿಂದು ಬಂದು ೨ 


ವಂದನಬಾಣದಿ ತನು ಕುದಿಕುದಿದು ಬೇವುತಿದೆ 

ಚದುರ ಮೊಗದೋರೊ ಬೇಗಯೀಗ 

ಹದುರೆ ಚದುರಿನ ಹದಿನೆಂಟುಕಲೆಗಳ ಬಲ್ಲ 

ಮದನಹರ ಭಸಿತನಿಟ್ಟದಿಟ್ಟಿ 

ಒದಗಿಹ ವಹಿಮರಿಗೆ ಕರ್ತನಾಗಿಯೆ ಬಂದು 

ಕರುಣಿ ಕರೆದಿಸ್ಟಲಿಂಗಸಂಗ ಬೆರೆದ | ೩ 


೧೫೫ 


ನೋಡನೆ ಇಷ್ಟಲಿಂಗೇಶ ನೋಡನೆ ಎನ್ನೊಡ 
ಗೂಡನೆ ಸವಿ ಮಾತಾಡನೆ ಸರಸದಿ ಬೆರೆಯನೆ 
ಸಕ್ಕರೆ ಸವಿವನನೊಲಿದು ನೀ ಹಿಡಿತಾರೆ ಲಲನೆ ॥ ಪಲ್ಲ 


ಕಂಗಳಿಗತಿಪ್ರಿಯ ಲಿಂಗಪೂಜೆಗೆ ಘನ 

ಶೃಂಗಾರ ಮೈಯೊಳು ಗಂಧಲೇಪನನ 

ಮುಂಂಗುರಂಳನು ನೇವರಿಸಿ ಮುಖಕೆ ಮುಖ 

ಭೃಂಗಕಮಲಕೆರೆಗುವ ಪರಿಯವನ 0 


ಚಿಕ್ಕಂದು ಮೊದಲಿಲಿ ತೆಕ್ಕೆ ಕೂಡಿದನ 
ಹೊಕ್ಕು ಸ್ತನವನು' ಬಿಗಿದು ಹಿಂಗಿದನ 
ಅಕ್ಕರಿಂದಲಿ ಹರಶರಣರ ಬೆರೆದು 

ನಕ್ಕು ಸರಸದಿಂದ ಕರೆದೊಳಿರುವನ ತಿ 


ಇಂತಪ್ಪ ಶಾಂತಿ ಸೈರಣೆಯವನ 

ಎಂತು ಬಿಡುವೆ ನಾ ತರಣಿಪ್ರಭೆಯನ 

ಸಂತೋಷದಿಂದಲಿ ನಲಿನಲಿದಂ 

ಕಾಂತಿಪ್ಟಲಿಂಗನು ತಾ ನಿಂದು ಕೂಡಿದನೆ. ೩ 


CC-0. Jangamwadi Math Collection, Varanasi. An eGangotri Initiative 


ಇಷ್ಟಲಿಂಗ ಅಂಕಿತದ ಸ್ವರವಚನ 

೧೫೬ 
ದಯಮಾಡೊ ನೀನು ಲಿಂಗಯ್ಯ 
ದಯಮಾಡೊ ದಾಕ್ಷಣ್ಯಸ್ವೆಯಶಂಭಂಶಂಕರ 
, ನೆಯನೆ ಘನವ ಶಾಂತಿ ಸೈರಣೆ ಲಿಂಗಯ್ಯ 
ಕಿಡಿಗಣ್ಣುಷ್ಟಕ್ಕೆ ತಾಳ್ಬು ಅರಿತು ನೀ 
ಜಡೆ ಮಂದಾಕಿನಿಯೊಳಿಟ್ಟೆ 
ಮಡದಿ ಪಾರ್ವತಿ ಕಂಡು 
ಗುಡಿಗುಡಿಸುತ ಬೇಗ 
ತಡೆಯದಿರ್ವರ ಒಡನೆ ಬೈದು 


ದೃಢದಿ ಪಾದವಿಡಿದಳು 4 


ನೆಲೆಯ ಬಲ್ಲವನೆ ನೀನು ಲೀಲಾಕ್ಷದಿ 
ಬಲುಪವಾಡವ ತೋರಿದೆ 

ಬಲುಮೆಯಿಂದಲಿ ಗುಂಡಬ್ರಹ್ಮಗೆ ಗೆಲಗೊಟ್ಟು 
ಕಲಿಗಳೊಳು ಗಣಪತಿಯ ರಾಯನ 

ನೊಲಿದು ಭಾಗ್ಯಂ ಮಿಡಿಸಿದೆ 


ವರಾ[ಹಿ]ನದಿಯ ಸ್ಥಾನದಿ ಚರವ ಮಾಡಿ 

ಕರಣದಿಷ್ಟಲಿಂಗನೆ ಕರುಣದಿಂದಲಿ ನೀನು 

ಮರಣಸಂಗತಿಯೆತ್ತರಣಿ ಕೋಟಿಕಿರಣತೇಜನೆ 

ಸರಸದಿಂದಲಿಯೆನ್ನ ಕರದೊಳು ನಿಂದುಯೆನ್ನನು ಸಲಹಿದೆ 
೧೫೭ 


ಅಗಲಿರಲಾರೆ ಲಿಂಗೇಶನ ತಾನು 
ಮುಗುಳ್ನಗೆಯಿಂದಲಿ ಬಗೆಬಗೆ ಛಾಯಮಾಡಿ 
ಸೊಗಸುಗಾರನು ಕರದಿಷ್ಟಲಿಂಗೇಶನು 


ಹುಟ್ಟಿ ದಾರಾಭ್ಯದಿ ಕರ್ತನು ಎನ್ನ 

ತೊಟ್ಟಿಲ ಶಿಶುವಾಗಿ ಸಲವನು 

ಮುಟ್ಟಿಯೆನ್ನೊಳು ಕರವಿಡಿದು ನಾಡಿಯ ನೋಡಿ 

. ಹೊರು ದೋಷಗಳುಯಗ್ಗ ಳವಾಗಿಯಿರುವದ 

ಸಾರಿ ಹೇಳಿಹೆ ತನುಮುದ್ರೆಯ 

ಊರಿಗೂಳಿಗೆಯಿತ್ತು ಅದುಯೆನ್ನನಂ | 
ಸಾರೆದೆ ಕಡೆಗಾಣದೆ ದೂರದಿ ಪೋಗಿ ತಾ ಗಾರುಮಾಡಿದನೆ 


CC-0. Jangamwadi Math Collection, Varanasi. An eGangotri Initiative 


೧೪೪ 


` ಚಿಕ್ಕಂದು 'ಚದುರಿನ ಪೂಜ್ಯದ ಅವ 
ಮುಕ್ಕಂಡ ಕಣ್ಣದೆ ಧರಿಸಿದ 
ಲೆಕ್ಕವಿಲ್ಲದೆಯೆನ್ನ ತೆಕ್ಕೆಯೊಳವಚಿಯೆ 
ಸೊಕ್ಕಿನ ಆನೆಯ ಜ್ವರತಾಪಂಗಳನೆಲ್ಲ , 
ಸಾಸೆದಿ ನಿಲಿಸಿಯೆ ಬಾಸೆನಂಬಿಗೆಯಿತ್ತು 
ವಾಸವಾಗೆನ್ನೊಳು ಮೂಸಲಳಿಯದಂತ 
ವಾಸ್ಯದ ಕಾಯವ ವೇಷ್ಯತನುವಿನ 
ರಾಸ್ಯವ ಸವಿದುಂಡವ ಮೋಸಮಾಡಿದನೆ 


ರಾಜಾಧಿರಾಜಶೇಖರನು ತಾನೆ ಈವ 
ಮೆೊಜಗಗಧಿಕದಿ ಪೂಜಿತನೆ 

ಓಜೆಯಿಂದಲಿ ತಾನು ಸೋಜಿಗ ಮಾಡಿದ 
ಭೇದಿಸಿಯೆನ್ನನು ಚಿನ್ನ ಒರೆದೊರೆದು 

ಸಾಧಿಸಿ ಭೇದವನರುಹಿಯೆನ್ನೊಳು ತಾನು 
ವೇದಾಗಮವದಲ್ಲಿ ನಾಡಿವಿಡಿದು ತೋರಿ 
ಬೋಧಾಮೃತದೊಳು ಫೃತಜೇನು ಬೆರೆದಂತೆ 
ಮೂದೇವ ಕರದಿಷ್ಟಲಿಂಗನ ಕೂಡಿದನೆ 


೧೫೮ 


ಕಣ್ಣಿಟ್ಟು ನೋಡಲಿಬೇಡ ಪರ 
ವೆಣ್ಣಿನ ಸಂಗವ ಮಾಡದಿರಣ್ಣ 


ಕಡೆಗಣ್ಣ ಮಿಂಚು ಹೊಳೆವಳ ಕೂಡೆ 
` ನಡೆವ ಗಮಕಿನ ಆನೆಯ ನಡೆಯವಳ 
ಬೆಡಗಿನ ನಿರಿಕವಳಿಗಳ ಬಹು 
ಸಡಗರ ತಾವರೆಮೊಗ್ಗೆ ಮೊಲೆಯಳ 


ನಸುಮುಸುಕಿನ ಬೆಡಗಿನಳ ಒತ್ತಿ 
ಕುಶಲದಿ ಬೆಳುನಗೆ ಬಾಯ ತೆಗೆವಳ 
ಮಿಸುರದಿ ಮೈಮುರಿನವಳ ಬಳಲಿ 
ಉಸುರುಗರೆದು ಚಾರಿವರಿವ ನಾರಿಯಳ ' 


CC-0. Jangamwadi Math-Collection, Varanasi. An eGangotri Initiative 


ಸ್ವರವಚನ ಸಂಪುಟ ; [) 


॥ ಪಲ್ಲ 


ಇಷ್ಟಲಿಂಗ ಅಂಕಿತದ ಸ್ವರವಚನ 


ಹೊಳೆವ ಹೊಂಬಾಳೆ ಬಳುಕೋಳ ಬೇಗ 
ಚಳಬಳಿಕಿಂದಲಿ ಬಾಯ ಮಾತನಾಡುವಳ 
ಒಳವರಿಯದೆ ಸಂಗ್ಬಾಡವಳ ಮತ್ತೆ 
ಕಳೆಯುಳ್ಳ ಕರದಿಷ್ಟಲಿಂಗನೊಲ್ಮೆಯಳ 


೧೫೯ 


ಗುರುವರಿಯದ ನೀಚ ಕೇಳು ಮತ್ತು 
ನೆರಲೋಕ ದೇವಲೋಕಕೆ ನೀನು ಹೊರಗು 


ಭಾಷೆ ಪ್ರಕಟದಿ ಬಾಳ್ವೆ ನೀ ಕೇಳು 
ಮೋಸ ಮಚ್ಚೆರ ಮನದೊಳು ತಾಳಿ 
ಲೇಸವೊಳ್ಳಿತವೆ ನುಂಗಿಯೆಲ್ಲಮಾನ್ಯರು 
ದೂಸಕರ ಬಾಳ್ವೆ ಬೇಡ ಮನುಜ 


ಕಿಂಚಿತದ ಭೋಗಗಳಿಗೆ ಹಿಂದಾವ ಜಾತಿ ಕುಲವೊ ನೀ 
ಬಂದುದ್ದಂಡ ಶಿವಭಕ್ತರೊಳಗೆ ಬೆರೆದು 

ಸಂದ ಶಿವಶರಣರಲ್ಲಿ ಭಾಷೆಗಳಾಡಿ 

ನಿಂದು ತಪ್ಪಲಿಬೇಡವೊ ಮನುಜ 


ಕಿಂಚಿತದ ಭೋಗಗಳಿಗೆ ಚಲಗೆಟ್ಟು 
ಹಂಚುಸದೆಯಾಗಬೇಡಾ ನೀನು 
ಪಂಚಮಹಾಪಾತಕವನು ಅಳಿವ ನಿನ್ನ 
ಸಂಚಲವವಿಷ್ಟಲಿಂಗ ಮನುಜ 


೧೬೦ 


ಕೇಳು ಕೇಳು ನೀ ತರಳಬಾಲೆ ಶಿವನು ತಾನು 
ಬಾಳ್ವೆ ಬದುಕು ಮಾಡ ತಿರಿದು ಉಂಡ ಊರೆ ಊರ 


ನರಲೋಕ ನಾಗಲೋಕ ದೇವಲೋಕ ಸುರರಿಗೆಲ್ಲ 

ಮರಣ ಉತ್ಪತ್ಕ ಕಾರಣಜನು ಅಕ್ಕ ಕೇಳು 

ತರಣಿ ಕೋಟಿ ಚಂದ್ರಸೂರ್ಯರನು ಧರಿಸಿಕೊಂಡು 

ಹರುಷದಿ ಭಿಕ್ಷಯೆನ್ನೆ ಪಾತ್ರೆ ನೀಡಿ ಬ್ರಹ್ಮ ತಾನಂ 
10 


೧೪೫ 


॥ ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


೧೪೬ ಸ್ವರವಚನ ಸಂಪುಟ ೪ 


ಹದಿನಾರುಸಾವಿರ ಹೆಂಡರಿಂದ ದ್ವಾರಪುರದಿ 

ಮುದದಿ ಶಿವನ ಶ್ರೀಪಾದವನ್ನು ಕೃಷ್ಣ ಒರೆಸಿ 

ಮದಹರ ಮಚ್ಚಿತ್ತ ಕೈಲಾಸವನ್ನು ಇಳಿದು ಬೇಗ 

ಒದಗಿ ತಾ ಬೇಗ ನಿಂದು ಭಿಕ್ಷಯೆನ್ನೆ ಅರ್ಧದೇಹನಿತ್ತ ೨ 


ಅಕ್ಕ ನೀನು ಕೇಳು ಶಿವನಿಗೆಯು ಅರ್ಧಾಂಗಿ ನೀನು 

ಮುಕ್ಕಣ್ಣ ಕೋಪಕ್ಕೆ ಶಾಂತಿ ನೀನು ಕೇಳು ನೀನು 

ಎಕ್ಕಸ ಗುಣದವ ವೀರ ನಿನ್ನ ಮಗನು ಕಾಣೆ 

ಒಕ್ಕುಳಕೂಳ ಬೆನವ ನಿನ್ನ ಮಗನೆ ಆಕ್ಕನೆ ಕೇಳು | ೩ 
ತಂಗಿಯೆ ನೀನು ಕೇಳು ಶಿವನಿಗೆಯು ದರಿದ್ರದವ 

ಹಿಂಗದಲೆ ತಲೆಯೋಡ ಹಿಡಿದು ತಾನು ತಿರಿದು ಉಂಡ ವೀ 

ರಂಗಾರ ಬದುಕು ಭಾಗ್ಯವಿಲ್ಲ ನೋಡಿದರೆ 

ಶೃಂ[ಗ[ಭೂಷಣ ಹಿಂಗದಿರುವ ತಂಗಿ ಕೇಳು ೪ 


ನಾನು ನೀನು ಶಿವನ ಏಕದಲ್ಲಿ ಶ್ರೀಪಾದವನ್ನು 

ಮಾನ ಶಿವಶರಣರ ಒತ್ತುಗೂಡಿ ಪೇಳುತಿರೆ 

ಜ್ಞಾನಿ ಬಸವಯ್ಯ ಸಾಕ್ಷಿಯಾಗಿಯಿರುವ ನಮ್ಮ 

ಭಾನುಕೋಟಿಕಳೆಯವಿಷ್ಟಲಿಂಗ ಕೂಡಿ ಬೆರೆದು ೫ 


೧೬೧ 


ಶಂಭು ಒಬ್ಬನೆ ಅಧಿಕನು ಎಲೆಲೈಲಲಲೊ ' 
ಶಂಭು ಒಬ್ಬನೆ ಅಧಿಕ ಮುನ್ನಜ ಮಾರಿಯಳದ 
ದಂಬರದ ಕಾಯ ಶಿರವೆ ಎಲೆಲೊ ॥ ಪಲ್ಲ 


ವೇಳ್ಯ ಗುಂಡಾದನ ಹಾಳಾಯ್ತು ತ್ರಿಪುರವು 
ಕೋಳುರಾಜ್ಯಮ ಬಿಟ್ಟು ಹರಿಶ್ಚಂದ್ರರಾಯ ಮ 
ತ್ತಾಳಾದ ಚಂಡಾಲಗೆ ಎಲೆಲೇಲಲೊ 
ಜಾಳಸ್ತ್ರೀಯಳ ಕೆಣಕಿಗೆ ಒಳವನು ಹೇಳಿ 
ಬಾಳಿಕೆಯಲಿದ ಶಿರವ ಹೋಗಾಡಿ ಜಮದಗ್ನಿಯಿಂ 


ಧೂಳಿಪಟವಾಯ್ತು ಸಿರಿಯು ಎಲಲ್ಲೊ ಸ 0 


CC-0. Jangamwddi Math Collection, Varanasi. An eGangotri Initiative 


ಇಷ್ಟಲಿಂಗ ಅಂಕಿತದ ಸ್ವರವಚನ 


ದೇಶರಾಜ್ಯವ ತಿರುಗಿ ವಿಶ್ರೆಮೆಂ ತಾನು 
ಜೋಸ್ಕವೈದಿಕರನೆವೊಸೆದುಬ್ಬಿಲಿ ತಾಗಿ 
ಹೇಸದಲೆ ನುಂಗಿ ತಾನು ಎಲಲೊ 
ರಾಶಿದೈವಂಗಳನು ಪೂಜಳಿದು ರಾವಳ 
ಈಶ್ವರನ ಒಲಿಸಿ ದಶಶಿರವ ಪಡಕೊಂಡು . 
ನಾಶವಾದನು ಸೀತೆಲಿ ಎಲಲೇಲಲೇಲು 


ಆದಿಕಮಲಜನ ಉದರದಿ ದಕ್ಷ ಜನಿಸಿ 
ಭೇದರಿದು ಶಿವನ ಶ್ರೀಪಾದವನು ಭಜಿಸಿ 
ಮಾದೇವಿ ಪಾರ್ವತಿ ಪಡೆದನು ಎಲಲೊ 

ನಾದನೇ ಈರೇಳು ಭುವನವನು ಶಿವನಿತ್ತ 
ವಾದಿಭೇದವನಪ್ಪಿನಾದಿಕರದಿಷ್ಟಲಿಂಗ ಪರ ' 
ವಾದಿ ಶಿರವರಿದನೆಂದು 


೧೬೨ 


ಮೆರೆ]ಯದಿರು ಮರುಳ್ಮಾನವಾ 
ಗರುವಹಂಕಾರ ನಿನಗೇಕೆ ಬರಿದೆ 


ವಿದ್ಯದಲಿ ಶಾರದೆ ಬುದ್ಧಿಯಲಿ ಲಕ್ಷ್ಮಣ ಮೇ 


ಣ್ಬದ್ಧದಲಿ ಹರಿಶ್ಚಂದ್ರನೆ ನೀನು ಹೇಳು 
ಗದ್ಯದಲಿ ಪಾಡಿಸಿಯೆ ಶಿವನ ಶ್ರೀಪಾದವನು 
ಶುದ್ಧದಲಿ ಬೆರೆವ ಸುಂದರ ನೀನು ಹೇಳು 


ಸಾಸದಲಿ ಕಲಿಗಣನೆ ಬಾಸೆ ಕಲಿಕಾಮನೆ 
ರೋಷದಲಿ ಅಗಸ್ತ್ಯನೆ ನೀನು ಹೇಳು 


ದೇಶಿಕನು ಮುನಿಯೊಳಗೆ ಶಿವನ ಛಲವಿಡಿದಿರುವ 


ಭಾಷೆಪಾಲಕ ಸುಮಿತ್ರನೆ ನೀನು ಹೇಳು 


ಒಲವಿನಲಿ ನಳಚಕ್ರನೆ ಚೆಲುವಿನಲಿ ಕಾಮನೆ 


ಚಲಿಗಳೊಳು ಪುರುಷೋಶ್ರಮನೆ ನೀನು ಹೇಳು 
ನೆಲೆಯರಿದು ಶರವನು ಒತ್ತಿಯಾಡುತ ಶಿವನೆ 


ಒಲವರಿವ ಜಮದಗ್ನಿಯೆ ನೀನು ಹೇಳು 


೧೪೭ 


CC-0. Jangamwadi Math Collection, Varanasi. An eGangotri Initiative 


೧೪೮ 


ಗ ಯ 4 


ಸುರತದಿ ವಿಕ್ರಮನೆ ವಿಚಾರದಲಿ ಯಮನ ನೀ 
ಸ್ವರದಲಿ ನಾರದನೆ ನೀನು ಹೇಳು 

ಒರೆವೆ ಶಾಸ್ತ್ರದಲಿ ಮಿಗಿಲಾಗಿ ತರ್ಕಗಳಿಂದ 
ಹರಿವಾದ ವೇದವ್ಯಾಸನೆ ನೀನು ಹೇಳು 


ಲಾಗದಲಿ ಹನಂಮನೆ ಯೋಗದಲಿ ದಧೀಜನೆ 
ರಾಗದಲಿ ನಾರದನೆ ನೀನು ಹೇಳು 

ಭೋಗದಲಿ ದೇವೇಂದ್ರರರಸ ಸಂತುಪ್ಪನೆ 
ತ್ಯಾಗದಲಿ ಕರ್ಣನೆ ನೀನು ಹೇಳು 

ಯುದ್ಧದಲಿ ಅಂಧಕನೆ ಬುದ್ಧಿಯಲಿ ಶಿವರುಷಿಯೆ 
ಚೋದ್ಯದಲಿ ಬಲ್ಲಾಳನೆ ನೀನು ಹೇಳು 
ಸಿದ್ಧರೊಳು ನವನಾಥರೊಳಗೆ ನೀನೊಬ್ಬನೆ 
ಕ್ಷದ್ರಮಾನವ ನಿನ್ನ ಸಿರಿಯೇನೆಲೊ 


ಆಡಿ ಕಳೆಯಲಿಬೇಡ ನೋಡು ಜ್ಞಾನಗಳಿಂದ 
ಮೂಢತನ ಮನದಲ್ಲಿ ಬೇಡ ಕೇಳು 

ಬೇಡಿಕೊ ನಿನ್ನ ಕರಸ್ಕಳದಿಷ್ಟಲಿಂಗವನು 

ಕೂಡೆ ಪದವಭೀಷ್ಟ ನಿನಗಿದುಸಿರಲುಖಂದು 

೧೬೩ ' 

ನಿಮ್ಮ ಸ್ತುತಿಯ ಮಾಳ್ಬುದು [ವ್ಯ]ಕ್ತವನಂದಿನ 
ನಿಮ್ಮ ಸ್ತುತಿಯ ಮಾಳ್ಬುದು ಕ 
ನಿಮ್ಮ ಸ್ತುತಿಗಳಿಂದನ್ಕೋನ್ಯವಿಲ್ಲದ ಕ್ರೋಧ 
ಚೆನ್ನಾಗಿ ಹರದು ಪೋಪುದು ಚೆನ್ನಬಸವೇಶ 
ಸರಸೆಮಾತುಗಳಿಂದಲಿ ಸುಜನತ್ವದಿಂದ 

ಬೆರೆಸಿ ಅಮೃತವೆರೆದಂತೆ 

ಅರಿದು ಷಡ್ವರ್ಗವ ಪಿರಿದಷ್ಟಮದವನು. 
ತರಿದೊಟ್ಟಿನಿಂದ ಯೋಗಿ ಅಂಗಾಂಗಭೋಗಿ 
ನಳಿನನಾಭಗೆ ಪುಟ್ಟಿದಾ ಮನ್ಮಥನ ಸುಟ್ಟ 
ಖಳದಕ್ಷ ಶಿರವರಿದನೆ 
ಹೊಳೆದು ಮರ್ತ್ಯಕ್ಕೆ ನಿನ್ನ ಸುಳುಹು ತ್ರಿಜಗಕೆಲ್ಲ 
ತಳುವದೆ ಪದವನೊಲಿದಂಥ ಚಿನ್ನಬಸವೇಶ 


ಸ್ವರವಚನ ಸಂಪುಟ ; ೪ 


೪ 


CC-0. Jangamwadi Math Collection, Varanasi. An eGangotri Initiative 


ಇಷ್ಟಲಿಂಗ ಅಂಕಿತದ ಸ್ವರವಚನ 


ದೇಶದಿಗ್ನೇಶಕ್ಕೆ ನೀನು ಪೂಜಿಪಟ್ಟಂತ 


ಬಿ 


ವಾಸೆದಿ ಒಲಿದು ನಿಂದೆ 


ದೇಶಕಧಿಕ ಸೋದೆ ಬಸೆವಲಿಂಗರಾಜಗೆ 


ಆಸರಿಲ್ಲದೆ ಪೂಜಿಪೆವಿಷ್ಟಲಿಂಗೇಶ 


೧೬೪ 


ಆಂದಗಾರನು ಅಪಾರಮಿಶ್ರನು 
ಸಿಂಧುಗಂಭೀರದೇವನು 
ಚೆಂದ್ರಚೊಡನು ಚಪಲನಾಶನು 
ಬಂಧುಜನಚಿಂತಾಕನು 
ದ್ವಂದ್ವಚರಣಕೆ ನಮಿಸೆ ಭಕ್ತರಿ 
ಗಿಂದು ಪದವೀವ ದೇವನ 
ಮಂದಗರ್ವದಿ ಮಲೆವ ಮರ್ಶ್ಯರ 
ಸಂದುಸಂದನೆ ಮುರಿವನು 


ಆಸೆಯಿಂದಲಿ ಪೂಜಿಪರ ದರ 
ಹಾಸದಿಂದಲಿ ನರಪನು 


ದೋಷ ದುರ್ಗುಣವಳಿದ ದೇವನು . 


ಈಶ ಅಂಬಿಕೆ ವಾಹನನು 
ರಾಶಿದೈವಂಗಳಿಗೆ ದೇವನು 
ವಾಸೆ ಉಳ್ಳ ಮಹಾತ್ಮನು 
ದೋಷನ ಶಿವ ಸಂಹರಿಪ ಬಸ 
ವೇಶ ಸದ್ಗುರುನಾಥನು , 
ಧರೆಗೆ ಭೂಕೈಲಾಸವೆನಿಪುದು 
ಓರೆದ ಹಂಸಭಾವಿಯಲಿಹ : 
ವಿರಾಯಾಂಪುರಪೇಟೆ ಬಸವಗೆ 


೧೪೯ 


ಅಗ್ಗ 
Il ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


೧೫೦ 

ಸರಸದಿಂದಲಿ ಬೆರೆದನು 

ಕರೆದು ಸಚರಾಚರರಿಗಭಯವೆ ಕೊಟ್ಟು ರಕ್ಷಿಪ ದೇವನೆ 
ಹರನೆ ಹೊಲೆಯ್ದ್ನ ಹೊಳೆಯ ಬಸೆವನೆ 
ಸರಸವಿಷ್ಟಲಿಂಗನ ಒಲಿವನೆ 


೧೬೫ 


ಕಾಮಿನಿಯೆ ನೀ ಒಲಿದು ಕೇಳು ಪ್ರೇಮಾನಂದವ 


ಮೇದಿನಿಯೊಳಧಿಕವಾದ ವೇಣುಪುರದ 

ಆದಿಯು ಮುನೀಂದ್ರ ಶಿವದೇವಿ ಗರ್ಭದಿ ಜನಿಸಿದ ಅ 
ನಾದಿಯು ಗುರುಬಸವೇಶ್ವರನು ಕ್ರಿ ಯೆಮಾರ್ಗವಿಡಿದುದ 
ಭೇದಿಸಿ ಅಕ್ಕಮ್ಮನವರಿಗೆ ಇ ಇದೆ ಘನವೆಂದುದ 

ಶೋಧಿಸಿ ನಿರ್ವಾಣಯ್ಯ ವಿನೋದದಿಂದಲಿ ಅರುಹಿದ 


ಪೂರ್ವದಲ್ಲಿಯು ಕಲ್ಯಾಣದೊಳು ವಿನೋದಿಬಸವನು 
ಸರ್ವರೊಳು ಸಂಭ; ಮವರಸಿ ಗರ್ವಿ ಭದ್ರಂ'ವ್ಯಾಪನು 
ನಿರ್ವಾಣಪುರುಷ ನಿರ್ವಾಣಯ್ಯ ಏಕವೆರದನ 
ವಾರ್ವಾರಿ ಸಂತುಪ್ಟದಿಂದ ನೆಲಸಿ ಪಂಚಾಕ್ಷರಿಯನು 
ಪಾರ್ವತಿರಮಣನಲ್ಲಿ ತಾ ಏಕವಾಗಿವೆರದನು 


ಹಿಂದೆ ಮಾಡಿದ ಸುಕೃತದಿಂದ ಒಂದೆ ಗರ್ಭದಿ 

ಇಂದು ಬಸವಣ್ಣಕ್ಕನಾಗಲಾಂಬಿಕೆಯು ಈರ್ವರು. 

ಬಂದು ಮರ್ತ್ಯಲೋಕಕ್ಕೆ ತಾವ್ನಿಂದು ಗಣದೊಳಿರುವರು 
ಒಂದೆ ಪ್ರತವವಿಡಿದು ನೀನು ಪಡೆಯಪ್ಪ ಮುಕ್ತೀವರು 
ಎಂದು ಹೇಳಿ ಉಳಿವೆ ಮಹಾಮನೆಗೆ ತಾವು ನಡೆದರು 


ಚಿತ್ತದೊಳಗೆ ಬೇಸರುದೋರಿ ಧಿಕ್ಕರಿಸಿಯೆ 
ಸತ್ಯದಲ್ಲಿ ನಡೆವ ಸರ್ವರಾಜ್ಯ ಪಾರು 
ಪತ್ಯ ವನು ತಿರಸ್ಕರಿಸಿ ಬಿಟ್ಟು. ತಾವು 


ಸ್ವರವಚನ ಸಂಪುಟ ; ೪ 


॥ಪಲ್ಲ 


ನಿತ್ಯ ತಿವಪೂಜೆಯನು ಸತ್ತು ಚಿತ್ತಾನಂದದಲ್ಲಿ ಮುಕ್ತರಾಗಿ ಇರುವನು 


ಮರ್ಶ್ಯಲೋಕೆದವರಿಗೆಲ್ಲ ಕರ್ತು ಶಿವನು ಮುನಿದನು 


CC-0. Jangamwadi Math Collection, Varanasi. An eGangotri Initiative 


AEE ELSES 


ಇಪ್ಪಲಿಂಗ ಅಂಕಿತದ ಸ್ವರವಚನ 


ಮಾತೃ ಪಿತೈವೆ ನೀನೊಬ್ಬನೆ ಗೋತ್ರವೆಲ್ಲಕೆ 
ಪ್ರೀತಿಯಿಂದಲಿ ಪುರೆದಯ್ಯನಾ ರಾಚಪ್ಪನವರ ಸುತರನು 
ಜಾತಿನೆಯವ ನೀತಿಗುಣದಿ ಧಾತು ದಯ ಧರ್ಮದಿ 
ಧಾತ್ರಿಯಲ್ಲಿ ಕೀರ್ತಿ ಬರುವ ನಿಮ್ಮ ಶಾಂತಿ ಗರ್ಭದಿ 
ಕರ್ತು ನೀನೆ ಸಲಹಿಕೊಂಡು ಸತ್ಯ ನಿರ್ವಾಣೇಂದ್ರದಿ ೫ 
ನಿರಾಹಾರದಿ ಸೆರೆಯ ಸಿಕ್ಕಿ ಹಾರವಿಸಿಯ ದೂರ ಮಾಡಿ ಕಂಟಕವನು 
ಹಾಲವ್ವನವಿಡಿದಿರೆ ತರಳ ಬಸವಲಿಂಗಪ್ಪಗೆ ನೀವು ಬುದ್ಧಿಯುಕ್ತಿ ಕಲಿಸಿದಿರಿ 
ಅರುಹಿ ಜಗಕೆ ಕೀರ್ತಿಯನು ತಂದು ನೀವು ಪಡೆದಿರಿ 
ಹರಕೃಪೆಯು ನಿರ್ವಾಣೀಂದ್ರ ಸ್ಥಿರವಾಗಿ ಸಂತೃಪ್ತಿರಿ ೬ 
ಅಷ್ಟದಿಕ್ಕಿಗೆ ಅಧಿಕವಾದ ಶ್ರೇಷ್ಠ ಕೆಳದಿ 
ದೃಷ್ಟವುಳ್ಳೆ ವೀರೇಶ್ವರನ ಗರ್ಭದಲ್ಲಿ ಜನಿಸಿದರು 
ಸೃಷ್ಟಿಪತಿ ಆದಿಬಸವಪ್ಪತ್ರ ಸೋಮಶೇಖರರು 
ನಿಷ್ಠೆಯಲ್ಲಿ ನಿರ್ವಾಣಯ್ಯ ಏಕವಾಗಿ ವೆರೆದರು ಸಂ 
ಷ್ಟವಾಗಿ ಕರಸ್ಥೆ ಳದಿಷ್ಟಲಿಂಗವ ಭಜಿಸುವರು ಕಿ 
೧೬೬ 
ಏನೆಂದು ಹೇಳಲೆ ನಾನಿಂದು ನೋಡೆಯಕ್ಕ 
ಧ್ಯಾನವುಳ್ಳ ಮಹಿಮ ಪುರುಷನು [ಬ 
ಮೃಡಹರ ಗುರುವು ತಾನಾಗಿ ಮರ್ಶ್ಯಕ್ಕೆ ಬಂದು 
ದೃಢವುಳ್ಳ ಭಕ್ತರಿಗೊಲಿವನು 
ಬಿಡದೆ ಎಂಬತ್ತುನಾಲ್ಕುಕೋಟಿ ಜೀವಿಗಳೆಲ್ಲ 
ಅಡಿಗಡಿಗೆ ಶರಣೆಂಬೊರೆ ನೋಡೆಯಕ್ಕ ತ್‌ MC 0 


ಧರೆಯೊಳು ಚಿನ್ಮನದುರ್ಗದ ಅರಸು ಮದಕರಿಯ 

ಜರಿದು ಭಕ್ತಿಯನುವಲ್ಲದಲೆ 

ಉರವಣಿಸುತ ತಾವು ಚರಮೂರ್ತಿಗಳಂಯೆಲ್ಲ 

ಭರದಿ ಸೋದೆಯ ಪೊಕ್ಕರು ನೋಡೆಯಕ್ಕೆ ೨ 
ಒಲಿಮೆಯ ಶಿವಭಕ್ತನು ಬಸವಲಿಂಗರಾಜ 

ನೊಲಿದು ಬೇಡಿದುದ ನೀಡುವರೆ 

ಒಲವಿಂದ ಬಿಟ್ಟು ತಾವು ಹಳಿದು ಭಕ್ತಿಯನ್ಲು 

ಗೆಲವಿಂದ ನಡದು ಬೀಳಿಗಿಗೆ. ನೋಡೆಯಕ್ಕ ೩ 


CC-0. ‘Jangamwadi Math Collection, Varanasi. An eGangotri Initiative 


೧೫೨ ಸ್ವೆರೆವಚನ ಸಂಪುಟ ; 


ತಿಳಿದು ಸದ್ಭಕ್ತರೆಲ್ಲರು ಅರಸನೊಂದಾಗಿ 
ಸುಳಿವ ಪಾವನವಬೂರ್ತಿಯು 

ಇಳೆಯೊಳು ಬಡವರೆ ಭಕ್ತಿಯ ಕೈಕೊಂಡು 
ತಳುವದೆ ಸಾಗರಕೆ ನಡೆದು ನೋಡೆಯಕ್ಕ 


ಆದಿಮಾರ್ಗವ ಪಿಡಿದು ಸೋಮಶೇಖರರು 
ಸಾಧಿಸಿ ಭಕ್ತಿಮಾರ್ಗವನು 

'ಮೇದಿನಿಯೊಳು ಬಸವಪ್ರಭುವ ಪೂಜಿಸುವಂತೆ 
ಮಾದೇವ ಪಟ್ಟಿಲಮೂರ್ತಿಗಳೆ ನೋಡೆಯಕ್ಕೆ 


ಕುಂಭಿನಿಯೊಳು ಮಿಗಿಲಾಗಿ ಷಡ್ಜರುಶನಕ್ಕೆ 
ಮುಂಬಾರದಂದದಿ 

ಸಂಭ್ರಮದಲಿ ನಿರ್ವಾಣೇಂದ್ರನಿರವ ಕೇಳಿ 
ಶಂಭು ಗುರುಸಿದ್ಧ ದಯಮಾಡಿ ನೋಡೆಯಕ್ಕೆ 


ನಾಕುದಿಕ್ಕಿನ ಆರಸುಗಳು ಬಿನ್ನಕ್ಕೆ ಕಳುಹೆ 
ಸಾಕು ಎಂಬುತ ಧಿಕ್ಕರಿಸಿ 

ಬೇಕಾದ ಭಕ್ತ ನಿರ್ವಾಣೇಂದ್ರನ ಭಕ್ತಿಗೊಲಿದು 
ಏಕವಾಗಿಯೆ ಬೆರೆದುದ ನೋಡೆಯಕ್ಕೆ 


ಚಂದದಿ ತೃಪ್ತಿವಡಿಸಿ ತಾ ಗಣಂಗಳನು 

ನಿಂದು ನೋಡುತ ಕೈಪೆಯಲಿ 

ಕಂದುಗೊರಳನ ದಯವು ಸಂದಿತುಯೆಂದು ತಾವು 
ಒಂದು ವಾಕ್ಯವನು ನುಡಿದರು ನೋಡೆಯಕ್ಕ 


ಆಗ ಬೇಗದಲಿ ಪೋಗಿಯೆ ನಿರ್ವಾಣ್ಯೆಗೆ 
ಸೊಗಸು ಸೊಗಡಿಲಿ ಪೇಳಿದರು 

ಅಘಹರ ಮುರಿಗಿ ಇಮ್ಮಡಿ ಗುರುಸಿದ್ಧನು 
ಜಗವ ಕೈ ಬಿಟ್ಟನೆಂಬುತ ನೋಡೆಯಕ್ಕ 


ಭರದಿ ಎದ್ದುವೆ ನಡೆದರು ದೇವಭಕ್ತರು 
ಗುರುಪಾದ ದರುಶನಕೆಯು 
ಮರೆದೊರಗಿದ ಇರವನು ಕಂಡು ಬೆರಗಾಗಿ 
ಮರುಗುತಶ್ರುಗಳಿ ಸುರಿವುತ ನೋಡೆಯಕ್ಕ 


CC-0. Jangamwadi Math Collection, Varanasi. An eGangotri Initiative 


SSS SESS ಬೆ 


ಇಷ್ಟಲಿಂಗ ಅಂಕಿತದ ಸ್ವರವಚನ 


ಶಿವಯೋಗಾನಂದಪ್ಪರದಲ್ಲಿ ಸ್ಥಾ ತನವ ನೋಡಿ 

ಭವಹರ ಗುರುವ ಮುಂದಿಟ್ಟು. 

ಶಿವ ಶಿವೆ ಎಂಬುತ ಕರೆದಿಷ್ಟಲಿಂಗವ 

ಎವೆ ಹೊಳಕದೆ ಪೂಜಿಪುದು ನೋಡೆಯಕ್ಕ 
೧೬೭ 


ಕೇಳಿನ್ನು ವನಿತೆಯಂಳೆ ಲಿಂಗನ ಬಗೆಯ 
ಇಳೆಯೊಳಗೆಲ್ಲಿಯೂ ಇಲ್ಲ 

ಹೇಳದೆ ತಾನು ಸೇರದೆ ಕಡೆನಿಂದು 
ಚಾಳಿ ಚಾತುರ್ಯವಾಡಿದನೆ 


ಇಪ್ಪತ್ತೊಂದ್ಯುಗದಿಂದತ್ತ ಗೋಪ್ಕದಲ್ಲಿಯೆ 
ಒಪ್ಪಿ ಜೆಂಂಬನಸವಿಯಂ 

ಮುಪ್ಪ ತಪ್ಪನ್ನಕ ತಾ ತಪವಿರ್ದವಳ ಕೂಡೆ 
ತಪ್ಪುವಿಡಿದು ಪೋದನೆ 


ಕಲೆನೆಲೆಗಳ ಸವಿಯ ಬಲ್ಲವನೆಂದು 
ನಲಿದು ಬಲಿಕೆಯೊಳಿರ್ದೆ 
ತೊಲಗಿಯೆನ್ನನು ತಾನು ಚೆಲುವೆ ಮತ್ತೊಬ್ಬಳಿಗೆ 
ಗೆಲುವ ನಡದೆನೆಂದನೆ 
ಸರಿಸಮರೊಳಗೆಲ್ಲವು ಜರಿದುಯೆನ್ನ 
ಕರೆಯದೆ ದೂರ ಪೋದನೆ 
ಅರಿರಾಯರೊಳೆಲ್ಲ ತಾನು ಹಿರಿದು ಭಕ್ತಿಯ ಸವಿದ 
ಕರೆದಿಷ್ಟಲಿಂಗವ ಕೂಡಿದನೆ 
೧೬೮ 
ಆರಾರುವೆ ಅರಿದುದಿಲ್ಲ ವೀರನೆಂಬುದ 
ಮಾರಹರನು ಮರೆಯ ಮಾಡಿ ಕಳುಹಿದಿರೆವನು 


ಮಂದವಂತಿಯು ಕವಿದು ಕಾಂಬ ವಖಂದನರಿಯದಲಿ . 


ಚಂದಚಂದ ಪವುಜನೊಡ್ಡಿ ನಿಂದು ನೋಡುತಲಿ 
ಬಂದು ದನುಜನೂಳಗೆ ಕಾದೊ ಯುಕ್ತಿಯೆನುತಲಿ 
ಎಂದು ಹರಿಯು ಬ್ರಹ್ಮರೆಲ್ಲ ಬಲವ ತೋರುತಲಿ 


ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


೧೫೪ 


ಚೆನ್ನೈ ಚದುರೆ ಭದ್ರಾಂಬಿಕೆಯು ವೀರನಿವ್ಮೂಡಿಯ 
ಉನ್ನತದ ಬಾಕು ಸಾಣಿ ಅಲಗು ಬಾಣವನು 
ಸನ್ನೆ ಸೈರಿಣಿ ಪ್ರೇತಸ್ವಿನಿ ಹ್ರುಂಕಾರಿ ದುರ್ಗಿಯು 
ಬಿನ್ನಣದ ಚಿತ್ರಸೇನನ ಬಲವ ಮು 

ಧೂಮಕೇಶ ಶರಭಾವತಾರ ನಿಂದು ನೋಡಿದನು 
ಪ್ರೇಮದಿ ಮುನ್ನೂರು ಅರವತ್ತಾಯುಧ ಪಿಡಿದನ 
ಧಾಮಧೂಮ ಅದರೆ ಆದ್ಭುತದಲಿ ಹೊಕ್ಕನ 
ಭೂಮಿಜನರ ಬರವ ಬ್ರಹ್ಮನ ತಲೆಯನರಿದನ 
ವಸುಧೆ ಕರ್ತನೆಂದು ಹರಿಯು ಬೀಗಿವಿದಿರುವನ 
ಅಸಮಾಕ್ಷ ವೀರಭದ್ರನ ಮುಖವ ಹತ್ತಿದನ 
ಒಸೆದು ಹರಿಣವತಾರ ತಾಳಿ ಓಡಿಹೋದನ 
ಮಸಗಿ ವೀರನದನು ಕಂಡು ಎಚ್ಚದು ಕೆಡಹಿದನ 


ಹರನ ಮರೆದು ದಕ್ಷಯಾಗದಲಿರುವನ 

ಭರದಿ ಬಂದು ಸಿರಿಯಲಿರುವನ ತಲೆಯ ಹೊಡೆದನ 

ಧರೆಯೊಳಧಿಕ ಕೋಟಿಪುರದಲ್ಲಿಂದು ಮೆರೆದನ 

ಹರವಿಷ್ಟಲಿಂಗದ ಕಂತೆಸ್ವಾಮಿಭಕ್ತಿಯಲಿರುವನ 
೧೬೯ 


ತಾನೇಕೆ ಮುನಿದ ನೋಡೊ ಇಂದುಧರಗೆ 
ಏನ ಮಾಡಲಿ ನಾ 

ವಾನಜಾಕ್ಷಿಯೆ ಕೇಳು ಧ್ಯಾನಮೌನಾದಿಯ 
ನಾನಾ ಬೋಧೆಯ ತಂಬಿ ನೀನವನೆಳತಾರೆ 


ಒಂದೊಂದು ಆವತಾರದಿ ತಾ ಬಂದು ಎನ್ನೆ 
ಚೆಂದುಟಿ ಅಧರಾಮೃತವ ಹಿರ್ರನೆ ಹೀರಿ 
ನಂದಾಗಲೆಯ ಬಲ್ಲ ನಿಂದುನ್ಮೀಲದಲಿ 
ಹೊಂದೇವನೆಳತಾರೆ 


ಚಾಯಮಾಯದಿ ತಾ ನನ್ನ ಆಯದಿ ಕೂಡಿ ' 
ಬಾಯವೀಳ್ಯವ ನೀಡುವೆ ಕಾಯಪುರದರಸು 
ನೈಯ ಮಾಡಿದನವ ಬಾಯೆಂದು ಸೆರಗ್ಡಿಡಿ ಉ 
ಪಾಯದಿ ಎಳೆತಾರೆ 


ಸ್ವರವಚನ ಸಂಪುಟ ; 


CC-0. Jangamwadi Math Collection, Varanasi. An eGangotri Initiative 


ಇಷ್ಟಲಿಂಗ ಅಂಕಿತದ ಸ್ವರವಚನ 


ಕನ್ನೆಪ್ರಾಯವು ಮಾರದೆ ತನ್ನನು ಕೂಡಿ 
ಸನ್ನೆ ಸೈರಿಲಿ ನಡೆದೆ 

ಭಿನ್ನ ಭ್ರಮೆಯನಿಟ್ಟ ಚೆನ್ನಿಗರೆರೆಯನ 
ಮನ್ನಣೆ ಮಾತಾಡಿ ಸನ್ನೆಲಿ ಎಳತಾರೆ 
ಮಾತೆ ಖತರನಗಲಿ ಜಾತಿಗನೆಂದು 
ಸೋತು ತನ್ನೆನು ನಂಬಿದೆ 

ಮಾತನಾಡದೆ ತಾನು ಕಾತಳಿಸಿಯೆ ಪೋದ 
ದಾತೆಹೆರಿಯರೊಡತಾತನ ಕರತಾರೆ ' ೪ 


ಚಿನುಮಯೆ ಚಿದ್ರೂಪೆಯ ಮನವ ತಿಳಿ 

ಕನಕಾದ್ರಿನೆಲೆವಾಸಗೆ 

ತನು ವಂನ ಧನವನೆಲ್ಲವಿಷ್ಟಲಿಂಗಕೆ 

ವನಿತೆ ಒಪ್ಪಿಸಿ ತಾನು ಘನೆಮಹಿಮನ ಕೂಡಿ ೫ 


೧೭೦ 


ಸಾರಿ ಬಂದೆನ್ನ ಕೂಡಬೇಡವೊ ಆ 
ನಾರಿಯೊಳನುವನು ತೋರಿ ಬಂದಿದ್ದಿ ನೀನು ॥ ಪಲ್ಲ 


ಮನೆವೆರಡಾಗಿ ಕಾಣಿಸುತಿದೆ ದೇಹ ಅಧರ ನ 

ಯನ ಕೆಂಪೊದರುತಿದೆ 

ತನುವು ರೆಕುತ ನಖಗಳ ಗಾಯವಿದೆ ಇಂತೀ 

ಮನ ಚಚ್ಚಳಿಕೆ ಮಾಯಕಾರವನರಿದೆನು ° 0 


ಕೊರಳಗೆ ಪಿಡಿವುಲ್ಲ ಬಾಲಪ್ರಾಯದ ನಾರಿ ಮೇರು 

ಪರ್ವತದರಸಿಯೆ ಹದಿರ 

ಒರಗುಮಾತು ನಗೆ ತಾತ್ಸಾರದಿ ನಿನ್ನ ಸರಸ ್ಥ | 
ಆರಿಗೆ ತೋರಿ ಬಂದಿದ್ದಿ ನೀನು ' | ಶಿ 
ಸರಿಬಾರದಂಥ ಮಾತನಾಡುತ ಅಲ್ಲಿ 

ವಿರಸಮೋಹನ ಮುದ್ದುಮಾಡುತ 

ಎಲ್ಲಿಯಹನದೊ ......ಿನ್ನ | 4 
ನೆರೆ ನಂಬಿದವರಿಗೆ ಪದವಿಹಕಾರವಿಷ್ಟಕ್ಕೆ..,,* 


a ಇಲಿದ ಎರಡು ಓಲೆಯಲ್ಲಿ ಇಷ್ಟಲಿಂಗ ಅಂದ ಹಾಡುಗಳದ್ದು ಟನ. ಹಲವಾಗಿ 


CC-0. Jangamwadi Math Collection, Varanasi. An eGangotri Initiative 


೧೫೬ 
೧೭೧ 
ಹೆದರಿದರೆ ಬಿಡುವುದೆ ವಿಧಿಬರಹ ಲಿಖಿತಿನ್ನು 
ಮದನಾರಿ ಪರಶಿವನ ಮರೆಯೊಗಲು ಬಿಡದು 


ಆದಿವೇದವು ನಾಲ್ಕು ಪುರಾಣಗಳ್ಹ ದಿನೆಂಟು 
ಭೇದಿಸಿಯೆ ದಿವ್ಯಾಗಮಮುಪನಿಷತ್ತು 

ಆದಿ ಭೇದವ ತಿಳಿದು ವಾದ ತರ್ಕವ ಗೆಲಿವ 
ನಾದರೆಯು ವಿಧಿ ಬೆನ್ನ ಬಿಡದು ಎಲೆ ರಮಣಿ 


ಭಲ್ಲುಕ ತರಕ್ಷು ಗಜ ಕಂಠಿರವನ ಪಿಡಿದು 
ಬಲ್ಲಿದ ಭೇರುಂಡ ಶಾರ್ದೂಲನ 

- ನಿಲ್ಲದರಿರಾಯನು ಸಂಹರಿಪದಿದರುವೆ 
ಎಲ್ಲ ವಿಧಿಗೊಳಗಾಗಿ ಪೋಗುವರೆ ರಮಣಿ 


ಜಡೆ ಹೊತ್ತು ಯಶಿಯಾಗಿ ರಾವಳನು ಸೀತೆಯನು 
ಪಿಡಿದು ಲಂಕಾದ್ರಿ ಪುರದೊಳಗಿಟ್ಟುವೆ 

ಕಡುವಿಡಿದು ಕಡಲ ಲೆಂಕೆಗೆ ಸಾರೆವನು ಕಟ್ಟಿ 
ಬಿಡದೆ ತಂದರು ಸೀತೆರಾಮರೆಲೆ ರಮಣಿ 


ಕಾಯಜೀವಿಗಳೆಲ್ಲ ಮಾಯ ಮೋಹಕೆ ಸಿಲ್ಕಿ 
ಬಾಯ ಬಿಡುವುದು ಭೂಮಿಯೊಳಗೆಲ್ಲವು 
ಚಾಯಮಾಯದ ಬೊಂಬೆಯಾಟ ಮೂರನೆ ದಿನವು 
ಆಯನರಿಯದೆ ಮಾಯ ಬಲೆಗಹರೆ ರಮಣಿ ' 


ಅರುವತ್ತುನಾಲ್ಕು ವಿದ್ಯ ಪ್ರಹುಡನಾದರೆಯು 
ಬರದ ಬರಹವ ಮಿರಿ ಬಾಳ್ವರಾರು 

ಕರುಣಿ ಕರಸ್ಕಳದಿಷ್ಟಲಿಂಗನೊಳ್ಳೆ ರೆದವಗೆ 
ಸರಿಯಿಲ್ಲ ಆವಾವ ಕಂಟಕವು ರಮಣಿ 


೧೭೨ 


ನಡುಗಡಲೊಳಗೆ ಕೈಯ ಬಿಡುವರೇನೊಯನ್ನ. 
ಒಡೆಯಂನೆ ಕರಸ್ಥಳದಿಷ್ಟಲಿಂಗ 


॥ ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


ಇಷ್ಟಲಿಂಗ ಅಂಕಿತದ ಸ್ವರವಚನ ೭ 


ಹಿಂದೇಳು ಮುಂದೇಳು ಜಲ್ಮಕಾದಿ ನೀನೆ ಎನ್ನ 

ತಂದೆ ತಾಯಿ ಬಂಧು ಬಳಗೆ ಭಾಗ್ಯ: ನೀನೆ 

ಬಂದ ಭವದ ಕಂಟಕವನಳಿದ ದೇವಾ ಕೂಡಿ 

ಎಂದೆಂದಿಗೆ ತೆಕ್ಕೆಯೊಳಗಲದಂತೆ : ೧ 


ನೂತನವರ ಲೆಕ್ಕವೆ ಬಲ್ಲ ಜಾಣ ನೀನು 

ಜಾತನುಜಾತರಿಗೆಲ್ಲ ನೋತು ನೀನೆ 

ಕಾತಳ ಕಾತುರ್ಯಗಳ ನಿಲ್ಲಿಸಿಯೆ 

ಸತ್ಯನಿತ್ಯೆ ನಿರ್ಮಲಾಂಕ ಕರ್ತು ನಿತ್ಯ ನೀನೆ ೨ 


ನಾಡಾಡಿಯ ದೇವರಿಗೆ ದೇವ ನೀನೆಯೆನ್ನ 

ಕೂಡೆ ನೋಡಿ ಬಾಯೊಳಗೆ ಬಾಯುನಿಕ್ಕಿ 

ನೋಡಿ ಮಾಡೆನ್ನೊಳು ಭಾರ ಹೊರೆನೊ ಈತ 

ಗಾಡಿ ಮೇಲೆ ಚಾಯಮಾಯುದೊರೆವೆನೊ ೩ 


ಹಗಲೆ ಇರುಳೆ ನಿನ್ನ ಸ್ತುತಿಯೊಳಿರ್ದೆ ನಿನ್ನ 

ಮುಗುಳ್ನಗೆ ಮುದ್ದುಮುಖದೋರೊ ನೀನು . 

ನಿಗಮಾಗಮಂಗಳಿಗೆಲ್ಲಗೋಚಿರನೆ ಇಂಥ : 

ಹಗರಣ ಹಮ್ಮು ಹಂಕಾರ ಮಾಡಲೇಕೊ ೧ 


ಆದಿಯು ಅನಾದಿಮೂರ್ತಿ ಶಂಭು ನೀನೆ ನಿನ್ನ 

ಭೇದವು ಆರಾರಿಗೆ ಅಸಾಧ್ಯವಿನ್ನು 

ಮೇದಿನಿಯೊಳೆಲ್ಲ ಶಿವಭಕ್ತರಿಗೆ ನೀನು ಶ 
ಶೋಧಿಸಿ ನಿಂತು ಪೂಜಿಪೆವಿಷ್ಟಲಿಂಗ 1 ೨ 


೧೭೩ 


ಆದಿ ನಿರಂಜನ ಮೇದಿನಿಗೆಯು ಬಂದು ಜಾಣರ: ದೇವ | 
ವಾದವ ಮಾಡಿದ ಭೇದವನರುಹಿದೆ ಜಾಣರ ದೇವ: ॥ ಪಲ್ಲ 


ಗುರುವು ತಂದೆಯು ತಾಯೆ ಮಾತನಿಂತು ಮಾರುವ ಜಾಣರೆ ದೇವ ಅವ 

ಸುರರಿಗೆ ನರರಿಗೆ 'ಗಣರಿಗೆ ಹೊರಗೆಂದ ಜಾಣರ ದೇವ : 

ಪರನಾರಿಯರ ರತಿಕ್ರೀಡೆ ಕರೆವ ಜಾಣರ ದೇವ ಅವ 

ನರಕದ ಕುಂಡದ ಬಾಯಿಗೆ ಬೀಳುವ ಜಾಣರ ದೇವ ೧ 


CC-0. Jangamwadi Math Collection, Varanasi. An eGangotri Initiative 


೧೫೮ | ಸ್ವರವಚನ ಸೆಂಪುಟ ; ೪ 


ಸತಿಯರಿಚ್ಛೆಯ ಮಾತ ಕೇಳುವ ಪುರುಷಗೆ ಜಾಣರ ದೇವ ಅವ 
ಮತಿಯು ದುರ್ಮತಿಯಾಗಿ ಕಪಿಯಾಗಿ ತಿರುಗುವ ಜಾಣರ ದೇವ 
ಅತಿವಿದ್ಯದಿಂದಲಿ ಸತುವುಳ್ಳವನೆಂದು ಜಾಣರ ದೇವ 
ಆತೆಗತಿಮುಕ್ತಿ ಪಲಪದ ಪದವನು ಕಾಣನು ಕಾಣಾ ಜಾಣರ ದೇವ 


ಕಡಲತಡಿಯಲಿ ಮಠ ಮಾಡಿದವರಿಗೆ ಜಾಣರ ದೇವ ಅಲ್ಲಿ 

ಬಿಡದೆ ಸ್ನಾನ ಜಪ ನಿಶ್ಯನೇಮಗಳು ಜಾಣರ ದೇವ 

ಒಡಲವಿಡಿದು ಬಂದರಾರಾದಡಾಗಲಿ ಜಾಣರ ದೇವ 

ಕೂಡೆ ತೊಡರಿಯೆ ಹಸಿಪುಂಟು ನಾನಾ ಜೀವಿಗಳಿಗೆ ಜಾಣರ ದೇವ 


ಒದಗಿದ ಪ್ರಾಯವಾಗಿಲ್ಲೆಸೆದವರಿಗೆ ಜಾಣರ ದೇವ ಅವ 
ಮದಮುಖನಾಗಿಯೆ ಮಾರ್ಜಾಲನಂದದಿ ಜಾಣರದೇವ 
ಹದನನರಿತು ಭೂಮಿ ಬೀಜವ ಬಿತ್ತಲು ಜಾಣರ ದೇವ ಹೆಚ್ಚಿ 
ಮೇದಿನಿಯೆಲ್ಲಕೆ ಬೆಳೆ ಫಲ ತಪ್ಪದು ಜಾಣರ ದೇವ 


ಅರಸ ಪ್ರಧಾನಿಯೊಳ್‌ ಸರಸವನಾಡಲು ಜಾಣರದೇವ ತಾನು 
ನರಿ ಕರಿ ಮೊಗ್ಗುಲ ಸಿಕ್ಕಿಲ್ಲಕಿರುವನು ಜಾಣರದೇವ 

ಕರಪುರ ನೋಡುವ ಕೈಲಾಸನಿಳಿದುವೆ ಜಾಣರದೇವ ಪೇಳಿ 
ಮರಣವಿದೂರನು ಹರವಿಷ್ಟಲಿಂಗನು 


೧೭೪ 


ಇನಿಯ ತಡೆದನೆಂದು ವಿರಹ ಬಾಳ್ಯೆನಗೆ 
ಇನಿಯಳೆ ನೀ ಹೋಗಿ ಕರತಾರೆ ಬೇಗ 


ಕಾಲಕಂಟಕವನು ಅಳಿದ ತಾನೆಂದು 
ಬಾಲಪ್ರಾಯದಿ ಎನ್ನನಗಲದೆಂದು 
ಮೂಲೋಕತಾತನು ಮುನಿಗಣವಂದ್ಯನು 
ಲೀಲಾವಿನೋದಿಯು ಶೂಲಿ ತಾ ಬಾರಾ ' 


ಇಟ್ಟಿ ತಿಲಕ ಭಸಿತದಿನತಿಜಾಣ. 

ತೊಟ್ಟು ಮಾತಂಗ ಚರ್ಮಹಿತ ಭೂಷಣ 
ನಿಟ್ಟು ಮಾಡಿದ ನವಪಟ್ಟಕಛಿಕನನು 
ಮುಟ್ಟಿಸಿ ಕಮಲಕೊಂದಿಸಿ ಕರೆತಾರೆ 


CC-0. Jangamwadi Math Collection, Varanasi. An eGangotri Initiative 


೪ 


೪ 


ಇಷ್ಟಲಿಂಗ ಅಂಕಿತದ ಸ್ವರವಚನ ೧೫೯ 


ಮೆಂದಾಕಿನಿಯನು ತಾನಗಲದೆ ನಿಂದ 

ಮುಂದರಿಯದೆಯೆನ್ನನೆಗಲಿ ತಾ ಹೊಂದ 

ಕಂದುಗೊರಳದೇವ ಕನಕಾದ್ರಿನೆಲೆವಾಸ ಘ್‌ 

ಇಂದುಮುಖಿಯೆ ಎನ್ನ ರಮಣನ ತೋರೆ 2. 


ಕರಕರೆಯೆನ್ನೊಳು ಮಾಡುವನಲ್ಲ 

ಹುರುಳುಗೆಡಿಸಿ ಸರಿಸಮಾನರೊಳೆಲ್ಲ 

ಕರಣೇಂದ್ರಿಯಂಗಳನರಿವ ಸುಜಾಣನು 

ತರಳೆ ರನ್ನಳೆ ನೀನು ಕರೆತಾರೆ ಬೇಗ ೪. 


ಗಂಭೀರಗುಣದವನೆಂದು ತಾತನ್ನ 

ಹಂಬಲಿಸಿಯೆ ತನ್ನ ಸವಿಯನೊಂದೊಂದ 

ಶಂಭುಶಂಕರ ಕರದಿಷ್ಟಲಿಂಗವ ಬೇಗ 

ರಂಭೆ ಪಾರ್ವತಿಗೆ ತಾನೊಂದುಗೂಡಿಸಿದೊ .. ೫ 
೧೭೫ ಸ 

ಸೋಜಿಗವನು ಸೊಗಸಿನಿಂದಲಿ ಕೇಳಿ ; 

ಮಾಜಿ ಒಳೆಯಿಕೆ ಮರಸಿ ಪೊಕ್ಕದೇನೆಂಬೆ : ॥ ಪಲ್ಲ 


ಒಂದು ರಾಶ್ರೆಯಲಿ ತಾ ನಿಂದು ಶಿವಾರ್ಚನೆಯ 

ನಿಂದು ಮುಸುಕುವ ಪರಿಯ ಕಂಡಿದೇನು 

ಹೊಂದಿ ಮಲಗಿರುವ ಗುರುಶಾಂತಪ್ಪಗೆಯು 

ಮುಂದರಿಯದೆಚ್ಚತ್ತು ಸುಮ್ಮನಿರಲವರು 0 


ಮನವು ಸಂಚಲವಾಗಿ ರೋಮವೆಲ್ಲವು ನಿಗುರಿ 

ತನುವಿಗೆಲ್ಲಕೆ ಮುಸುಕ ಬಿಗಿದುಕೊಂಡು _ 

ಘನ ಮನವ ಬಲುವಿಡಿದು ಮಿಗಿಲು ಕೋಪವ ತಾಳಿ, 
ಚಿನುಮಯನೆ ಗತಿಯೆಂದು ಜಿಮ್ಮಿ ಸಾಣವನು - .... :, ವಿ 


ತೊಲಗಿ ತಾ ಹಿಂದಕ್ಕೆ ಮೂಲೆ ಮೂಲೆಯ ನೋಡಿ 
ಚೆಲುವ ಉಪ್ಪಿನಕಾಯು ಗಡಿಗೆ ಬಿಟ್ಟು 
ಬಲವಿನಿಂದಲಿ ನಿಂದು ಬೆದರಿ ಪೋಗಿಯೆ ತಾನು 
ಸಲುವ ತವುಡನು ತಾನು ತಿನ್ನುತಿರಲು 


CC-0. Jangamwadi Math Collection, Varanasi. An eGangotri Initiative 


೧೬೦ ಸ್ವರವಚನ ಸಂಪುಟ ; ೪ 


ಒತ್ತಿ ಕೂಗಿಯೆ ಮನೆಯನೆಲ್ಲರನು ಎಬ್ಬಿಸಿಯೆ 
ಕೃತ್ಯವಿದು ತಮ್ಮೊಳಗೆ ತಿಳಿದು ನೋಡಿ 
ಭೃತ್ಯ ಗುರುವಿಗೆ ಪೇಳೆ ಕೇಳಿ ದೀಪವ ಹಚ್ಚಿ 
ಒತ್ತರದಿ ಬಡಿದು ತಾ ಕಟ್ಟಿದನದನು 


ಮದಳಿ ಆದನುವೆ ಕಳೆಚಿ ಒದಗಿ ಒಳಯಿಕೆ ಬಂದು 

ಅದುರಿಸಿಯೆ ನಿದ್ರೆಗೈದವರನೆಲ್ಲ 

ಮದನಾರಿ ಪರಶಿವನು ಇಷ್ಟಲಿಂಗನು ತಾನು ಬರೆಸಿದ ಬರೆವೆಂದು 
» ಇದು ಚೋದ್ಯ ರಮಣಿ 


೧೭೬ 


ಶಕುನಿವಾಹನ ನೇತ್ರಾಂಕಿತನೆ ದುಗ್ಗಕೂಪಾರೆ ಏಕೋ ತ್ರಿಜಗಕಾಧಾರೆ 
ನಾಕಾದಿ ಗರಳ ಪರಿಪಾತ್ರ ವಾಮನಾಕಾರ 


ಮಂದಾಕಿನಿ ಜಟಾಧರಾಯ ವಿದಗ್ಧ ಗೌರಾಯ 
ಕಂದುಗೊರಳ ಸ್ನೇಹಾಯ ವೀರರಸಾಯ 
ಮಂದರಧರಹರ ಮಂಜುಳತನು ಸಿತ 
ಬಂಧುರಹಿತ ಶಿವಲಿಂಗದಿವ್ಯಾಂಗ 


ಕುಡಲಾಣತಿ ಮಾತನು ಕಲ್ಪ ವಿವೃಕ್ಷ 

ಉಡುಪತಿ ಇನನುದಯ ಕಾಲಸಂಹಾರ 
ಕಡಿವಿಡಿ ವಿಷವನು ಬಿಡದೆ ನಂಜಿಯುತ 
ಪಡೆಯು ಸುರರ ಗಣವಿಡಿದು ರಕ್ಷಿಪನೆ 


ಕೊರಳ ಸುರಾಹಾರ ಕಪಟ ನಿಕಾಯ 
ಕುರುಹ ಮರ್ತ್ಯವಿನಾಶಾಯ ವಲ್ಲಭರ್ದೇಹ 
ಉರಿ ನಯನೇಶ್ರದಿ ಶರಭ ತಾ ರವುದ್ರದಿ 
ಪರವಾದಿ ಶಿರವರಿ ಕರದಿಷ್ಟಲಿಂಗ 


೧೭೭ 


ಭೇದಿಸಿದವರಿಗನಾದಿ ಪ್ರಣಯ ತೋರಿ 
ಮೂದೇವರೊಡೆಯ ಕರದ ಇಷ್ಟಲಿಂಗ 


CC-0. Jangamwadi Math Collection, Varanasi. An eGangotri Initiative 


1ಪಲ್ಲ 


ಇಷ್ಟಲಿಂಗ ಅಂಕಿತದ ಸ್ವರವಚನ ೧೬೧ 


ಆಶನೆ ವೆಸನಗಳೇಳೆ ೆ ದಶವಾಯುಗಳಿನೆಲ್ಲ 
ಪಸರಣೆ ಮದವೆಂಟನೆಲ್ಲ 


ಬಿಸಜಕಮಲ ಸುತ್ತಿ ಹಸಿವ ಸೂಸರಿ ಫಣಿ 
ಬ ದ ನಿಲಿಸಿ ಶಶಿ ಬೆಳೆ ಫಲವದಾಗರವ ಕುರುವನೊ 


`` ದೆಸೆನಾಕು ಸುಮನದಿಯಿರಿಸಿ ಪಶುಪತಿ ಪರಶಿವ 
ವಿಷಧರ ನುತಕಾಯೆ ಶಶಿಧರ ಗಂಗಾತರೆಂಗ ೧ 


ಎಪ್ಪತ್ತೆರಡುನಾಡಿ ಬಲಿದಿಂದ್ರಿಯವ ಸುಟ್ಟು | ಗ 


ಒಪ್ಪಿನಮೆಲ ಮೂರನಳಿದು 
ಒಪ್ಪು ರು ವರ್ಗವ ತರಿದು ಸಹಸವ 


ಒಪ್ಪಿತಾ ರಕ್ಷಣೆ ತನ್ನ 


ಯಾಪ್ಯಾ ಯನದೊಳು ನಿಜಸುಖವನು ತೋರಿ 
ಗೋ ಪ್ಯ ಓಿ ನಡೆವದಾದಿಯನು 


ತಪ್ಪ ದೆ ನೆಯನಿಂದ್ರಿ ಕರಣಂಗಳ ಕಲಕಿಸಿ 
ಮುಪು ಎರದಹನೆನ ಕಾಯತರಂಗ ೨ 


ನಾನಾ ಜೀವನದಾಯ ಮಾಯವಿಕಾಯದಿ 

ತಾನವಮಾಡಿಯೆ ಸಲಹೊ 

ಮಾನಸ್ಥಾಪ ಸರವರಿಚ್ಛೆಯ ನಡೆಸುವ 

ಭಾನುಕೋಟಿಯ ಕಳೆ ಆಯ್ಯ 

ಕಾನನದೊಳಂ ಕಾಲ ಕಾಮೆ ತೂರ್ಯಗಳನು ೩ 

ತಾನದನೆಲ್ಲವ ಕೊಯಿದು 

ಮಾನಮಮಕಾರವಾಗಿ ಸಲಹಿಸುತವನಿವ 

ಧ್ಯಾನದಿ ಪ್ರಭೆಸಂಗ ಕರದಿಷ್ಟಲಿಂಗ ೩. 
೧೭೮ 


ತನ್ನ ನಿಜವೆನಗೆ ತೋರಾ ದಾಮೋಜರೊಡೆಯಾ ತ 

ನಿನ್ನೆಲ್ಲಿಯ ಕ್ರೋಧ ಬಮ್ಮದಿಂದು ಚಿನ್ಮುಯ್ನಾ. ॥ ಪಲ್ಲ 

ನಿನ್ನೆಯೆನ್ನೊಳು ಭಾ ಭಾಷೆನಾಡಿ...ಮಾಡಿ 

ಇನ್ನೆಮ್ಮ ಹಂಬಲ ಮರೆದ ಮುನ್ನ ಮಾಡಿದ ಫಲವನ್ನ ಕೇ 

ಳೆನ್ನ' ಗುಣರನ್ನ ನಿನ್ನಾಣೆಯೆನ್ನ 

ಮನ್ನಿಸದವನು ತಾ 'ಫೋದ ಚೆನ್ನಿಗ ವೀರ ಉನ್ನತ ವನಸಿರಿಯನು 

ಚೆನ್ನೆ ಚದುರನತಿಜಾಣ ಗೀರ್ವಾಣ ಶರ್ವಾಣ ಮತ್ತಾ ಣ ತಾನು ೧ 
11 


CC-0. Jangamwadi Math Collection, Varanasi. An eGangotri Initiative 


೧೬೨ ಸ್ವರವಚನ ಸಂಪುಟ ; ೪ 


ಕೂಡೆ ಎನ್ನೊಳು ಉಂಡು ತಾನು ಕೂಡಿಯ ಮಾಡಿ 

ನೋಡಾ ಹಿಂತಿರುಗಿ ತಾ ಪೋದ 

ರೂಢಿಯೊಳಗೆ ನಗೆಗೇಡ ಬಹುಕೇಡ ಹರ 

ನೋಡಾ ಮನ್ನಣೆ ಮಾಡ: 

ನಾಡಾಡಿ ಮಾತಲ್ಲ ಕೇಳು ಹರಣದೊಡೆಯ 

ಮೂಢೆತನವ ಮಾಡಿಕೊಂಡ 

ನೋಡಿ ತನ್ನಯ ಹಂಬಲನು ಬಯಸಿ ಸಹಸಿ ಸುಭಾಷಿ ತಾನು ೨ 


ಎಂದೆಂದು ಎನ್ನನೆಗಲಲಿಲ್ಲ ಇಂದುಧರೇಶ 

ಹಿಂದಿನ ಕುರುಹನೆಲ್ಲ ಮರೆದ 

* ಬಂಧುಬಳಗವ ತೊರೆದು ನಾ ಮರೆದು ತನ್ನನು ಬೆರೆದು 

ಒಂದು ಕೊರತೆಯ ನಾನರಿಯೆ ತನ್ನರಿವಿನಿಂದ 

ಕಂದಿ ಕುಂದದೆ ಸುಖದೊಳಿರ್ದೆ 

ಒಂದು ಮನನಿವನಲ್ಲ ತಾನೊಲ್ಲ ಬಹುಬಲ್ಲನೀತವಿರದಲ್ಲ ೩ 


'ಆಗಮನಿಗಮಗೊಂದನೆ ಭವರೋಗವೈದ್ಯನೆ 

ಭೋಗಕಾದಿಯು ಶಂಭು ತಾನೆ 

ಜಾಗ್ರತ್‌ ಸ್ವಪ್ನ ಸುಷುಪ್ತಿಯಲಿ ತಾ ಸುಳಿವಯೆನ್ನೊಳವನಾಲಿಂಗ ಸವಿವ 
ತೂಗುಮಂಚದಲೋಲಾಡುವ ಸುಗುಣತೇಜ 

ಭಾಗೀರಥಿಯ ಮೆಚಿ ಕ್ವಿಕೊಂಡ ಮ 
ಸೋಗೆಗಂಗಳೆಯೆನ್ನ ಮರೆದ ತಾ ಬೆರೆದನೆಲ್ಲವ ಮರೆದ . ೪ 


ಆದಿ ಅನಾದಿಮೂರ್ತಿಯೆನ್ನ 

ಭೇದವನರಿಯ ಆಧರಾಮ್ಮ ತವ ಸವಿಯ ತೊರದ 

ಹಾದಿ ಹಂಬಲನೆಲ್ಲ ಬಿಟ್ಟ ಬಹುದಿಟ್ಟ ಕಾಲನ ಸುಟ್ಟ. 

ವಾದತರ್ಕಕೆ ನಿಲುಕದಾದ ಅದು ತಾಕಾರ 

ಮಾದೇವ ಕರದಿಷ್ಟಲಿಂಗ 

ಕ್ರೋಧಮನವನೆಲ್ಲ ಕಳೆದ ತಾ ತಿಳಿದ.ಸಂಧಿಯ ಬಿರೆದ ೫13೬. 
Ao 

ತಾನಾಕೆ ಮುನಿದ ನೋಡು. ಜಾಣನಷ್ಯಲಿಗತ ಕ ಪು 

ನಾನಾ ವಿನೋದಿ ಶಂಭು ತಾನೆ. | ॥ ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


ಇಷ್ಟಲಿಂಗ ಅಂಕಿತದ ಸ್ವರವಚನೆ ೧೬೩ 


ಕಣ್ಣಿನ ಕಾಮಗಳನೆಲ ನೋಡೆಯ್ಲ್ನಯೊ. - 
ಇ ನ್‌ £) 4 


ಸಣ್ಣಿಸಿ ಉಣ್ಣಿಸಿ ಉಡಿಸಿ ನೋಡಿ RS) 
ಚಿಂತೆಯನೆಲ್ಲವನಳಿದ ನೋಡಯ್ಕ್ಮಯ್ಕೊ 
ಕಾಂತಿಯ ಭ್ರಾಂತಿಯನೆಲ್ಲವನಳಿದ 3 ೨ 


ಶರಣಸಂಕುಳಕೆಲ್ಲ ಒಡೆಯ ನೋಡಯ್ಯಯ್ಯೊ ಸ 
ಹೊರೆವ ಬೆರವೆ ವರವನೀವ ೩ 


ಸೊಕ್ಕಿದವರ ಹಲ್ಲ ಕಳವ ನೋಡಯ್ಯಯ್ಯೊ 
ಬೊಕ್ಕಿಯ ಲೊಕ್ಕಿಯ ಹಾಕಿಯೆ ಕೊಲ್ವ ಲ 


ಅಷ್ಟದಿಕ್ಕುಗಳಿಗೆ ಕರ್ತ ನೋಡಯ್ಯಯ್ಯೊ 

ಶ್ರೇಷ್ಠನು ದೃಷ್ಟನುವಿಷ್ಟಲಿಂಗನು ೫ 
೧೮೦ 

ಒಲಿದು ಕೈಲಾಸನಿಳಿದು ಸಲಹುವೆ ಮರ್ತ್ಯವ 

ಬೆಲೆಯಿಲ್ಲ ನಿನಗೆ ಹಿರಿಕುರುವತ್ತಿಯ ಬಸವ ॥ ಪಲ್ಲ 


ಪಣೆಗಿಟ್ಟ ವಿಭೂತಿ ಹಣೆಗಟ್ಟು ಮುಖರಂಬ 
ಧಣರೆಂಬೊ ಹೊಕ್ಕುಳಗಂಟೆ 

ರುಣರೆಂಬೊ ಹುಲಿಗೆಜ್ಜೆ ಕೊರಳ ಸರಗಳಿಂಟು 

ಹೊಣಕೆಯ ಕಾಲಪೆಂಡೆಯವ 

ಗಣನೆಯಿಲ್ಲವು ಮುಖರಂಬಕೆ ಬೆಲೆಯಿಲ್ಲ 

ಧಣಧಣರೆಂಬೊ ಮೇಳ 

ಬಣಗುಭೂತಗಳನು ಕುಣಿಸಾಡುತಲಿ ನಿಂದು 

ಕಣಿಪರುಷವನೀವ ಬಸವಲಿಂಗಾಂಗ ಮ 0 


ಸತ್ಯಸದಾಚಾರಿ ನಿತ್ಯಾನ್ನದಾಸೋಕಿ 

ಚಿತ್ತಾಹಾರವಂ ನೀಡಿ 

ಹೊತ್ತು ಹೆಗಲ ಕೊಟ್ಟು ಭೃತ್ಯದಿ ಸಲಹುವೆ 

ಮೃತ್ಯುಂಜಯ ಪರಮಪಾವನ 

ಕೃತ್ಯಕುಹಕರನು ಚಿತ್ರವಿಚಿತ್ರಿಸಿ 

ವಿತ್ಯಾದಿಗಳನೆಲ್ಲ ಅಳಿದು 

ಹತ್ಯೆವಿಡಿದು ಜೀವ ಸಲಹಿ ತೃಪ್ತಿಯ ಟ್ರಾ 
ಕರ್ತೃ ಮೂಲೋಕಕಾದಿಯೆ ಬಸವಲಿಂಗ... | ಜಿ 


CC-0. Jangamwadi Math Collection, Varanasi. An eGangotri Initiative 


೧೬೪ 


ಏಳುಶ ಬಸವೆನ್ನೆ ಕಂಟಕವು ನೆರೆ ಓಡವೆ ಪರಿಹರಿಸಿ 
ಢಾಳಕತನದ ಖೂಳರನೆಲ್ಲ ಜ್ಞಾನಕ್ಕೆ 

ಮೇಳವ ಮಾಡಿ ನೀ ಸುಖಿಸಿ 

ಪೇಳಲೆನ್ನಳವಲ್ಲ ಬಸವನ ಮಹಿಮೆಯ 

ಸೊಳಿಸಿ ದಕ್ಷಿಣಕಾಶಿಯಲಿ 


ಮೇಳದಿ ಮಂಡಿಸಿ ಲಿಂಗದನಿದಿರಲಿ ದೇವಭಕ್ತರನೆಲ್ಲ ಸಲಹಿ 


ಕಾಳಕಂಧರಮೂರ್ತಿ ಆದಿಯು ಇವನೆಂದು 
ಮಾಯದುರಿತ ಕಳೆವ ಕರದಿಷ್ಟಲಿಂಗ 


೧೮೧ 


ಅಣ್ಣ ನಿನಗೆ ತರವೆ ಈ ಬುದ್ಧಿಯು ಅಣ್ಣ ನಿನಗೆ ತರವೆ 


ಪೆಣ್ಣಿಗೋಸ್ಕರವಾಗಿ ಹೆಣ್ಣಿ ದೆ ಕಾಯವ 


ಒಂದು ಉದರೆದಲ್ಲಿಯು ಜನಿಸಿ ಬಂದ 
ಮುಂದರಿಯದೆ ಮರೆದು 

ಕಂದಗೆ ಪಟ್ಟವ ಕಟ್ಟಿ ನೀ ಸುಖದಿಂದ 
ನಿಂದು ನೀನಿರಬಹುದೆ 


ಅರಮನೆ ಗುರುಮನೆಯ ದೈವಗಾರ 
ರರಿಯರೆ ಸೂಕ್ಷುಮವ 
ಗರುವಿಕೆ ತಮ್ಮೊಳು ತಾಳಿಕೊಂಡಿದ್ದರೆ 
ಹರನು ತಾನೊಪ್ಪವನೆ 


ತಳಲೋಕ ನಡುಲೋಕ ಮೇಲೋಕದ 
ಕಳೆಯುಳ್ಳ ಮಹಿಮರೆಲ್ಲ . 

ತಿಳಿದು ನೋಡಿಯೆ ತಾವು ಹಳಿದು ಕಳೆವರೆಂದು 
ಉರುವಣಿಯಿದ್ಯಾತಕೆ 


ನಿತ್ಯವಲ್ಲವು ಕಾಯಕೆ ಕೇಳೆಲೊ ಅಣ್ಣ 
ಸತ್ಯವು ಸ್ಥಿರನಲ್ಲದೆ 

ಕುತ್ತಿಗೆ ಗರುವಿಕೆ ನಡೆಯದು ಕಲಿಯೊಳು 
ಮತ್ತೆ ನೀ ತಿಳಿದು ನೋಡು 


CC-0. Jangamwadi Math Collection, Varanasi. An eGangotri Initiative 


ಸ್ವರವಚನ ಸಂಪುಟ; ೪ 


ಇಷ್ಟಲಿಂಗ ಅಂಕಿತದ ಸ್ವರವಚನ 


ಎಲ್ಲವೆರಂತವರು ಅಲ್ಲವು ನಮ್ಮ 
ಹೊಲ್ಲದೊಳ್ಳಿತನೆಲ್ಲವ 
ಅಲ್ಲಮಪ್ರಭು ಕರದಿಷ್ಟಲಿಂಗದ ಮುಂದ 


ನೆಲ್ಲವ ಗೆದ್ದುಪೋಗು* 


೧೮೨ 


ಇರುವೆ ಎಂಬತ್ತುನಾಲ್ಕುಕೋಟಿ ಜೀವದಯೆ 
ಮರುಕ ಮಮಕಾರಸಹನಾದಿತೀತೆ 

ಪ್ರರಹರ ನಿರ್ಮಲಾತೆ ವರ ಕರುಣಿನೀಜಾತೆ 
ಹೆರೆಸಾರೆನೀಲೋಕಕ್ಕೆ ಜೀವಗಾಥೆ 


ಗಗನಂತರಂತನಾಂತು ನೀನೆ ಕಳಾಕಾಂತೆ 
ಮಿಗಿಲು ದಯಾಪರಹಿತೆ ನಿತ್ಯಸತ್ಯೆ 

ಸುಗುಣೆ ಸಾರಾಮೃತೆ [ಅಘ[ಹರ: ಜಟಾನಿತ್ಯೆ 
ನಿಗಮಗೋಚರ ಪ್ರೀತೆ ಮೃಗಧರ ಶಾಂತಿತೆ 


ಅಪರಂಪಾರ ನಿತ್ಯ ನೀನೆ ಜೆಲ್ವೆ 

ಗುಪಿತ ಗುಮೆಂಟಕಿ ಪಿರಿಯೆ ನೀನೆ 
ವಿಪರೀತ ಮಹಿಮೆ ನೀ ಸಕಲ ದಯಾಕರಿ 
ಅಪರಂಜಿ ಕರದಿಷ್ಟಲಿಂಗ ಸಾಕ್ಷಿ 


೧೮೩ 


ಏಕೆ ದಯಮಾಡಲೊಲ್ಲೆ ಎಲೆ ಶಂಭು 
ಲೌಕಿಕದೊಳು ಕೂಡಿಸಿ 


ಸಾಕಾರವಾಗಿ ನೀ ಬಂದು ರಕ್ಷಿಸಿಯೆನ್ನ 
ಏಕೊ ಪರಶಿವನೆ ಕೇಳು 


* ಇಲ್ಲಿಂದ ಮುಂದಕ್ಕೆ ೮ ವಾರ್ಧಕಸಟ್ಟದಿಗಳವೆ. 


೧೬೫ 


CC-0. Jangamwadi Math Collection, Varanasi. An eGangotri Initiative 


ಸ್ಟ ಸ್ವರವಚನ ಸಂಪುಟ ; ೪ 


ಸತ್ಯ ಉಳ್ಳಂತವರಿಗೆ ಎಲೆ ಶಂಭು 

ಕೃ ತೃನಿಂದ್ಯವು ಬಾಳವು 

ಹತ್ತೆ ಸೇರಿಸಬೇಡ ಮೃತ್ಯು ಮಾನವರೊಳಗೆ 

ಚಿತ್ತವಿಸಿ ಕೇಳು ಪ್ರಭುವೆ 

ನಿತ್ಯವರಿಯದ ಮೂಢರು ಕಲಿಯೊಳಗೆ 

ವಿತ್ವರಿಸಿ ಶರಣರಲ್ಲಿ 

ಮತ್ತೆ ನನಗಿನ್ನಾರು ಸರಿಯಿಲ್ಲಯೆಂಬವರ 

ಕತ್ತರಿಸು ಕಿವಿಮೂಗನು ೧ 


ಹೀನಜಾತಿಗಳುಯೆಲ್ಲ ಕೂಡಿನ್ನು 

ಮಾನ ಅಭಿಮಾನೆಗಳಲಿ 

ಶ್ವಾನಸಿಂಹವ ಕೂಡೆ ಸೆಣಸಿ ಸರಿಯೆಂಬುವರ 

ಏನೆಂಬೆನಯ್ಯ ಪ್ರಭುವೆ 

ತಾನರಿಯ ವಾದದಲ್ಲಿ ಘನವೆಂದು 

ಜ್ಞಾನಬೋಧಾವೃತರೊಳು 

ನಾನು ನೀನೂ ಸರಿಯೆಂಬ ತರ್ಕಿಗಳನು 

ಕೊನೆನಾಲಿಗೆಯ ಚಿವುಟಿ ಪ್ರಭುವೆ ೨ 


ಉಂಡುಂಡು ಮನೆಗಳಲ್ಲಿ ಘಾತಕವ 

ಮೊಂಡ ದಿಂಡೇರುಯೆಲ್ಲರು 

ಭಂಡುಮಾಡುವರು ಬಲಾಢ್ಯ ಮಾನ್ಫವಿಗಳ 

ಕೊಂಡೆ ಚಾಡಿಯಲಿ ಪ್ರಭು 

ಗಂಡನುಳ್ಳ ಗರತಿಯ ನೋಡಿನ್ನು , 

ಲಂಡೆಯೆಂಬುತ ಸರಸವ 

ಮಂಡಿಸಿಯೆ ಕುಳಿತು ರತಿಕ್ರೀಡೆ ವಂಚಿಸುವಂಥ 

ದಿಂಡೆ ಮಸ್ತಕರ ಶೂಲ ೩ 


ಆದಿಭೇದವನರಿಯದೆ ಮಾದಿಗರು 

ವಾದಿಸಿಯೆ ಹಿರಿಯರೊಳಗೆ 

ಕ್ರೋಧ ಮನದಲ್ಲಿಟ್ಟು ಮಾದೇವ ಶರಣರೊಳು 

ಕಾದಿ ತಾ ಗೆಲುವನೆಂದು ಸಾಧನೆಯ ಕೃತಕದಲಿ ಮಿಗಿಲೆಂದು 

ಹೋದರಗಣಿತ ಕೋಟಿಯುಗದಿಯಲ್ಲವುಯೆಂದು 
`ಶೋಧಿಸಿಯೆ ನೋಡಿನ್ನು ಮಾಧವನ ಬಳಗವೆಲ್ಲ - . ೪ 


CC-0. Jangamwadi Math Collection, Varanasi. An eGangotri Initiative 


ಇಷ್ಟಲಿಂಗ ಅಂಕಿತದ ಸ್ವರವಚನ 


ನಾಗಭೂಷಣ ವಂಹಿಮರ ಕೂಡಿನ್ನು 

ಆಗ ಸರಸಗಳಾಡಲು ಇತು 

ಕಾಗೆ ಕೋಗಿಲೆಯೊಡನೆ ಸೆಣಸಿ ಸರಿಸೆಂಬುವ ತಾ ಗೆಲುವದೆ 

ವಾಗ ಮೂರ್ಹರುಯೆಲ್ಲರು ಭೋಗ ್ಞ 

ಭೋಗಾದಿಗಳಿಗೆ ಮಿಗಿಲೆಂದು 

ಯೋಗಿ ಮುನಿನಾಥ ಆದಿ ತಾ 

ಭಾಗಿರಥೀಷ್ಟಿಯ ಕರದಿಷ್ಟಲಿಂಗವೆ ನಿಮ್ಮ ಮರದವರಿಗಿಂಥ ಪ್ರಾಪ್ತಿ ೫ 


೧೮೪ 


ಆಯ್ಕಾ ನಿಮ್ಮ ನಿಜದ ನಿಲವೆ ಪ್ರಿಯಮಾನ್ವರರಿಯರಿನ್ನು 
ಹೊಯ್ಯಲರಿಯದಧಮರೆಲ್ಲ ಕ್ರಮನ ದಪ್ಪುವರು ॥. ಪಲ್ಲ 


ಬಿಡದೆ ನಿಮ್ಮ ಸ್ತುತಿಯೊಳಿಪ್ಪ 

ನುಡಿಯ ಮರೆಯ ಮಾಡಲೇನು 

ಮಡದಿಯು ತಾನಾಗಿ ತಂದು ಅಗ್ನಿ ಮುಂದಿಡೆ 

ದೃಢದಿ ನಿಮ್ಮ ಪೂಜೆ ಮಾಳ್ಬ 

ಸಡಗರ ಗದ್ದುಗೆಯು ಪೊತ್ತೆ ಗಡಗಡನೆ 

ನಡುಗಿ ದೇವ ಕಳಲುತಿರ್ಪರು 0 


ಮರೆಯ ಮಾಡಬೇಡವಯ್ಯ 

ಬರಿಯ ಹುಂಡಭಜಕರುಗಳ 

ಮುರಿದುಹಾಕು ಯಮನಪುರದ ಕುಂಡದಲ್ಲವರ 

ಅರಿವ ಬೆರೆವ ಕುರವ ಹರವ 

ಗರುವ ಮುರಿವ ಶರಳನನ್ನು k 
ಮರೆಯದೆ ನೀ ರಕ್ಷಿಸೆನ್ನ ತಂದೆ ಶಂಕರ | ತೆ 


ನೀನು ನಿನ್ನ ನಿಜವ ಮಾಡೆ. _ ` 

ತಾನು ನಿನ್ನ ಮರವ ಮರೆವೆ 

ಭಾನು ತಮವ ಆಟ್ಟಿ ಓಡಿಸುವ ಪರಿಯಾದೆ 
ಜ್ಞಾನಹೃದಯ ಬೆಳೆಯ ಬೆಳೆಸು 


ನೂನವಿಲ್ಲದೆನ್ನವಿಡಿದು pH 
ತಾನ ಮಾಡಿಯಿರಿಸು ಕರದವಿಷ್ಟಲಿಂಗನೆ ತ 


CC-0. Jangamwadi Math Collection, Varanasi. An eGangotri Initiative 


ಸ ಸ್ವೆರವಚನೆ ಸಂಪುಟ : ೪ 


೧೮೫ 


ಹರನೆ ಬಾರೊಯೆನ್ನೆ ಭಾಗ್ಯದಯಿರವೆ ಬಾರೊ 
ಮುನಿಜನಾದಿಯ ಹೊರೆವೆ ಬಾರೊ ಮರಣದೂರನೆ ಸಿರಿಯೆ ಬಾರೊ ॥ ಪಲ್ಲ 


ಭೂವಿಂಜನಗುತ್ಬ ತ್ಯ ಒಡೆಯನೆ 

ನಾಮರೂಪ ಕ್ರಿಯಹರಮಾರಿ  . 

ಸೋಮಸೂಡಿದ ದೇವ ಬಾರೊ ಮಹಿಮ ಬಾರೊ 

ನೇಮನಿತ್ಯಕಾದಿ ಬಾರೊ 

ಕಾಮಸಂಹರ ಪ್ರೇಮಿ ಬಾರೊ 

ಹೇಮಪರ್ವತದರೆಸೆ ಬಾರೊ ವಿಕಾಯ ಬಾರೊ ೧ 


ಬಂಧುಬಳಗದ ಮುಂದೆ ನಿನ್ನನು 

ಹೊಂದಿ ಘನಸ್ತುತಿ ಮಾಡಿದಂತದ 

ಚಂದದಿಂದರಿ ಒಪ್ಪವಿಟ್ಟು ನೀ ರಕ್ಷಿಸೆನ್ನ 

ಹಿಂದೆ ಮುಂದೆಯು ಪರಿಹಾಸಾರ್ಥವ 

ನಿಂದು ಆಡುವ ಲೌಕಿಕೆಲ್ಲಕೆ 

ಬಂದು ಕೀರ್ತಿಯ ಗಳಿಸಿಕೊಳ್ಳೊ ಪ್ರಚಂಡರಮಣ ವಿ 


ಚರಚೆಯಾಡುವದೊಳ್ಳಿತಲ್ಲವೊ 

`` ಹಿರಿಯ ಕಿರಿಯರೊಳಾಗುವಂತದ 
ಉರಿಯಕಣ್ಣಿನ ಶಂಭುಶಂಕರೆ ಕರುಣಿ ಬಾರೊ 
ಮುರವೈರಿಯ ಮರ್ದನನೆ ಬಾರೊ 
ಕರಕಪಾಲಪ್ರಿಯ ಬಾರೊ 

ತರಳೆ ಭಾವಕಿ ಮೆಚ್ಚಿ ವಿಷ್ಟಲಿಂಗ ಬೆರೆದ 


೧೮೬ 


ನೀರಜಮುಖಿ ಕೇಳ ಭಾಳನೇಶ್ರನು ತಾನು ಮರೆದೊರಗಿದ ಮೇಲೆ 
ಏರಿ ಬದಿ ಮುಟ್ಟುತರೆವೇನು ತನಗಿಂಥ ಸರಸದೋರುವದು  : ॥ ಪಲ್ಲ 


ಬಿಡದೆ ತಕ್ಕೆಯೊಳಿಡೆ ಮುಡಿವಿಡಿ ಮುದ್ದಿ ಡುವನು 
ಕಡಿವಿಡಿದೆನ್ನನು ದಿಡುಗ ದಿಡುಗ ಮಾಡಿ 
ಕಡೆಗೆ ತಾ ಪೋಗುವ ಬೆಡಗ ನೀ ಕೇಳು ೧. 


CC-0. Jangamwadi Math Collection, Varanasi. An eGangotri Initiative 


ಇಷ್ಟಲಿಂಗ ಅಂಕಿತದ ಸ್ವರವಚನ 


ಬಿಬಿಜಿಬಿ ನಾಣ್ಯವನುಟ್ಟು ಗಾಬರಿಯಲಿ ಪಿಡಿದು 
ಸಬಿಸುರತಿಕೆಯ ಮಾಡಿಯೆನ್ನನು ಜಗ್ಗಿ 
ಅಭಿಮಾನನೆಲ್ಲವ ತಾನು ಸೂರಾಡಿಕೊಂಡ 


ಕೊರಳಹಾರವ ಪಿಡಿದ ಮರುಳಾಟವನು ಮಾಡಿ 
ಅರತಿಯಿಂದಲಿ ಪಿಡಿದು ಸೊಗದಿ ಜೋಡ 
ಉರವಣಿಯೆಲಿ ನಖಗೆರೆಯ ಮಾಡಿದನೆ 


ಇಇs ಸೃಷ್ಟಿಲಿ ತಾ ನೋಡಿದರೆ 
ನಷ್ಟವ ನೋಡಲಿಲ್ಲ ದೃಷ್ಟಪ್ಪಭು 


ತೂರ್ಯತವಕ ಮಾಡಿ ಕಾರ್ಯನೆಲ್ಲವ ಗೆದ್ದು 
ಸೂರ್ಯಚಂದ್ರರೆ ಪ್ರಭೆ ಬೆಳಕೆ ತೋರಿದ ಕಾಣೆ 
ಭಾರ್ಯೆ ಸನ್ನೆಯನರಿದ ಕರದಿಷ್ಟಲಿಂಗ 


೧೮೭ 


ಸುಜನ ಕುಜನ ಸರಿಯೆ ಮೂಜಗದೊಳು 
ಅಜಗೆ ಹರಿಯು ಸರಿಯೆ 

ತ್ರಿಜಗದೊಳಗೆ ನಿಜವಾಕ್ಯವನಾಡುವ 
ಭಜಕಭಂಡರು ಸರಿಯೆ 


ಮಾರಹರ ಮರೆದು ಮಚ್ಚರಿಸಿಯೆ 
ದುರುಳಸಿರಿಯನಾಳುವೆ 
ಪೋರನಾಗಿಯೆಸದೆ ಬೀಜದ ತಲೆಯಾದ 
ವೀರನವತಾರದಿ 


ಸಂದೇಹವಿಲ್ಲದಲಿ ವ್ಯಾಘ್ರನು ತಾನು 

ಒಂದು ಜೀವುಳಿಯದಲಿ 

ತಿಂದು ಸೊಕ್ಕಿಯೆ ಮೂರಿ ಮಲತರೆ ಶಿಕ್ಷಿಸಿ 
ತೆಂದೆ ಪೊದ್ದುದನರಿಯ 

ರೂಪ್ಯ ಅಂಬುಧಿ ಜನಿಸಿ ಧಾತ್ರಿಯೊಳು 

ತಪ್ಪಿ ನೀರಾಗದಂತೆ 

ಹಿಪ್ಪೆಯ ತಿಂದು ನರಿಯು ಸೊಕ್ಕಿ ಮದ್ದಾನೆಯ 
ತಪ್ಪಿ ತಾ ಜರಿಯಲೇನು 


॥ ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


ಇಂ) ಸ್ವರವಚನ ಸಂಪುಟ : ೪ 


- ಮಾರದೈತ್ಯನೆಂಬವ ಸೊಕ್ಕಿಯೆ ತಾನು 

ಪಾರುಮಾಡಿದನೆಲ್ಲರ 

ದಾಮೋದರನು ಅರ್ಧಕಿವಿಯನು ಕೊರಸಿದ 

ನಾಡಗಾದೆಯನರಿಯ ಜಃ 


ದಿಕ್ಕುಪಾಲರುಯೆಲ್ಲರು ವಂದಿ ಪೊಗಳೆ 
ಸೊಕ್ಕುಮುರಿಸಿ ಕೊಂದರು 

ಮುಕ್ಕಣ್ಣ ಕರದಿಷ್ಟಲಿಂಗಜ್ಞಾನತರ ಫ | 
ತರ್ಕಿಸಿ ಕೆಡಲಿಬೇಡ ನ 


೧೮೮ 


ಬೆಳಗಾಯಿತು ಏಳಿ ಲಂಗಪೂಜೆಗೆ 
ಕಳಿಯುಳ್ಳೆ ಮಹಿಮರೆಲ್ಲ ॥ ಪಲ್ಲ 


ಅಳವುಳ್ಳ ಕಾಂತೆರೆಲ್ಲ ಕಾಮಾರಿಯ 

ಬಳಿವಿಡಿ ಪೂಜೆಗೆಯು 

ಸುಳುವು ಪಾವನಮೂರ್ತಿವಳವರಿದೆಲ್ಲ 

ತಳುವದೆ ಪದವೀವ ನಳಿನಾಕ್ಷಿ ಕೇಳು ೧ 


ಕನಕಪುತ್ತಳಿ ಕೋಮಲ ಕಾಮಾಕ್ಷಿಯೆ 

ಕನಕಾದ್ರಿನೆಲೆವಾಸಗೆ 

ವಿನಯ ಉಪಚರಣೆಯ ತನು ಮನ ಧನವನು 

ಘನಕುಸುಮವನೀಪೂರಿತ ಪೂಜೆ ಮಾಡು ಪಿ 


ದೇವರಿಗೆಯು ದೇವನೆ ಶಂಕರನೆಂಬ 

ಬಾವನ್ನಾರೋಗಣೆಯ 

ತೀವರದಲಿ ನೀಡಿ ನಾಗವಳ್ಳಿಯನಿಟ್ಟು 

ಜೀವದಯಪಾಲಿನಿಡಿದು ನೀ ಮಾಡು ಸಸ | ತ 


ವಿಶ್ವಜನದ ತಾತಗೆ ವಿಶ್ವಶಿಕ್ಷೆಗೆ 

ವಿಶ್ವಾಸೆ.ಮನ ಬೇಗದಿ 

ವಿಶ್ವಾಶೇಶನ ಪಾಸಿ ವಿಶ್ವಾನಿಧಾನದಿ ... ಡ್‌ 
ವಿಶ್ವನಾಥೆಯೆವೀಶ್ವರನ ಪೂಜೆ ಮಾಡು & ಕ 


CC-0. Jangamwadi Math Collection, Varanasi. An eGangotri Initiative 


ಇಷ್ಟಲಿಂಗ ಅಂಕಿತದ ಸ್ವರವಚನ 


ಎಂದೆಂದಿಗು ಮರೆಯಾ ಈ ಶಿವಪೂಜೆ 

ಬಂಧು ಬಳಗ ಕೂಡಿ ನೀ 

ಚಂದ್ರಕೋಟಿಯು ಶಾಂತಿ ಕರದಿಷ್ಟಲಿಂಗವ 

ಇಂದುವದನೆ ಪೂಜೆಮಾಡು ನೀ ಏಳು ೫ 
೧೮೯ 


ತರುಣಿ ಕೇಳೆನ್ನನಗಲಿಯೆ ಪೋದನು 


ಅರಿಯೆ ಇಂತಿವನ ತ್ರಿಜಗದೊಳಗೆ 
ಶರಣಾಗತರಕ್ಷಿಪ ಪ್ರಧುಲಿಂಗವು 


ತೆರಳುವೆದುಚಿತವೆ ಹರಿಣಾಕ್ಷಿ ಕೇಳು | I ಪೆ 


30 


ತನುವಿನ ಕಪಟ ತೊಳೆದು ಶಾಚಿಮಾಡುವ 

ಮನವಿನ್ನೇತರಿದೆನ್ನ ಸವಿಯ ತೆಕ್ಕೊಂಬ 2 

ಮನು ಮುನಿ ಸ್ನಾತಕ್ಕೆ ಮೌಳಿತಾಯೆನ್ನ ಕೂಡೆ 

ಮಿನುನಗೆಯಲಿ ಮಿಂಚಿ ಹೊಳಕುವದೇನು ೧ 


ಶಕ್ತಿಗೆ ಚೈತನ್ಯ ಯುಕ್ತಿಗೆ ಕಾರುಣ್ಯ 

ಮುಕ್ತಿಗೆ ಸೋಪಾನ ಮುಂನಿಗಣವಂದ್ರ 

ವ್ಯಕ್ತವಾಗೆನ್ನ ಕೂಡೆ ಭಕ್ತಿದಾರಿಯ ತೋರಿ 

ಲಿಕ್ಷಿಗೊಡೆಯನ್ನನಗಲುವದೇನು ೨ 


ಆಗಮನಿಲುಕನು ಯೋಗಿಯೊಳಧಿಕನು 


ಭಾಗೀರಥಿಗಭವಭರಿತನಾಗಿರುವ 
ತೂಗುಮಂಚದ ಸುಪ್ಪತ್ತಿಗೆಲೋಲಾಡಿ 


ಸಾಗರ ಸನ್ನಹಿತ ಕರೆದಿಪ್ಟಲಿಂಗ ೩ 
೧೯೦ ಶೆ 

ಹರನುರಿಗಣ್ಣಿಂದ ಪುಟ್ಟಿದ ತರಳ ಬಾರೊಯೆಮ್ಮ ಐಸಿರಿ 

ದುರುಳ ರಾಕ್ಷಸರ ಸಂಹರಿಪ ಚೆನ್ನಬಸವ ಬಾರೊ 8 ಪಲ್ಲ , 

ಇಂದು ನಿನ್ನ ಮುಖ ಕಳೆಯವೇರಿತು | 

ಏನು ಇಲ್ಲಿಗೆ ಬರಲು ಯಾತಕೆ 

ಬಂದ ಕಾರಣವೇನೊ ಪೇಳೊ ಇಂದುಧರನೆ ' ' 

ಹೊಂದಿ ಹೊರೆದರನೆಲ್ಲ ರಕ್ಷಿಸು 

ಮಂದದೈತ್ಯರ ಶಿರವರಿ 

ಕಂದುಗೊರಳನೆ ಕರುಣಿಸೆನ್ನನು ತಂದೆ ಬಸವ 0 


CC-0. Jangamwadi Math Collection, Varanasi. An eGangotri Initiative 


೧೭೨ 


ಬಲುಕೋಪವ ತಾಳ್ಡುರಿಯ ಬಿಸಿಲಿಲಿ 
ಉಲುಕದಲಿ ನೀ ನಲಿದು ಬಂದುದ 

ನೆಲೆಯು ಕಾಣ ಲೌಕಿಕೆಲ್ಲಕೆ ಚೆಲುವ ಶಂಭು 
ಮಲಹರನು ಮಮಕರ್ತುದೇವನು 
ಕಲಹಪ್ಪಿಯ ಮಾಡಿದೆಲ್ಲಕೆ 

ನಿಲಗೊಡದೆ ಕಳುಹಿದನು ಇಕ್ಕೇರಿ ಪುಣ್ಯಸ್ಥಲಕೆ 


ದಿನದಿನಕೆ ಆರುಕುರುಹ ತೋರುತ 
ಚಿನುಮಯನು ಚಿದ್ರೂಪಕಾರನು 
ವಿನುನಿಷ್ಠೆಯ ಬಲವ ಮುಂದೆ ಕೊಡುವ ದೇವ 
ತನುಸಿರಿ ಭೋಗಕೆಲ್ಲಕೆ 

ಘನವ ಮಾಡಿಯೆ ತೋರಿ ರಕ್ಷಿಪ 

ಕನಕಗಿರಿ ನೆಲೆವಾಸ ಕರಸ್ಕಳದಿಷ್ಟಲಿಂಗ 


೧೯೧ 


ಶ್ರೀ ಗುರುವೆ ಶಿವಲಿಂಗ ಸುಜನಸಾರಹೃದಯ 
ಯೋಗಿಜನಹೃನ್ನಿವಾಸ ಈಶ 

ಯೋಗದೃಷ್ಟಿಲಿ ನೋಡಿ ರೋಗ ಪರಿಹರಿವಂತ 
ಭಾಗೀರತಿ ರವಂಕಾಂತ ಶಾಂತ 


ನುಡಿವ ನಾಲಿಗೆ ಕೊನೆಯವಿಡಿದು ಸಾರಾಮೃತವ 
ಮಿಡಿವ ಹರಪ್ರಭುವೆ ಸಂಗಲಿಂಗ 

ಇಡಿಕಿರಿದು ಕಾಮಕ್ರೋಧವನೆಲ್ಲ ತಿಳಿವಂತ 
ಸಡಗರದ ಮೂರ್ತಿ ನೀನೆ ಜ್ಞಾನಿ 
ಮಡದಿಯೊಳಜಗೆ ಮೊನೆದೋರಿ ಮಂಡೆಯೊಳಿಟ್ಟೆ 
ಕಡಲನತಿಮಥನ ಸಾರ ಧೀರ 

ಉಡುಪತಿಯು ಮಿಡಿದೇಳೆ ಬಿಡದಲತಿವಿಷಕಾರೆ 
ಸಡಗರದ ಶ್ರಾವನಿಷ್ಟಯೆಷ್ಟ 


ಗುಹಜನನದೆರೆಡೊಂದ ಪೊಳಲ ಶಿಖಿಯಲಿ 
ದಹಿಸಿ ಮಹಗಣರನೆಲ್ಲನುಳುಹಿ ತಿಳುಹಿ 
ತಹಮಾಡಿ ತವಕದಲಿ ಸಾಮಜಹಚ್ಚಡ ಮುಸುಕಿ 


CC-0. Jangamwadi Math Collection, Varanasi. An eGangotri Initiative 


ಸ್ವರವಚನ ಸಂಪುಟ: ೪ 


॥ ಪಲ್ಲ 


ಇಷ್ಟಲಿಂಗ ಅಂಕಿತದ ಸ್ವರವಚೆನ 


ಬಹಳ ಕೋಪಗಳಿಂದ ಉರಿಯ ನೇತ್ರಗಳಲ್ಲಿ 
ಕಾಹ ಮನಂ ದಹಿಸಿಯಿಟ್ಟದಿಟ್ಟ 
ಸ ಸುರರ ಬರಿಗಿಕ್ಕಿ ಸಾರಥಿಯನರಿದು 
ಮಹಾ ವೀರಭದ್ರ ಲೆಂಡ ಚೆಂಡ dt) 


ತಮವೆಂದು ಜರಿದರೆಯು ಕ್ರಮದಿ ನೀತಿಯ ಪೇಳೆ 
ನಿಯರ್ಧದೇಹ ನಿತ್ಯಸತ್ಯ 
ಹಿಮಗಿರಿಗಳಲಿ ನಮೊಯೆಂದು ಸೊಲ್ಲಿಸಿ 
[ಕ್ರಮ]ವಿಡಿದು ಸತಿಯರೆಲ್ಲ ಗೆಲ್ಲ 
ಯಮ ಅಂಧಕಸುರನದಮುಕಿಯದೆ ನಾಂಟಿತನ 
ದಮಿತಾಂಗ ಶಶಿಯ ಚೂಡ ಕ್ಷೇಡ 
ಅವಂಮ ಶಾಂತೇಶ ಕರಸ್ಮಳದಿಷ್ಟಲಿಂಗೇಶ 
ಪ್ರಮಥಾದಿಗಣರನುಳುಹು ಸಲಹು ೩ 


೧೯೨ 


ಆರಿಗಾರಿಗೆ ಇವನ ನೆಲದರಿವು ಕಾಣಿಸದು 
ಮಾರಹರ ಶಿವ ಬಲ್ಲ ಬಸವನಾತ್ಮವನು ॥ ಪಲ್ಲ 


ಅಸಮಾಕ್ಷ ಶಂಭುಶಂಕರ ತನ್ನರಿವಿನಿಂದ 

ದೆಸೆಯುಳ್ಳವನು ಬಸವನಲ್ಲದಿನ್ನಿಲ್ಲ 

ವಸುಧೆಯೊಳಧಿಕ ಹರಪ್ಪರದಿ ಮಧ್ಯದಮಾರ್ಗ 

ವಶವಾಗಿ ನಿಂತು ಪೂಜಿಪುದೆಂದನು WE 9 


ದಿಕ್ಕನೆಂಟೆಲ್ಲಕೆ ಸತ್ಯ ಸಮರಸ ನತ್ಯ 

ಒಕ್ಕಣಿಸಿ ವೇದಶ್ರುತಿ ಸಾರುತಿರಲು 

ಮೂಲೋಕ ಶಂಭು ಆತ್ಮದತತ್ವ ನೀನೆಂದು 

ಸೊಕ್ಕಿದರ ಪಲ್ಗಳನು ಕಿತ್ತು ಬಿಸುಡುವನೆ ತ 


: ಧರ್ಮವೆ ಮುಖರೆಂಬ ವಾಗ್ಯವೆ ಸೆಲೆ ಸತ್ಯ . 
. ನಿರ್ಮಳವೆ ತಡಿವಳೆಯು ಶಾಂತಿ ಬಾಲ 
ಕರ್ಮಕಂಟಕನಳಿವ ಕಾಲಪೆಂಡೆಯನಿಟ್ಟಿ 
 ಧರ್ಮಸ್ಥೆರೊಪ ಭಸಿತ ಧರಿಸಿ ನಿಂದ ಸ 


CC-0. Jangamwadi Math Collection, Varanasi. An eGangotri Initiative 


೧೭೪ 


ತೊಡೆಯೊಳಗೆ ಶಿವಗಿರಿಜೆ ಕೊರಳಲ್ಲಿ ಗಂಗೆಯನು - 
ನಿಡಿಗೂಡಿನಲ್ಲಿ ತುಂಬುರೆನಾರೆದ 

ಇಡುಕಿರ್ದ ರೋಮ ರೋಮಕೆ ಕೋಟಿಲಿಂಗವನು 
ಮಡಪಾದಲಡಗಿಸಿದೆ ಬ್ರಹ್ಮಾಂಡವೆ 


ಶಿವಸಭೆಗೆ ಗಣಕಾದಿ ಬಸವನಿಂದಿನ್ನಿಲ್ಲ 

ಭುವನ ಬ್ರಹ್ಮಾಂಡ ರಕ್ಷಿಸುವಂತದ 

ಶಿವಭಾವ ನೋಡಿ ನುಡಿ ನಡೆ ಹಸ್ತ ಪರುಷವನೆಂ 
ವಿವರದಿಂ ಸಂತುಷ್ಠವಾಗಿ ರಕ್ಷಿಪನ 


ಮನಕೆ ಮಂಗಲವಾಗಿ ಕಣ್ಣೆ ಕೌತುಕವೆನಿಪ 
ದಿನಕೋಟಿ ಶಾಂತಮಯಂ ಮಂಗಳಾಂಗ 
ತನು ಧನ ಮನವ ಜಂಗಮಲಿಂಗ ಸಂಗವನು 
ಅನುದಿನವು ಬಿಡದೆ ನಡೆ ಬಸವಲಿಂಗನ 


ಇಂತು ಗಣನೆಂಬತ್ತುನಾಲ್ಯೋಟಿ ಜೀವ ಕೆ 
ಶಾಂತಿ ಸೈರಣೆಯಿಟ್ಟು ತೃಪ್ತಿಸುಖಿಸಿ 
ಚಿತಿತಾರ್ಥವನೀವ ಬಯಲ ಬಸವೇಶ್ವರನ 
ಕಾಂತಿ ಕರಸ್ಕಳದಿಷ್ಟಲಿಂಗ ತಾ ಬಲ್ಲ 


೧೯೩ 


ಆದಿಗುರು ಫಕೀರ ಸ್ವಾಮಿ ಮಹಿಮವ ಕೇಳಿ 
ಮೂದೇವಗಾಧಾರನಾದ ವಂಹಿಮನನ 


ಶಾಂತಿಚಂದ್ರಮ ನಯನ ವಾಕ್ಯ ಸೋನೆಯು ಕ್ಷೀರ 
ಕಾಂತಿಮುಖ ಶ್ವೇತಕರ್ಣೋಂಕಾರದ 

ದಂತಪಂತಿಕ ನಾಸಿಕಂ ಪನ್ನಿ ನೀರಲದ 

ಶಾಂತರಸ ದೇಹಪೂರ್ಣಾಕಾರವ 


ಬಂದ ಭರದಲಿ ಗೃಹವ ಪೊಕ್ಕು ಬಾಲಕರಿಂಗೆ 

ನಿಂದು ತೋರಿಯೆ ಮೂರು ನಯನಗಳನು 

ನಿಂದು ನಿಲ್ಲದೆ ಬಂದು ತಾಯಿ ತಂದೆರಿಗುಸುರೆ ಇಂತಿದೇ : ತ 
ನೆಂದು,ನೋಡಲು ಮಾಯವಾಹದ ಸ್‌ 


CC-0. Jangamwadi Math Collection, Varanasi. An eGangotri Initiative 


ಸ್ವರವಚನ ಸಂಪುಟ ; ೪ 


೫ 


ಇಷ್ಟಲಿಂಗ ಅಂಕಿತದ ಸ್ವರವಚನೆ 


ಆಸರದೆ ತಿರಿದೆಲ್ಲ ಕುಲ ಆವದೆನ್ನದರಿ 
ಈಶಜೀವರಿಗೆ ತುತ್ತಿಡುವ ತೆರದಿ 
ಸಾಸದಲಿ ಶ್ರೀ ವೀರಭದ್ರನವತಾರದಿಂ 
ಭಾಷೆ ಬಯಿದೆಲ್ಲರಿಗೆ ಸುಖವೀವನು 


ನೋಡಿದರೆ ಕುರುಹಿಲ್ಲ ಮಾತಾಡಿದರೆ ಸುಲಭಿಲ್ಲ 
ಬೇಡಿದುದ ನಿಜಭಾವ ಕೂಡುವವನ 
ನಾಡಾಡಿ ಮಹಿಮರೊಳಗಲ್ಲ ಮಹಾಘನ ನಾಡಿ 
ಪಾಡುಪಂಥವ ಗೆಲಿಲಿಕಾಧಾರನು 


ಇರುತಿರಲು ಫಣಿಪುರದ ದೊರೆಯು ಹನುಮಂತನನ 
ಒರೆದು ನೋಡುವ ನಿಮ್ಮ ನಿಜವರಿಯನು 
ತೆರಳಿದರು ಶಿತಪುರಕೆ ಶಿವಸ್ಥಾನವಿದೆಯೆಂದು 

ಸ್ಥಿರ ಕರದವಿಷ್ಟಲಿಂಗದಿ ಬೆರೆದನು 


೧೯೪ 


ಕಾಣೆನಿವನ ಮೂರುಲೋಕದಿಯೆಂನ್ನೆ 
ಪ್ರಾಣದೊಡೆಯ ಪರಹಿತಾಯನಾರೆ ರತಿಜಾಣನ 


ಭೋಗಕಾದಿಯು ಪರಮನುರಾಗಿ ಈತ 
ನಾಗರೇಳರಾಜರಾದಿಪೂರಿತ ಸುಭೋಗನ 
ಸೋಗೆಗಂಗಳೆಯೆನ್ನವಿನಿಯನು ತಾ 
ನಾಗಮನಿಧಾನಭೇದದಾದಿ ನೆಲೆಯನರುಹನ 


ವೀರರೊಳಾದಿವಿಕ್ರಮನ ಪೋಲ್ವ ತ್ಯಾಗ 

ಸಾರಾಯ ಸಾಮ್ರಾಜ್ಯಕರ್ಣ ಭೋಗಕೆ ದೇವೇಂದ್ರನ 
ಕ್ಷೀರಸಾಗರ ಜನನ ಮುಗ್ಗೆಯಳೆ ನನ್ನ 

ವಾರಿಗೆ ನಾರಿರೊಳಗೆ ಹರಿ ಮೂರಿ ಪೋದನೆ 


ಹಿಂಡುದೇವರಿಗೆಯಾ ದೇವನ ನೋಡಿ 

. ಕಂಡು ಪರಮ ಮುರಿಗಿಸ್ವಾಮಿಪಾದಪೂಜೆಲಿರುವನ 
ಮಂಡಲದೊಳಗಾದಿ ಗುತ್ತಲಪ್ರಭು. : 

ದ್ಡಂಡ ಲಿಂಗರಾಜಪವರಹನು ಭೂಪರಾಯನ. : 


CC-0. Jangamwadi Math Collection, Varanasi. An eGangotri Initiative 


EE 


೧೭೬ 
೧೯೫ 
[ಎಣ]ಲೋಚನೆ ನಾ ಕಾಣೆನು ಪ್ರಾಣಕಾಂತನ 


ಕುಂಭಿನಿಯೊಳಧಿಕವಾದ ಗುತ್ತಲ 
ಶಂಭುಭಕ್ತನಾದಿಲಿಂಗದೇಸಾಯಿ ಬಾದ್ದೂರನೆ 
ನಂಬಿಗೆ ಕುಮಾರಪಟ್ಟಕಾದಿ ಹನುಮಭೂಪನೆ 
ರಂಭೆ ರತಿದೇ,_.ಲ್ಪಿ ಸತಿಯು ಜನಕೊಲಿದನ 

` ನಂಬಿಗೆ ತನ್ನವರಿಗೆಲ್ಲ ತಂದೆಯಾಗಿ ಸಲವನ 
ಅಂಬುಜಮುಖಿಯೆ ಕೇಳು ಜಂಗಮಕಾಧಾರಲಿಂಗನ 


ದೇಶ ದೇಶದ ದೇಸಾಯಿಗಾದಿವ್ಯಾಸವುಳ್ಳನೆ 
ಸಾಸೆದಿ ಸಮರೆಂಗ ಧೀರ ಭಾಸುರ ತೇಜಾದಿಯ 
ಬಾಸೆನಾಡಿ ಭಕ್ತರಿಂಗೆ ನಡೆವ ವಿನೋದಾದಿಯ 
ಲೇಸನು ವಿದ್ಯಾಧಿಕರಸಾರಾಯ ವಿನೋದಿಯ 
ಪೂಶರನ ಚೆಲ್ಜನಾದ ವೀರಾವತಾರಾದಿಯ 
ಮಾಸಲವೆಣ್ಣೆ ನೀ ಕೇಳು ಅಘಪೂರಾದಿಯ 


ಹಿಂದಾದೆಲ್ಲವು ಪೂರ್ವಾರ್ಜಿತದಿಂದು ಪೋದುದ ' 
ಕಂದುಗೊರಳ ಶಿವನ ದಯದಿಂದ ಮಾನ್ಯಪಡದನು 
ತಂದೆ ತಾಯಿ ಬಂಧು ಬಳಗ ರಾಜಾದಿ ಕೀರ್ತಾದನು 
ಮುಂದೆ, ದಾನ ಸಂಪ್ರೀತನು 

ಹಿಂದೆ ಕುಜನವಾಡುವಂಗೆ ನಿಂದೆದೆಗೂಟಾದನುಂ 
ಇಂದುಮುಖಿಯೆ ನೀ ಕೇಳು ಮಂಡಲಭೂಪಾಲನು 


ಭೋಗಕಿಂದ್ರಲೋಕ ಮಿಗೆ ತಕ್ಕ ತ್ಯಾಗಿ ಕರ್ಣನೆ 
ನೀಗಿದ ನಯನಂಗಳನುನಿತ್ತ ಕ್ಲ.ದೆರೆದನಿ 


...ಥೋಗಕಾದಿವೆಣ್ಣೆ ಕೇಳು ಸ್ತ್ರೀಭೋಗ ಸಂಪೂರ್ಣನೆ 


ಪುಣ್ಯವ್ರತೆಯು ಮಣಿಯವಗೆ ಒಪ್ಪಿಸಿ ತಾ ಪೋದುದ 


ಹುಣ್ಣಿಮೆಚಂದ್ರನೆ ಶಾಂತಮುರಿಗಿವಿಷ್ಟನ ಬೆರೆದುದ 
ಹೆಣ್ಣೆ ಕೇಳು ಕೈಲಾಸದಿ ತಣ್ಣಗೆಯಿರುವದ 


CC-0. Jangamwadi Math Collection, Varanasi. An eGangotri Initiative 


ಇಷ್ಟಲಿಂಗ ಅಂಕಿತದ ಸ್ವರವಚೆನ ೧೭೭ 
೧೯೬ 
ಸೋಬಾನದ ಪದ : 


ಶ್ರೀ ಗುರು ಶಿವಯೂಶಂಗೆ ಶ್ರೀ ಗುರು ಭುವನೊಡೆಯನಿಗೆ 
ಶ್ರೀ ಗುರು ಕಪ್ಪುಗೊರಳನಿಗೆ ಪ್ರಮಥನಿಗೆ 
ಶ್ರೀ ಗುರುವೆಂದು ಶುಭವೆನ್ನಿ ॥ ಸೋ ೧ 


ಜನನ ಮರಣ ವರ್ಜಿತನಿಗೆ ಜನೆಜೀವ ಜೀವನಿಗೆ 
ಜನಕಾವನಾದ ಅಧಿಕನಿಗೆ ವರನಿಗೆ 
ಜನಸುತನಾದ ಶಿವನಿಗೆ ॥ ಸೋ ೨ 


ನೆಲೆಯಿಲ್ಲದವನಿಗೆ ನೆಲೆವೊಲಿದಾತನಿಗೆ 
ನೆಲೆಯನೆಲ್ಲರಿಗೆ ಕರುಣಿಪಗೆ ಕಲಾಪನಿಗೆ 
ನೆಲೆವಂತ ಹರಮತ ಹರಗೆ ಶುಭವೆನ್ನಿ ; ೩ 


ಸತ್ಯನಿತ್ಯಾತ್ಮನಿಗೆ ತಥ್ಯ ಫಣಿವಪ್ಪನಿಗೆ 

ಅತ್ಯಂತ ಪ್ರಮಥನಮಿತನಿಗೆ ಈಶ್ವರಗೆ 

ಚಿತ್ತ ಒಲಿವಂಗೆ ನಮೊಯೆನ್ನಿ ೪ 
ಎಣ್ಣೆ ಆರಿಶಿಣ ಪೂಸಿ ಹೆಣ್ಣನೀಗಳ್ಳರಸಿ 

ಸಣ್ಣಮೋದಕಗಳ ಹರೆಗೊಂದಿಸಿರ್ವರಿಗೆ 

ಪುಣ್ಣ ಹಸೆಗೆ ಕುಳ್ಳಿರಿಸಿ ಕಾ ೫ 


ಪಣೆ ತುಂಬ ಭೂತಿಯನಂ ಎಣಿಕಿಲ್ಲ ಬಂಗಾರನು _ 
ಶ್ರಿಣೆಯನೇತ್ರನಿಗೆ ಅನುವನು ಬಾಸಿಂಗವ 
ಅಣಿಯಿಲ್ಲದಂದು ಧರಿಸಿಹನು 


ಬಸವ ನೀಲಾಂಬಿಕೆಯು ಶಶಿಧರ ಹರನಿಗೆಯು 
ಹಸೆನಾಗಯಾಡಬ್ಲ್ಲಲ ನಿಧಿಯೂ ಸಲುವಾಗಿ 
ಕುಶಲದಕ್ಷತೆಯ ಮೊದಲಿಡೆ ; 5 
ಅತ್ತೆಮಾವಗಳಿಲ್ಲ ಸತ್ಯ ನಿರ್ಮಲರೆಲ್ಲ 

ನಿತ್ಯ ಶಿವಪೂಜೆ ಘನರೆಲ್ಲ ಅಭವನಿಗೆ 

ನೃತ್ಯ ಓಂಕಾರ ಸೋಬನೆನ್ನಿ 

ಹರೆಗೆ ಕಂಕಣಗಟ್ಟಿ ಹರಿ ಮಂತ್ರಾಕ್ಷೆಯ ಮುಟ್ಟಿ 


ಗಿರಿರಾಜಗಣರೆಲ್ಲ ಗಿರಿಗ್ಗು,, 
12 


( 


CC-0. Jangamwadi Math Collection, Varanasi. An eGangotri Initiative 


pS 'ಸ್ವರವಚನ ಸಂಪುಟ ; ೪ 


೧೯೭ 


ಅಗಲಿ ಪೋಗುವದುಚಿತವೆ ಕೇಳು 

ಸುಗುಣೆ ಸೇವಕಿ ಗುಣಮಣಿಯೆ ' ಕ 
ನಗೆ ಸೊಗಸರಿಯದೆ ಅಫಹರ ಮುನಿಸಿದ ' 
ಮೃಗಾಕ್ಷಿನಗಲಿದ ನಿಗಮಗೋಚ[ರ]ನೆ 


ಪದಿನಾರುವರುಷಪ್ರಾಯದಳ ತಾನು 

_ ಆರಿಯನೆ ಸರಸ ಸತ್ಯಲೆಯ 

,.. ತುದಿ ಮೊದಲರಿಯದೆ ಉರಿಲಿಂಗವಾಗಿಯೆ 
ಸುದತಿ ತಾನಗಲಿದ ಮದನಭೂಷಿತನೆ 


ತನ್ನ ಸೆರಗ ಸೋಂಕಿನಿಂದ ಕೇಳು 
ಅನ್ಯೋನ್ಯವಿಲ್ಲದೆ ನಡೆದೆ 

ಸೆನ್ನುತ ಸಂತುಷ್ಟ ಸರ್ವದಯಾಪಾರಿ 
ನಿನ್ನಂತ ಉಪಕಾರಿ ಸರಸವಿನೋದಿ 


ಎಂದೆಂದು ಮುನಿಸುವನಲ್ಲ ತಾನು 

`` ಒಂದು ಮಾತಿಗೆ ಸಿಟ್ಟು ಸಲ್ಲ 
ಬಂಧುಬಳಗದೊಳು ಕುಂದುಮಾಡಿದನು ತಾ 
ಕಂದುಗೊರಳದೇವ ಕಳೆ ಶಾಂತಿ ಚಂದ 


"ಹಿಡಿದ ಪಂಥವ ನಡಸುವನು ಕೇಳು 
ನುಡಿವಳಭೇದವನರಿವ ಜ್‌ 
ಮುಡಿವಿಡಿದೆನ್ನನು ಮುಕುರಿ ಚುಂಬಿಸುವನು 
ಕ ಸಿಡಿಕಿಡಿಯಾಗುತ ಕಡೆಗೆ ಪೋದವನೆ 1 
ಹಗಲಿರುಳೆಯು ಮಂಚನಿಳಿಯ ಶಂಭು 
ಒಗುಮಿಗೆ ಕಲೆಯ ತೋರುವನೆ 
ಜಗಸೂತ್ರಧಾರಿಯು ಅಗಜೆಭಾವಕೆ ಮೆಚ ನ 
ಕರದವಿಷ್ಟಲಿಂಗ ಕೂಡಿದನೆ ಚ 
೧೯೮ 
ಹರನುರಿಗಣ್ಣಿಂದ ಪುಟ್ಟಿ 
ಮರುಳದಕ್ಷನ ಶಿಕ್ಷಿಮಾಡಿ 
ಧರಣಿಗಧಿಕ ತಾಳಗುಂದಪಟ್ಟದಿ 
ಕರುಣದಿ ಸ್ಥಾನವಿಡಿದು ನಿಂತ ದೇವ 


ಗ 


CC-0. Jangamwadi Math Collection, Varanasi. An eGangotri Initiative 


॥ ಪಲ್ಲ 


ಇಷ್ಟಲಿಂಗೆ ಅಂಕಿತದ ಸ್ವರವಚನ 


ಹಿಡಿದ ಹಲಗೆ ಖಡ್ಗರವದ ಕೂಡೆ 
ಮಿಡಿವ ಬಿಲ್ಲನು ಬಾಣ ಬರದ 

ನುಡಿಯ ಶಿವನ ದೊಡ್ಡಿತೆಂದು ಭಕ್ತರನೆಲ್ಲ 
ವಿಡಿದು ರಕ್ಷಿಸುವಂಥ ದೃಢವುಳ್ಳೆ ವೀರ 


ಮಂದಾಕಿನಿಯ ಪುತ್ರನಿಗೆ ನಿನ್ನ 
ಹೊಂದಿದವರನೆಲ್ಲ ನೆನೆ 

ಇಂದುಧರೆಗೆ ಅಶಿಪ್ರಿಯ ಮೋಹದ ಪ್ರತ್ರ 
ಬಂಧು ಬಳ[ಗ] ಭಾಗ್ಯ ಐಶ್ವರಿ ನೀನೆ 


ಅವತಾರದ ಲೀಲದಿ ನೀನೆ ಸತ್ಯ 
ರಕ್ಷಣ್ಯ ಜಗಕರ್ತ ನೀನೆ 

ತವಕದಿ ನಾರಸಿಂಹನ ಮೆಟ್ಟಿ ಸೀಳಿಯೆ 
ಭವ ಮೆಟ್ಟಿವೊಗೆದ ಕಠೋರಕ ನೀನೆ 


ಪರ ಕುತರೆಕಿಗಳನೆಲ್ಲ ಮೆಟ್ಟಿ ಕೊರೆದು 
ಕೊರಳ ರುಂಡಮಾಲ 
ದುರುಳ ಹಿರಣ್ಯನನೊಡಲ ಬಗೆದು 
ಚರ್ಮವ ಪೊದ್ದಂತ ಘನ ಮಾಯಕಾರ 


ಭದ್ರಕಾಳಿಗೆ ಅತಿಮೋಹಾವಳಿ 
ತದ್ರೂಪ ಹರಶಂಭು ನೀನೆ 


ಮುದ್ರಮುಖದ ಮೂರ್ತಿ ದುಗ್ಧಸಾರಾಯನೆ ' ' 


ಚಿದ್ರೂಪ ಚಿನುಮಯ ಕರೆದಿಷ್ಟಲಿಂಗ 
೧೯೯ 


ಅರಿಯೆ ನೀ ನಮ್ಮನರಿಯೆ ನೀ 
ಧರೆಗೆ ಅಧಿಕ ಮೆಡ್ಲೇರಿ ಶಿವಲಿಂಗಾಟ 


ಲೌಕಿಕದವರೆಂದು ಕಾಂತ ನುಡಿಯಲೇಕೆ 
ಏಕೋಶಿವನ ಪಾದಗತಿಹಿತರ 
ನಾಕುಮುಖವ ನೋಡಿ ಪಕಪಕ ನಕ್ಕರೆ 


` ರೋಕಾಗಲೇಕೆ ತಾಳ್ಗುಂದದ ಗೌಡರು ಟ್‌ 


CC-0. Jangamwadi Math Collection, Varanasi. An eGangotri Initiative 


೧೮೦ ಸ್ವರವಚನ ಸಂಪುಟ ; ೪ 


ಹಿಂದೆಯು ಮನುಮುನಿ ಕಟ್ಟಿದ ಬುತ್ತಿಯ 
ನಿಂದು ನಾವೆಲ್ಲೋರು ಬಿಚ್ಚಿ ಉಣುತ 
ಅಂದೈಶ್ವರಿಯಿಂದ ಪಗಡಾಟಕೆನಗೆ 

ಬಂದರೆ ಚೆನ್ನಪ್ಪ ಕಡುಕೋಪ ಮಾಡಾರೆ 


ನಾರಾಯಣ ಬ್ರಹ್ಮ ದೇವೇಂದ್ರ ಬಸವನು 
ಮಾರಹರನ ಮುಂದೆ ಆಡುತಿರೆ 
ಕಾರುಮಿಂಚಿನ ಲೆತ್ತ ಬಸವಗೆ ಹೆಚ್ಚಾಗೆ 
-ಕಾರಣನಗೆ ಡುರುಕೆಂದು ನಕ್ಕ ಜಡ ಕೇಳು 


ಕೇಸುವಲ್ಲೆನೆಮಕಂಠನಾದನು 

ಭಾಸಿತೆ ಬ್ರಹ್ಮನ ಶಿರಹೋಯಿತು 
ರೋಷದಿ ದೇವೇಂದ್ರ ನೆಗೆ ಸಲ್ಲದೆಂದರೆ 
ಹೇಸಿಕೆಯೋನಿ ಮೈಯೆಲ್ಲ ತಾನಾದನು 


ಹಿತವನರಿಯದೆ ಮತಿತಪ್ಪಿ ನುಡಿದರೆ 
ಖತಿಯು ನಮ್ಮಯವಿಷ್ಟಲಿಂಗಕಿಲ್ಲ 
ನುತಕಾಯ ಜಿತಮಾಯ ಪ್ರಭುಗುರುಲಿಂಗ 
ಗತಿಯೆಂದು ಪೂಜಿಸಿ ಮನೆ ಸುಮ್ಮನೊಳಗಿರು 


"೨೦೦ 


ಚದುರರೊಡನಾಡುವುದು ಕ್ಷೀರ ಸವಿದಂತಹುದು 
ಮದಮುಖರೊಳೊಡನಾಟ ಬಿದಿರ ಮೆದ್ದಂತೆ 


ಸಂಗಸಂಗದ ಭೇದವರಿದು ಮಾತಾಡುವರ 
ಹಿಂಗದಲೆ ಅನುದಿನವು ಲಿಂಗಸುಖವು 
ಕೊಂಗಿತನ ಒಳಗಹುದು ಹೊರಗಲ್ಲವೆಂಬುವರ 
ಸಂಗಮೇಶ್ವರನೊಪ್ಪ ಅಂಗಹೀನರಿರೆ 


ಎಲ್ಲ ಆಟಗಳೊಳಗೆ ಮಾರನಾಟ ಸಲೆಂದು 
ಬಲ್ಲವರು ನೋಡಿ ಓಸರಿಸಿಪ್ಪರು .. 
ಹೊಲ್ಲವಳಿತೆಂದು ಕನಲಿಯೆ ಮುಕುರಿ ನುಡಿವವರ 
ಮಲ್ಲನೊಪ್ಪನು ಹುಲ್ಲ ಖುಲ್ಲ ಮನುಜರಿರೆ 


CC-0. Jangamwadi Math Collection, Varanasi. An eGangotri Initiative 


ಇಷ್ಟಲಿಂಗ ಅಂಕಿತದ ಸ್ವರವಚನ 


ವೀರವಿಕ್ರಮರಿಂಗೆ ಒಂದೆ ನಿಜವಲ್ಲದೆ 
ಕ್ರೂರಭ್ರಮೆವಿಡಿದು ವ್ರತಗೆಡಬಲ್ಲರೆ 

ಸಾರೆ ಸಂತುಷ್ಟದಾದಿಯನರಿಯ ಮರಳ್ಗ. ಳು 
ಪಾರುಮಾಡುವರು ಶಿವನಿಷ್ಠೆಯುಳ್ಳವರು 


ಹೇಳಿದರೆ ಕೇಳದವ ಖೂಳಮನುಜನುಯೆಂದು 
ಬಾಳುವರ ಸ್ಥಾ ನದಲಿ ಅಡ್ಡ ನಿಂತು 

ಮೂಳ ಹೊಲೆಗರ್ವದಲ್ಲಿ ತಾನೆ ಶ್ರೇಷ್ಠಿಗನೆಂದು 
ತೊಳ ತೊರ್ಯದಿ ನುಡಿವವಂಗೆ ಶಿವನೊಪ್ಪ 


ಮಾತೆ ಪಿತರುದರ ಜನಿಸಿಯೆ ಬಂದನಿದನರಿಯೆ 

ನೂತನಾಟವ ಕಂಡೆ ಕಲಿಯೊಳಗೆಯು 

ತಾತ ಕರಸ್ಥಳದಿಷ್ಟಲಿಂಗ ನಿಚ್ಚತಾ ನೋಡಿ 

ಜಾತಿಹೀನರ ಶಿಕ್ಷೆ ಮಾಡುವನು ರಮಣಿ ` ಉತ ೫ 


೨೦೧ 


ವಾಮಲೋಚನೆ ಲೀಲೆಯ ಕೇಳು ನೇಮ ನೀತಿಯ “॥ ಪಲ್ಲ 


ಕ್ಷೋಣಿಯೊಳಗೆ ಅಧಿಕವಾದ ಆದಿಕೆಳದಿ 

ಸ್ಥಾಣುಭಕ್ತ ಸತ್ಯನಿತ್ಯ ಆದಿ ಬಸವನಾಯಕರ 

ಪ್ರಾಣಾರ್ಧಾಂಗಿ ಚೆನ್ನಮ್ಮಾಜಿ ಸತಿಯು ಪತಿಯು ಈರ್ವರ ' 

ತ್ರಾಣನಾದಿಪ್ರಿಯ ಪುತ್ರ ಪಟ್ಟಸೋಮಶೇಖರರೆ 

ಮಾಣದನ್ನದಾಸೋಹಕೆ ಪಾರಂಪರ ನಡೆಸುವರ 

ಜಾಣೆ ಕೇಳು ಕಲ್ಯಾಣದನಾದಿ ಭಕ್ತಿವಿಡಿದರ ೧ 


ಸೋಮಶೇಖರೆ ತನ್ನಯ ಸತಿ ನೀಲಲೋಚಿನೆ 

ಸೋಮಂಧರನ ಶಂಭುಪಾದ ಬಿಡದೆ ಕ್ರೀಯ ಗೆಲವನೆ 

ಪ್ರೇಮದಿ ತಂದೆ ಮಾವಾಜಿಯಿದೆ ಘನವೆಂದನೆ 

ಸ್ತೋಮವಾಗಿ ಅರಿತುಕೊಂಡು ಬಂಧು ಬಳಗಕ್ಕರುವನೆ 

ಕ್ಷೇಮ ನಾಲ್ಕು ದಿಕ್ಕಿಗೆಲ್ಲ ಕೀರ್ತಿಪ್ರಭೆಯವಾದನೆ... . . 
ಸೋಮವದನೆ ಒಲಿದು ಕೇಳು ಭಕ್ತಿವಿಕ್ತಿಮಾರ್ಗನೆ .: ೪ : ” ೨ 


CC-0. Jangamwadi Math Collection, Varanasi, An eGangotri Initiative 


೧೮೨ 


ಆಕ್ಕರಿಂದಲಿ ವೇದಾಗಮ ಚಿತ್ತವಿಟ್ಟುವೆ 

' ದಿಕ್ಕನೆಂಟರೊಳಗೆ ಬಂದ ಪ್ರಮಥಕವಿಯನೆಲ್ಲವ 
ಸೊಕ್ಕುಜವ್ವನೆ ಮೋಹವ ಕೂಕರಿಸು ಸಂಯಮವ 
ಪಕ್ಕದೊಳಗಯಿರಿಸಿಕೊಂಡು ನಡೆವನತಿಮಾರ್ಗವ 
ಲೆಕ್ಕ ಅರವತ್ತಾರು ಕೋಟಿ ಆರೈಕೆಯ ಕೊಂಬವ 
ಸೊಕ್ಕುಜವ್ವನೆ ನೀ ಕೇಳು ಅಕ್ಕರಿನ ಬೀಜವ 


ತ್ಯಾಗದಲ್ಲಿಯೆ ಘನವನಾಗಿ ಭೋಗದಿಂದಲಿ 
ಯೋಗದ ಮನುಮುನಿಜನದ್ಯೋಗದ ಪಾರಾಶರ ` 


ರಾಗರಚನೆ ಭೇದವನಗಗಾರ್ನ್ನುನಿಯೊವೆ 
ಸಾಗರೇಳರೊಳಗೆ ಮಿಗಿಲಾದ ಮಹಾಮಹಿಮರ 


ತ್ಯಾಗದುಚಿತವರಿತ ಕಂಠಸ್ಥಾನ ಮಾಡಿಯಿರಿಸುವರೆ 
ಸೋಗೆಗಂಗಳೆ ನೀ ಕೇಳು ಭೋಗಾದಿ ಭೋಗಿಗರ 


ಹಿಂದೆ ಮಾರ್ಗವಚೆರಾಚರರಿಗಿಂದರೆಲ್ಲಕೆ 

ಅಂದೆದಿ ಪ್ರಧಾನಿಗಳ ಗುರಿಕಾರರಿಗೆಲ್ಲಕೆ 

ಅಂದದಿಂದ ದೊರಕುವಂಥ ಚಂದನೆ ನೀ ಲೋಕಕೆ 
ಹೊಂದಿ ಹೊರದೂಳಿಗಕೆ ತಂದೆ ನೀನೆ ಸಲವರೆ 
ಚಂದ ಗುರುಲಿಂಗ ಜಂಗಮವೊಂದೀಗ ನೀ ನೀಡೊಕೆ 
ಇಂದುಮುಖಿಯೆ ನೀ ಕೇಳು ಶಂದೆತಾಯಿಲೋಕಕೆ 


ಶಂಭುಶಂಕರ ನಾನಾ ಜೀವ ತುಂಬಿ ಕುಕ್ಷಿಯ 
ಮುಂಬರ ಬರದಾಗದಿ ಕುಂಭಿನಿಯ ಶರಣರ 
ಇಂಬರಿ ಷಡುದರುಷಣವ ಮಂದರಾಗಿಯಿರುವರ 
ಹಂಬಲ ಬಿಡದೆ ನಿತ್ಯಜಂಗಮಪೂಜಕರೆ 1 
ಕುಂಭಿನಿ ಅಯಿವತ್ತಾರಕ್ಕೆ ಇಂಬಾಗಿ ಪೆಸರಾದರ . 
ಅಂಬುಜಮುಖಿಯೆ ಕೇಳ ಶೃಂಗಿ ಸೋಮಶೇಖರರ 


ಮೂಜಗದೊಳು ಕೀರ್ತಿಗರಾಗಿ ಸಾಜದಿಂದಲಿ 
ಸೋಜಿಗದ ಶಿವಪೂಜೆಗೆ ಆದಿಯು ಆಧಾರನು ` : 
.ಸಾಜವಾಗಿ ಸತ್ಯವಾದ ಆಗಮಪೂರಿತನು. 
ರಾಜಾದಿರಾಜರಿಗೆಲ್ಲ ಪ್ರೇಮದಿ ಕೀರ್ತಾದನು 
ಬೀಜತತ್ವ ನಿರ್ವಾಣಯ್ಯ ಏಕವಾಗಿ ತೆರದನಂ 
ತೇಜಕರದಿಷ್ಟಲಿಂಗಪೂಜೆ ಸೋಮಶೇಖರೆ 


CC-0. Jangamwadi Math Collection, Varanasi. An eGangotri Initiative 


ಸ್ವರವಚನ ಸಂಪುಟ ; 


ಇಷ್ಟಲಿಂಗ ಅಂಕಿತದ ಸ್ವರವಚನ 
೨೦೨ 


ಮಾರಹರನನೊಮ್ಮೆಗೆ ಬಡಿದುಕೊಂಬೆಗತಿ ಹಲ್ಲ ತಿಬುತ 
ಗಿರಿ ಗುಹೆ ಮೆಳೆ ಮರ ಕರೆದಡೆ ಮನಸೂರ ©... ಎಂ ಯಯ 
ಮರದಡಿಗಿಯೆ ಕೊಲ್ವ ದುರುಳವ್ಯಾಘ ನನೆ 


ಕರಚರಣಗಳ್ಳೆಯ್ವಾಯಿಂದಾಳೆಂಗಳಸಿಯ 

ಕೊರಳ ನೀ ಬಿಗಿದುಕೊಂಡು 
ದರೆದರನೆಳಕೊಂಡು ಮರೆಮೆಳೆಗಿರಿಗೊಯ್ಯು ಸ 
ಮರುಕವಲ್ಲದೆ ಮನವರಿತಿಂಬ ವ್ಯಾಫ್ಪ ಮ 


ದೇಶ ದೇಶದ ಜೀವರ ಹೊಂದಿಡದುವೆ 

ಘಾಸೆಮಾಡುತ ತಿಂದು ನೀ 

ವಾಸವಾಗಿಯೆ ನಿಂದುಡುಗುಣಿ ಜಂಬೂರ ಸೀಮೆ | 

ಈಶಭಕ್ತರೆ ನೀ ಮೋಸದಿ ಭಕ್ಷಿಪೆ ವ್ಯಾಘ್ಟ ೩ 
ಅಯ್ಯ ಅಪ್ಪಗಳಿನ್ನದೆ ಮಚ್ಚರಿಸಿಯೆ 

ಪ್ರಿಯಮಸ್ತಕಪಾದವ 

ಕೈಯ ಬಾಯಿಲಿ ಕಚ್ಚಿ ಖಂಡ ನೆತ್ತರ ಹೀರಿ 
ಬೀಯ ಭಯದಿ ಬಿಟ್ಟು ತೊಲಗುವ ವ್ಯಾಘ್ರ ೪ 


ಮಂದಮತಿಲಿ ಸೊಕ್ಕಿಯೆ ಅಲದು ತಿಂಬ 
ಕುಂದುವಿಲ್ಲದ ವ್ಯಾಘ್ರನೆ ೯ ಗು 3 p 
ಕಂದುಗೊರಳಗೆ ನೀ ಬಂದು ಮುಖವ ಹತ್ತೆ ಜಾ: 
ನಿಂದು:ಸೀಳಿಯೆಂ ಚರ್ಮ ಪೊದ್ಬಿಷ್ಟಲಿಂಗ ಲ 


೨೦೩ 
ಆದಿಯನು ಪೇಳುವೆನು ನಾದಮಹಿಮೆಯ ಕೇಳಿ. - ಬೇ ಃ 
ಹಾದಿವಿಡಿ ಬರುತ ಫಣಿ ಜಪಿಸಿತೇನೆಂಬೆ tS Sy 


 ಮೇರುವುಹಾಪರ್ವತದ ಒಡೆಯ ಶಿವನೊಳಗಿರ್ದ. .: - 
ಆರುಕೋಟೆಯು ಸರ್ವ ಹರದರಸಿಯೆ 

ಮಾರಿ 'ಆಜ್ಞೆಯನು ಅದರೊಳಹಿ ಇಳೆಗಿಳಿದು 

ಪಾರಾಗಿ ತಿರುಗಿ ಮೈಮರೆದುದೇನೆಂಬೆ 


CC-0. Jangamwadi Math Collection, Varanasi. An eGangotri Initiative 


ಜಾ 
ಲೀಲೆಯಿಂದಲಿ ಗುಹೆಯ ವೀರಭದ್ರಗೆ ಪೇಳಿ 
ಆಲಿಸುತ ಎಡಬಲದ ಉಲುಹುಗಳನು 

ಮೂಲ ಹೊರೆಯಿಕೆ ಪೋಗಿ ಬರುವ ದಾರಿಲಿ ಬಿದ್ದು 
ಮೇಲೆಚ್ಚರಿಕೆ ಮರದು ತೊಳಲಾಡುತಿರಲು 


ಮದನಾರಿ ನಿರೂಪದಿಂ ತಿರುಗಿ ಹಿಂದಕೆ ನೋಡೆ 
ಹದುಗಿ ಹೊಡಕರಿಸಿ ಮೇಲಕೆ ಅಡರಲು 
ಗದಗದನೆ ನಡುಗಿ ಮೈ ಹುರಿಯೇರಿ ದಂಡವನು 
ಚದುರಿಂದ ಪಿಡಿ ಬಿಗಿದು ಹೊಡೆನಡುವಿಂಗೆ ' 


ಹೊಡೆಯೆತ್ತಿ ನಾಕುಕಡೆ ನಿಔು ನಿಲು 

ಗಡೆಯನ್ನು ತಲೆಯೋಡ ಬಡಿಯಲು 
ಪೊಡವಿಗೆಯು ಹತ್ತಿ ಮಣ್ಣನೆ ಕಚ್ಚಿ ಜಿಂಜೊರಡೆ 
ಕಡುಕೋಪದಲಿ ನಿಂತುದು ದುಂಡಿಯಲಿ ಹೊಡೆಯೆ 


ಅಸು ಹೋಗಿ ನೆಲಕೆ ಸರ್ಪನು ಬಿದ್ದನದ ಕಂಡು 
ಹಸಃುಮಗನ ಬಸವ ಚೆನ್ಟೀರನಂ ಕರೆದು 

ನೊಸದು ನೋಡಿರೆಂಬುದನು_, ದನು ಬೆರಗಾಗುತಲಿ 
ಶಶಿಶಾಂತಿ ಕರೆದಿಷ್ಟಲಿಂಗ ತಾ ಬಲ್ಲ 


೨೦೪ 


ನಿಮ್ಮ ಸ್ತುತಿಯ ಭಜಿಪೆ ಶಾಂತವೀರೇಶ 

» ಉಮ್ಮಾಯ ಅವತಾರಿಯೆ 
ಕಮ್ಮಗೋಲನ ಪಿತ ವಿಲೋಚ ಪಾದಾಬ್ಜನೆ 
ಎಮ್ಮ ರೆಕ್ಷಿಸು ದೇವನೆ | 
ವೀರಾದಿ ವೀರಾವತಾರೆ ಕಾಂತಾರೆ ಲೋಲ 
ಸಾರದೀಪ್ತಪ್ಪಕಾಶ 
ಕಾರುಮಿಂಚಿನ ಕಾಯ ಸಾರೆಸುಜನಪ್ರಿಯ 
ಪಾರಂಪಾರ ರಕ್ಷಿಸು ದೇವ 


ಲಿಂಗಪೂಜೆಗೆ ಸಾರಾಯ ಸುಮನಸ ಪ್ರಿಯ... 
ಸಂಗ ಹಿಂಗಾದ ಜೀವಾಯ 
ಮಂಗಳಮಹಿಮನೆ ಸಂಗಮೇಶ್ವರ ನೀನೆ 
ಕಂಗಳಿಗತಿಪ್ರಿಯನೆ 


ಸ್ವರವಚನ ಸಂಪುಟ ; ೪ 


॥: ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


ಇಷ್ಟಲಿಂಗ ಅಂಕಿತದ ಸ್ವರವಚನ 
ಶರಣ ಷಟುಸ್ಥೆ ಲಮೂರ್ತಿಯೆ ಭಕ್ತರಪ್ಪಿಯ 


ಧರೆಯು ಬ್ರಹ್ಮಾಂಡಕೆ ಹರವರಿಯಲಿ ನಿಂತು 
ಕರುಣಿ ಕರದಿಷ್ಟಲಿಂಗನೆ ಶಾಂತವೀರೇಶ 


೨೦೫ 
ಆದಿಬಸವನ ಭಕ್ತಿ ಪೃಥ್ವಿಗೆ ಮಿಗಿಲಾದ ಪ್ರಬಲಮಾಡಿ 


ಮೇದಿನಿಗಧಿಕ ವೇಣುಪುರದರಸು 
ಸೋಮಶೇಖರ ಸತಿಪಿತ ನಿರ್ವಾಣೇಂದ್ರನೆ ನೀನು 


ಲೋಕದ ಜಡಜೀವರು ನಿನ್ನಿರವನು 
ನೂಕರಿಯರು ಸಮವ 

ಏಕೋದೇವನೆ ನಿನ್ನ ಹೃದಯದೊಳುವೆ ನಿತ್ಯ 
ಸಾಕಾರೆ ಸಂತುಷ್ಟ ಪೂರಿತ ನಿವಹನೆ 


ಗುರುಲಿಂಗಜಂಗಮ ಮೊದಲನ ತಿಳಿದುವೆ 
ಶರಣ ಮತಗಳ ನೋಡಿ 

ತರವರಿ ಅವರವರಿಚ್ಛೆ ಸ್ಥಾನಗಳಾಗಿ 

ಇರೆ ಸುಟ್ಟುಣಿಸುವಂತೆ ಮೋನೀದದ್ರ ಸುತ ನೀನೆ 
ದೇಶ ದಿಗ್ದೇಶಕೆಲ್ಲವು ಹಬ್ಬಿರುವಂತ 

ವಾಸುಳ್ಳ ರುದ್ರಭಕ್ತಗೆ 


ಭಾಷೆಯನಾಡಿ ಇಮ್ಮಡಿ ಘನನಡೆಯನು 
` ಸಾಸಿಗ ನೀನೆಂಬ ವಾಸುಳ್ಳ ಶರಣರು 


ನೀತಿ ವೇದಾಗಮಕ್ಕೆ ಕರ್ಣದೊಳು ತಾ 

ಪ್ರೀತಿ ಬೇರೂರಿದಂತೆ 

ಧಾತ್ರಿ ದಿಕ್ಕೆಂಟಿಂದ ಬಂದಭವಿ ಶಿವನಾತ 
ತಾತೀರೆ ಭೋಗಪ್ರದ ನಿರ್ವಾಣೀಂದ್ರನೆ ನೀನು 


ದಿನದಿನ ದಿನಪನಂದ ಕಳೆ ಮೊಳೆ ಬೆಳೆ 
ಘನ ಮಾಡಿ ಸುಖವಾಹಂತ 


ವಿನಯ ವಿಮಲಾಕಾರ ನಾನಾ ಜೀವ ಸಹಾಯ 
ತಾನಿಷ್ಪಲಿಂಗಜ್ಞಾ ನಿಯೆ ನಿರ್ವಾಣೀಂದ್ರ ನೀನೆ ೫ 


CC-0. Jangamwadi Math Collection, Varanasi. An eGangotri Initiative 
ಹ © 


೧೮೬ ಸ್ವರವಚನ ಸಂಪುಟ ; ೪ 
೨೦೬ 


ಹೀಗೆ ಪೋಗುವದೊಳ್ಳಿತೆ ತನೂಭವೆ ನೀ 

ಹೇಗೆ ಸೈರಿಸುವೆವಿನ್ನು 

ತಾಗು ಬಾಗರಿಯದೆ ಗುರುಪಾದಮನು ಬಂದು 

ಕೂಗಾಡಿ ಕರದೊಯ್ದದೊಳ್ಳಿತೆ ತನಗೆ | ೧ 


ಆದು ಹೋದಾಂತಮಯೆ ತೈಣಿಸಿಯೆ ಗಾಥೆಕತೆಯ 
ಎ . ಮನವ ತಾಳಿ ಕೋಗಿಲೆ ನವಿಲ್ಲಿಣಿಯಂತೆ 
ನಾದ ಮಗಳನು ತಾವೆಳದೊಯ್ಯಲೇಕೆ ಸ ೨ 


' ವಟವೃಕ್ಷವೆಂದು ತಮ್ಮ ನಂಬಿರುವರೆ 
ತುಟಸಲೇತಕೆಯೆಮ್ಮನು 
ಕುಟಿಲಕುಹಕರ ಮಾತನು ಕೇಳಿ ನಿಜವನು 
ಸಟೆಯೆಂದು ಮನವ ನೋಡಲಿಲ್ಯಾಕೆ ೩ 


ಲೋಕದವರು ಅಲ್ಲವು ನಮ್ಮೊಳು ನೀವು 

ಸೋಕಿ ಕನಲುವದೇನು 

ಏಕೋಶಿವನೆ ಪಾದ ಬಿಡದೆ ನಂಬಿರುವರೆ 

ಛಾಕಾಗಿ ನಮೊಯೆಂದು ನಡತೆ ನಡೆಯಿರಿ ೪ 

ಪೂರ್ವಾರ್ಜಿತದಿಂದಲಿ ಹಾಲುವೆ ತುಪ್ಪ 

ಕೂರ್ವಾಗಿ ಬೆರದಂತಾಗಿ 

ಈರ್ವದೊಳಗೆಯು ಮೇಲ್ಸಕ್ಕರೆಯೂಡಿದ 

ಪಾರ್ವತಿರಮಣಿಷ ಕಲಿಂಗನೊಲಿಮೆಯು ಕ ೫ 
೨೦೭ 

ತೋರೆ ತೋರೆ ನೀರಜಮುಖಿ ತೋರೆ ತೋರೆ 

ತೋರತಿಕಾಣ್ಸೆಯ ಸೂರತಿಕಾಯಜದಾರತಿ ನಂದವ 

ವೂರಿದ ಸುತ ದಿನಮಣಿ ಶಾಂತತೀತವಾದವಿಪೂರಿತ ಸುಗುಣೆ ॥ಪಲ 


ಶುಕನುಡಿ ಮಾತಿನ ಪಿಕಸರಗೊರಳಿನ 
ಮಂಖರವ ಮುಖರಿಪನಕವರಿವಿರಸದಿಟಕಟಿ 

ಕಿಕಿಟನಟಗಟ ಚುಟಿಕಿಂದಲಿ 

ಯುಕುತಿಯುಕುತಿಯ ಮನವಿಟ್ಟೊಲಿ ಜಾಣೆ... | ತೆ 


CC-0. Jangamwadi Math Collection, Varanasi. An eGangotri Initiative 


ಇಷ್ಟಲಿಂಗ ಅಂಕಿತದ ಸ್ವರವಚನ | ರ 


ಜೊತತಳಿರ ಹೊಳಗಾತ ಜಘನಗಿರಿ 

ನೀ ತೆಳುವಸುರಿನ ಜಾತೆಳೆವಾಳೆಯ 

ತಾ ತಳಿರೆಡಿ ಮೃದುವೀತೆರಸಮಜನಮದ R 
ಪೋಲ್ತೊಡಗೂಡುವ ಜಾಣೆ 2 


ಕುಂಭಕುಚದ ಪೆರೆ ತುಂಬಿದ ನೊಸಲಿನ 

ಬಿಂಬಧರದ ತುಟಿ ಕಂಬುಕದಪಿನತಿ 

ಶಂಬರಿ ಸೂಟಿತೆ ರುಚಿನಿಗಂಭೀರೆ 

ಮುಂಬರಿ ತವಕದಿ ಕೂಡಂಬುಜವದನೆ ೩ 


ಚಂಪಕೆಮೂಗಿನ ಕೆಂಪಿನದೇಹದ 

ಸೊಂಪಿನಸೊಗಸಿನ ಗುಂಪಿನತಿಮಿರನ 

ದಂಪಿನವಾರಿನ ಹೊಂಕುತ ಹೊಳವಿನ 

- ಪೆಂಪದಂಗವ ತೋಳ್ವಿಕ್ಕಗಲದ ಜಾಣೆ ಲ 


ಮಿಂಚಿನ ನೋಟದಿ ಆಂಚೆಗಮನೆ ನಡೆ 

ಸಂಚಿಲಿ ಬಂದುವೆ ಮಂಚವನೆತ್ತು ನೀ 

ವಂಚನೆಯಿಲ್ಲದೆವಿಷ್ಟಲಿಂಗದೊಳೊಡ 

ಗೊಂಚಲರತಿ ಸರಸಗಲದೆ ಜಾಣೆ ' ೫ 


೨೦೮ 


ಹೆಣ್ಣಿನ ಬರವನು ಆಣ್ಣಗಳರಿಯರು ನೋಡಿರಯ್ಯೊ ಮೂರು | 
ಕಣ್ಣುಳ್ಳ ಶಿವನನು ಕಣ್ಣುಗೆಡಿಸಿದರು ನೋಡಿರಯ್ಯೊ ॥ ಪಲ್ಲ 
ಆರಮನೆ ಗುರುಮನೆ ಸಜ್ಜನಪುರುಷಗೆ ನೋಡಿರಯ್ಯೊ ತಥ್ಯ 

ಪರಕು ಪಾರಿ ಜಾರಿ ಹೊಂದಿಕೊಂಡಿರ್ದರೆ ನೋಡಿರಯ್ಯೊ 

ಹುರುಳುಗೆಡಿಸಿ ಅಪಮಾನವ ತರುವನು ನೋಡಿರಯ್ಯೊ ಮೂಗು. 

ಕೊರದು ನಾಲಿಗೆ ಕಿವಿಲಿರಿದುವಿಪ್ಪನು ವೀರ ನೋಡಿರೆಯ್ಯೊ ೧ 
ತನ್ನ ಸತ್ವದಿ ಶೂರ್ಪನಖಿಯು ಸರಿಯುಯಿಲ್ಲ ನೋಡಿರೆಯ್ಯೊ ಮತ್ತ 

ದುನ್ನತ ಉಯ್ಯಾಲೆ ಜಗ್ಗುತಲಾಡುತ ನೋಡಿರಯ್ಯೊ 

ಕನ್ನೆ ಕೋಮಲೆ ಸೀತೆಯಿಂ ಕಳಕೊಂಡುವೆ ನೋಡಿರಯ್ಯೊ ದೇಶ 

ದನ್ಯ ಲಕ್ಷ್ಮಣ ರಾಮ ಕಂಡು ಮೂಗರಿದರು ನೋಡಿರೆಯ್ಕೊ ೨ 


ಹಣಾ, 


ತ ಇಲ್ಲಿಂದ ಮುಂದೆ ೮ ವೃತ್ತ ಹಾಗೂ ವಾರ್ಧಕ ಷಬ್ಬದಿಗಳಿವೆ. 


CC-0. Jangamwadi Math Collection, Varanasi. An eGangotri Initiative 


0೮೮ ಸ್ವರವಚನ ಸಂಪುಟ : ೪ 


ಆಗಾವಂ ಶಿವಭಕ್ತಿ ಭೋಗಶಿಬಹುದಿನ್ನು ನೋಡಿರೆಯ್ಯೊ ಸತ್ಯ 
ಯೋಗಮುನಿ ಜೋಗಿತಂತ್ರವು ತಿಳಿದವು ನೋಡಿರಯ್ಯೊ 

. ಸೋಗೆಗಂಗಳ ಯೋಗಿಹೃದಯಗುಣ ಸಾಧ್ಯನೆ ನೋಡಿರಯ್ಯೊ ನಿತ್ಯ 
ಸಾಗರೆ ಕರದಿಷ್ಟಲಿಂಗ ತಾನದ ಬಲ್ಲ ನೋಡಿರಯ್ಯೊ 


೨೦೯ 


ಮರೆಯದೆ ನೀವು ಮರೆಯದೆ ಮರೆಯದೆ ನೀವು ನಿಮ್ಮ 

ಕುರಂಹ ಹರುಹಿನಿಂದ ಹಿರಿದು ಪೂಜೆಯ ಮಾಡಿ ರಾಚುಟ್ಟಿವೀರನ 
ಹಿಂದಾವ ಪುಣ್ಯವ ಮಾಡಿದ ಫಲದಿಂದ 

ನಿಂದು ಕೈವಿಡಿದು ತಾ ಘನವನು 

ಮುಂದೆಯೆಂದಿಗಗಲದೆ ತಾನಿರವನಂ 

ಚಂದ ಬಂಧು ಬಳಗವ ರಕ್ಷಿಸುವನಂ 

ಹಿಂದೆ ಮುಂದೆ ಮಾಡಿದ ಭವ ಕಳವನು ಸುಖವೀವನು ಕಲ್ಪವೃಕ್ಷನಂ 
ಒಂದು ನೆವದಿ ಮರ್ಶ್ಯಕ್ಕೆ ತಾನಿಳಿದನು 

ಇಂದುಕೋಟಿಪ್ಪಭೆಯು ಹರಕುವರನು ಭಲಾ ಭುವನ ರಾಚವಟ್ಟಿವೀರನನು 
ಹಾಲಸಮುದ್ರನು ಕಾಳಿಯರಮಣನು 

ಮೂಲೋಕದೊಳಗೀತಗೆಣೆಯಿಲ್ಲ 

ಭಲಶಂಖನಿವನಿಂದ ಘನವಿಲ್ಲ 

ವಿಲ ನಟನೆ ಕಾಲಕೆ ಅಣಿಯಿಲ್ಲ 

ವಾಲ ಮೂಲಮೂರ್ತಿಯುಯಿವನಿದಿರಿಲ್ಲ 

ಗಾಲುಮೇಲಾದ ಸುರರು ಕಂಡದಕಿಲ್ಲ ದಕ್ಷಶಿಕ್ಷನು ಸಾರಕ್ಷನಂ 
ಶೂಲದನುಜರೆದೆಯು ಗೊಂತು ಮುದಿದೆಲ್ಲ 

ಶೂಲಿಗಿಮ್ಮಾಡಿಸಿದ ಪರಾಕ್ರಮವೆಲ್ಲ ಈತ ಧರೆ ತ್ರಿಭುವನವ ರಕ್ಷಿಸುವನಲ್ಲ 


ದೇಶ ಐವತ್ತಾರು ಚರಿಸುತ ಬರೆ ನೋಡಿ ರಾಚವಟ್ಟಿಯರಲಿ ತಾ ನೆಲೆಯಾಗಿ 


ದೋಷನಾಶವ ಕಳವೆ ಭಕ್ತರಿಗಾಗಿ 

ಭಾಷೆನಾಡಿ ತಪ್ಪದರಿಗೆ ಸಿರಿಯಾಗಿ 

ಲೇಸೆ ಕಾಸಿ ಚಿನ್ನಕೆ ಪಟುವಿಟ್ಟಾಗಿ ಹರೆವರಿಯಾಗಿ ತಾ ಒಲಿದಾಗಿ 
ವಾಸ ಮೆಡ್ಲೇರಿಮಠದ ಜೆನ್ಚಸವಾಗಿ ` 

ಈಶನಡುನಿಡಿನಯನ ಪೂಜಿಸಲಾಗಿ 

ಕೇಳಿ ಕರವರಹರವಿಷ್ಟಲಿಂಗಭೋಗಿ 


CC-0. Jangamwadi Math Collection, Varanasi. An eGangotri Initiative 


॥ ಪಲ್ಲ 


ಇಷ್ಟಲಿಂಗ ಅಂಕಿತದ ಸ್ವರವಚನ ೧೮೯ 
೨೧೦ 
ಹೋಗದು ಚಳಿ ಹೋಗದು ಬೇಗದಿಂದಲಿ ಅನಲಂ ಕಾಸಿದಲ್ಲದೆ..- ॥ ಪಲ್ಲ 


ಕಲಿಯಂಗದಾದಿಗೆ ಮಳೆ ಮಾಗಿ ಬೇಸಿಗೆ 

ನೆಲೆಯಾಗಿ ಹಿತ ಮೋಹವಾಗುತಲಿ 

ಬಲುವಿತಯಾಗಿ ಚತುಸಂವ ಬೀಳಲು 

ಪಲಭೋಗ ಪೆಚ್ಚುದು ಇದು ಚಳಿ ಬಾಳು 0 


ಹಚ್ಚಡ ಮೂರನು ಕಂಬಳಿಯೆರಡನು 

ಮುಚ್ಚಿ ಮುಸುಕಿಕೊಂಡಾದರೇನು 

ಬೆಚ್ಚಲಿನ್ನಾಗದು ಮಚ್ಚಿನ ಸತಿಯಳ 

ಪಚ್ಚಿ ಮಾಡಿಯೆ ಬಿಗಿದಪ್ಪಿ ಕೊಂಡಲ್ಲದೆ ೨ 


ಕರಲ ಕಟ್ಟಿರೆಯ ಕೆಂಜೋಳ ಬೀಗಿದ ಬೆಳೆ 

ಹೊರವಾದ ಹತ್ತೆಂಟು ತೆನೆಯ ತಂದು 

ತರೆಯದ ಕೆಂಡಕೆ ಹೆದವಿಡಿ ಕಾಸಿಯೆ 

ನೆರೆಯೆಂಟ ಮೆದ್ದು ನೀರೆಂ ಕುಡಿದಲ್ಲದೆ ಭಿಸಪ್ಯ ! ಇ 


ಅಕ್ಕಿನುಚ್ಚಿನ ರೊಟ್ಟಿ ಎರಡು ಸೇರಗಸೆಯ 
ನಿಕ್ಕಿ ಹಿಂಡಿಯ ಫೃತವಗೂಡಿ ' 

ಸಕ್ಕರಿಂದಲಿ ಮುರಿವತ್ತುದರೊಳುರುಡಿ 

ಅಕ್ಕರಿಂದಲಿ ಎಡಬಿಡದೆ ಮೆದ್ದಲ್ಲದೆ | 


ಮಾರಿದ ಅಸುರರ ಶಿಕ್ಷೆ ತಾ ಮಾಡುವೆ 

ಮಾರಹರನ ಕುವರಿರ ತಾನು 

ತೂರಾಡಿ ದನಿಯ ಕರದಿಷ್ಟಲಿಂಗನು 

ಮಾರಿ ದಕ್ಷಗೆ ಚಳಿ ತಗುಲಿಲ್ಲವೆ | ಫಿ 


೨೧೧ 


ಕೊಡುವನೆ ವರಗಳ ಕೊಡುವ ತಾನೆ ಇವ 
ಪೊಡವಿಗಧಿಕವಾದ ಬಯಲ ಬಸವ ತಾನು ` ॥ ಪಲ್ಲ 


ಇಗ 


CC-0. Jangamwadi Math Collection, Varanasi. An eGangotri Initiative 


೧೯೦ ಸ್ವರವಚನ ಸಂಪುಟ ; ೪ 


ಆದಿ ಶಿಲಾದಮುನಿ ಪೆಸರೀತನೆ ಶಂಭ 

ನಾದಿ ವಾಹನವಾಗಿ ಸಲಹಿದನೆ 

ಕಾದಿ ಹರಿಬ್ರಹ್ಮನ ಮುರಿಸಿದ ಸಿಂಕ್ಸನೆ 

ಸಾಧಿಸಿ ಸೀಳಿದನಿವನು ತಾನೆ ೧ 


ಶ್ರುತಿತತಿ ನುತಿಗೆ ಅಭೇದ್ಯ ತಾನೆ ಇವ 

ಎತತ ಲಿಂಗ ಜಂಗಮಾದಿ ತಾನೆ 

ಪ್ರತಿಯಿಲ್ಲವೆನಿಪ ಕಲ್ಯಾಣ ಬಿಜ್ಜಳನನು 

ಕತದಿಂದ ಕೊಲಿಸಿದನಿವನು ತಾನೆ ಎ ೨ 


ಮೂರುಲೋಕಕ್ಕೆ ಆಧಾರ ತಾನೆ ಇವ 

ಮಾರಿದವರ ಶಿಕ್ಷೆಕರ್ತನೆ ತಾ 

ಈರೇಳುಭುವನಕೆ ಒಡಲ ಪರುಷನೀತ 

: ಧಾರುಣಿಭಕ್ತರ ಪೊರೆವ ತಾನೆ ; ಸ 


ಸ್ಥಿ ರಕಾಂತಿ ಕಳೆಯುಳ್ಳ ದೇವ ತಾನೆ ಇವ ಧರೆ 

ಪೊರಲಿಕೆ ರೂಪ `ವಾಾಜ ತಾನೆ 

. ಪರಮಭಕ್ತರ ಪುಣ್ಯಪುಂಜ ತಾನೆನಿಸುವ 

ಶಿರ ಕೊಟ್ಟು ಸಲಹುವ ದೇವ ತಾನೆ ೪ 


ದೇಶದೇಶವನೆಲ್ಲ ಚರಿಸಿ ತಾನೆ ಇವ 

ಸಾಸುಳ್ಳ ಸಕಣಿರಿ ಸ್ನಾನ ತಾನೆ 

ವಾಸವಾಗಿಯೆ ನಿಂದು ಪೂಜಿಪ ದೇವನು 

ಈಶ ಕರದವಿಷ್ಟಲಿಂಗ ತಾನೆ ಸ ೫ 


. ೨೧೨ 


ಬಸವ ಕ್ಷಿತಿಗೆ ಜನಕನನೆ ನಿತ್ಯ 

ಅಸಮಾಕ್ಷ ಶಂಭುಶಂಕರನೆ 

ದಶದಿಕ್ಕನೆಲ್ಲವ ಚರಿಸುತ ಬರ ನೋಡಿ 

ವಶವಾಗಿ ಶರಭಪೇಟೆಲಿ ನಿಂತ ದೇವ Il ಪಲ್ಲ 


ಮೃಡನ ಸದ್ಗುಣಶಾಂತಿ ನೀನೆ ಚೆಲ್ವ 
ಗಡಲಸಾಗರ ಗುಣನಿಧಿಯೆ 


CC-0. Jangamwadi Math Collection, Varanasi. An eGangotri Initiative 


ಇಷ್ಟಲಿಂಗೆ ಅಂಕಿತದ ಸ್ವರವಚನ ೧೯೧ 


ನಡೆ ನುಡಿ ಶಿವಸಭೆ ಅಧಿಕ ಆದಿಯು ಈತ ` 
ದೃಢಸಾಸ ಸತ್ಯನು ಪರಮ ಪಾವನನೆ 55 


ತನ್ನ ಸೆರಗ ಸೋಂಕಿನಿಂದ ನೋಡಿ 

" ಮನ್ನಣೆ ಮಮತೆಯಿಂದಪ್ಪಿ 

ಚೆನ್ನಿಗ ಚೆಲುವನ ಛಲದಂಕಧೀರನೆ 

ಕನ್ನೆ ನೀಲಾಂಬಿಕೆ ಕಾಂತನೀತನನೆ ೨ 


ನೆಲಮುಗಿಲುವೆ ಏಕಮಯದಿ ತುಂಬಿ 

ಜಲಪ್ರಳಯ ತುಳುಕಾಡುತಿರಲು 

ಬಲು ತೊರೆನೊರೆಯೊಳು ಮುಳುಗಿ ತೇಲಾಡುವ 
ಬಲುವುಳ್ಳೆ ಶರಣರನುಳಿಹಿ ರಕ್ಷಿಪನೆ ನ ೩ 


ಯುಗವು ಇಪ್ಪತ್ತೊಂದಕಿಂದ ಅತ್ತ 

`'ಅಘಹರ ಅಧಿಕದಿ ನೀನೆ 

ನಿಗಮಾಗಮಂಗಳಿಪಯನ್ವಿತಕಾರನೆ 

ಸುಗುಣವೆಣ್ಣುಗಳಿಗೆ ಸೆರೆಸೆಪ್ರಿಯನೆನೆ ೪ 


ಇಂದುಧರಗೆ ಬಾಷೆಗೊಟ್ಟು ಮರ್ತ್ಯ 
ನಿಂದು ನಾ ಸಲಹುವೆನೆಂದು 
ಮಂದರಧರಗಿರಿನಾದಿಶರಭಸ್ಥಾನ | 
ನಿಂದ ಕರದವಿಷ್ಟಲಿಂಗದೇವನನಿ  - 


೨೧೩ 


ಏನ ಪೇಳಲಿ ಸಖಿಯೆ ಭಾಳಾಕ್ಷಿ ಕೋಪವನು 
ತಾನಸುರ ಶಿಕ್ಷಿಸುವ ಬಲುವೆನ್ನೊಳ್‌ ನುಡಿವ ' | ಪಲ್ಲ 


'ಹಾರೈದು ವರುಷಯೆನ್ನನು ಆಗಲಿ ಕಡೆನಿಂದು 
ಆರ ವಾಕ್ಯವ ಕೇಳಿ ಇಲ್ಲಿಗೈದಿದನೊ 

ಗಾರುಮಾಡಲಿಬಾರದೆಂದು ಪಾದಕ್ಕರಸಿ 

ತೋರಿ ಮನವರಿಕೆ ಪೇಳಿದೆ ಕೇಳಾರವಣಿ. 1 ೧ 


CC-0. Jangamwadi Math Collection, Varanasi. An eGangotri Initiative 


೧೯೨ 


ಹುಟ್ಟಿ ತೊಂಬತ್ತಾರು ವರುಷಕೋಟಿಯು ಬೆರೆದು 


ಪಟ್ಟೆ ಸುಪ್ಪಶ್ತಿಗೊರೆಗಮೃತವನು 

ಪಟ್ಟಿ ನೀ ಸಲಿಸಿ ಲೋಲಾಬ್ಧಿಸುಖವಂಬಟ್ಟು 
ಸಿಟ್ಟುಯಾಗೆನಬಹಂದೆ ಮಮಕರ್ತು ರಮಣಿ 
ಹೀಗೆಂದು ತನ್ನೊಳಗೆ ತನ್ನಿಜವ ಭೇದಿಸುತ 
ಭೋಗಿ ಶ್ರೀ ಬಸವಲಿಂಗಸ್ವಾಮಿಯು 


ಯೋಗವಂನದಿಂದನುರಾಗದಿಂ ಕರದಿಷ್ಟಲಿಂಗವು 


ಕೂಡಿದನು ಸುಖವು ರಮಣಿ 
೨೧೪ 


ತಾನು ಇಳೆಗೆ ಶಂಭು ವಿನೋದದಾದಿಯ 
ಧ್ಯಾನದಾದಿಪ್ರಕಾಶಲಿಂಗನಾದಿ ದೇವ 


ಸೆಲೆ ನೆಚ್ಚಿ ತನ್ನ ನಂಬಿ ಭಜಿಸುವರ 
ಬಲುಭಾಷೆನಿತ್ತು ಪಿತಪುತ್ರಮೋಹವ 
ನಲವಿಂದ ಪಿಡಿದುಕೊಂಡು ಆಲಿಂಗಿಸುವ 
ಚಲದಂಕ ಇನತೇಜ ಶಾಂತಸುದಾವ 


ಮೃಡನಾವತಾರ ದೇವ ದೇವ 
ಪೊಡವಿವೀರೇಳು ಜಗವನು ಪೊರೆವ 

ನಡೆವ ಶಿವಾಚಾರದ ನಡೆ ಘನವ 
ದೃಢದಿಂದ ಭಜಿಸುವರಿಗೊಲಿದು ತೋರುವ 


ಧರೆಯೊಳಧಿಕ ಶರಭ ಹೋಮವೇದ 
. ಗುರುಬಸವೇಶ ಲಿಂಗದೇವನಿರವ 
ಆರಿದು ನೋಡುವರಿಗೆ ಕರುಣವೀವ 
ಕರದಿಷ್ಟಲಿಂಗಜ್ಞಾನಗಲದಿರುವ 

೨೧೫ 
ಅಗಲಿ ಪೋಗುವದೇಕೊ ಅಕಳಂಕಮಹಿಮನೆ 
ಹುಟ್ಟಿ ದೈನೊಸಲಿಂದ ಪಟ್ಟವೆಲ್ಲವು ಬೆದರೆ 
ಕಟ್ಟಳಿಲ್ಲದೆ ಕಾಲಾಟದ ತತ್ವಕೆ. 
ನಿಟ್ಟ ಬೆವರ ಭದ್ರೆಯೊ ವೀರಯ್ಯ 


CC-0. Jangamwadi Math Collection, Varanasi. An eGangotri Initiative 


ಸ್ವರವಚನ ಸಂಪುಟ ; ೪ 


ಇಷ್ಟಲಿಂಗ ಅಂಕಿತದ ಸ್ವರವಚನ ಸ ೧೯೩ 


ಬಲುಉಳ್ಳ ರತ್ನಕ್ಕೆ ನೆಲೆಯು ಮೊಹರೆ ಚನ್ನ 
ಚೆಲುವಿಕೆಯಲ್ಲವೆ ಒಲುಮೆ ಸತಿಯಳನೆು 
ತೊಲಗಿ ಪೋಗುವದ್ಯಾಕೊ ವೀರಯ್ಯ ೨ 


ವಲ್ಲಭೆ ಮೃದವಚನನೆಲ್ಲ ಕರ್ಣದೊಳಿಟ್ಟು 
ಗಲ್ಲವ ಪಿಡಿದು ತಕ್ಕಿಸಿ ಕರದಿಷ್ಟನುಂ 
ನಿಲ್ಲದೆ ಕೂಡಿ ಬೆರೆದು ಲಿಂಗಯ್ಯ ಆಸಾ 


೨೧೬ 


ಆರಗೊಡವೇತಕೆ ಅಪರಂಪಾರಮನಿತ್ತು 
ಹಾರದೂಳಿಗವ ಮಾಡಿಸದೆ ಬಿಡ ವೀರ -॥ ಪಲ್ಲ 


ಹುಟ್ಟು ಮರಣವ ಬಲ್ಲದಿರವ ತಾ ಮರೆಮಾಡಿ 


ಪುಟ್ಟಿ ಸಣ್ಣಿ ಸಿಯೆ ಸೂತ್ರ ವಿಡಿದು ಆಡಿಸುವ 
ಕಟ್ಟ ಕೆಯ 'ಮುಂರುಲೋ ೇಕವನಾಳ್ಜೆ ತವನಂದಿ ವೀರ 


ನಟಿ ಸಿದರೆ ಮೇಗೆ ಸಂತಿಹನಿಟ್ಟೂ; ವ ೧ 


ಜೀವ ಸಂಜೀವನನು ನೀನಲ್ಲದಿನ್ನಿಲ್ಲ 


ಕಾವಲಟ್ಟುಳಿಗಾಸೆ ಬೀಳ್ವ ನರ ಜೀವ 
ದಾವಧಾಪತಿ ತೋರಿ ಕೊಟ್ಟು ರಕ್ಷಣೆ ಶಿಕ್ಷೆ 


ಆವನಿಯೆಂಬತ್ತು ನಾಲ್ಕೋಟಿ ಪೊರೆವ... ೨ 


ಕನಕಗಿರಿಗಧಿಕ ಕಾಳಾಂಬರುದ್ರ ನೀನೆಂದು 


ಘನವಾದ ಶಿವಬಸವಗಣಕೆ ಪಿತನಿಂದ 
ವನ ಮಾತೆ ಪುತ್ರ ನೀನೊಂದು ಕಾರಣ ಮರಳಿ 


ಜನಿಸಿ ಭಕ್ತರ ಕರದವಿಷ್ಟನೆಲೆವಾಸ ಹ 
೨೧೭ 


ಇನ್ನಾಕೆಯೊಮನಕೆಯಿಷ್ಟು ಚಿಂತೆಗಳು 
ಮುನ್ನ ಮಾಡಿದ ಸುಕೃತ ತಪ್ಪದೆಲೆ ರಮಣಿ ॥ ಪಲ್ಲ 


ಬಡವ ಬಲ್ಲಿದ ದೊರೆ ಮಂತ್ರಿ ಕರಣಿಕನಂ 
ಢ ಗುರುವು ಮೊದಲು ನಾನಾ ಜೀವವು 
ನೆಡವಳಿಯ ನಡತೆ ಶಿವನಿಟ್ಟು ದಾದಿಯ ಮಾರ್ಗ 


ಕಡೆಯಾಗೀಗೆಂತು ಜೀವಿಸಲಾಂಟಿ ರಮಣಿ ೧ 
13 


CC-0. Jangamwadi Math Collection, Varanasi. An eGangotri Initiative 


೧೯೪ ಇ 


ಹಿಂದೆ ಮನುಮುನಿದೇವ ದಾನ್ವರಿಂಗಿತವಿನ್ನು 
ಸಂದ ಶರಣರೆ ಬಾಳ್ವೆ ಶಾಸ್ತ್ರದಲ್ಲಿ 

ತಂದೆ ಶಂಕರಲಿಂಗನಿಂದಾದ ಸುಖವಿತ್ತದುದರಿ 
ವಿಂದಿರೆ ಪೂರ್ವಿಕವ ರನುಣಿ 


ಮನುಜದೇಹಿಗಳಿಗಿನ್ನೆಂತು ತಾ ಬಿಡುವುದೆ. 
ಮನುಜರರಿಯರು ಮಾಯಪಾಶವನ್ನು 

ಕನಸ ಕಂಡಂತೆ ಈ ಭೋಗಕ್ಕೆ ಮರುಳಾಹ 
ಘನಮಹಿಮವಿಷ್ಟಲಿಂಗನು ಒಪ್ಪ ರಮಣಿ 


೨೧೮ 


ದೃಢವುಳ್ಳವನೆ ನೀನು ಕೆಳದಿವೀರ 
ಪೊಡವಿವೀರೇಳಕೆಲ್ಲ ಖಡುಗ ಆದಿಯು 


ಖಡುಗ ಮುನ್ನೂರರವತ್ತಾಯುಧವನು ಪಿಡಿದು 
ಗುಡುಗುಡಿಸುವ ಮೃಡನ ಕುಮಾರ 


ವಾಮಭಾಗದಿ ಸೋಮೇಶ ಮುಂದೆ ಮಂಡಿಸಿ 

ಪ್ರೇಮಿ ಬಸವನಾನಂದ ಉಮೆವೀರನವತಾರ 
ಆದಿನಾಂಟ್ಯದ ಕರ್ಣ ಸುಮನ ಕಂಪಕ 

ಪೂರಿತಗಣಿತ ನಮೋ ಕೆಳದಿ ಶ್ರೀ ವೀರನೆ 

ನಾರಸಿಂಹನ ಮರ್ದಿಸಿ ಕಟ್ಟೊರಕೆ 

ಹಾರಲಿಟ್ಟಂತ ದೇವ | 

ಮಾರಿ ಮಸಣಿ ದುರ್ಗಿ ಚಾಮುಂಡಿ ಪ್ರೂಂಕಾರಿ 
ಕ್ರೂರೆ ಮರುಳರ ಕೂಡಿ ಮಲತರನೋಡಿಸಿ ಶಿಕ್ಷಿಪ ದೇವನೆ 
ಶಿಲೆ ನಾನಾ ಬಗೆದರ್ಶಿಯನೀಕ್ಷಿಸುವಂತ 


ನೆಲೆ ಆದಿದೇವ ನೀನೆ 
ಚೆಲುವ ಚೆನ್ನಿಗ ಚಲದಂಕ ನೀನ 


ಕಲಿಗಳೊಳಗೆಣೆಯಿಲ್ಲದೇವನೆವಿಷ್ಟಲಿಂಗದ ಕ್ರೀಯಂನೆ .. -.. 


೨೧೯ 


ನೋಡಿದೆ ನಾನು ನೋಡಿದೆನೊ ನಿನ್ನ ಕುರುವ ಇರುಹನೆಲ್ಲ.. -...... 


ರೂಢಿಗಧಿಕ ಅಘೋರವೀರನೆ ನಿನ್ನನೆ 


ಸ್ವರವಚನ ಸಂಪುಟ ; ೪ 


CC-0. Jangamwadi Math Collection, Varanasi. An eGangotri Initiative 


ಇಪ್ಟಲಿಂಗೆ' ಅಂಕಿತದ ಸ್ವರವಚನ 


ನಿನ್ನೆ ನಂಬಿದರೊಳು ಕನ್ನೆವೆಣ್ಣಿನ ಮೋಹ 

ಉನ್ನಂತ ಸಿರಿಯು ಸಂಪನ್ನಾಗಿ ಕಣ್ಣ 

ಪುಣ್ಯ ಹಬ್ಬಕೆ ತಾ ಮಿಗಿಲಾಗಿ ತನಿ 

ವಣ್ಣ ಚೂತದ ಕಳಿತಿದಿರಾಗಿ ಕೂಡೆ 

ಉಣ್ಣಿಸಿ ನೋಡುವ ದನಿಯಾಗಿ 

ಆಗಲೀಯಗಿ ತೂರ್ಯ ತವಕದೆ ಬಂದುಯೆಂದಿಗಗಲ ಕೂಡೊ ವೈ 
. ರಾಗಿ ತಂದೆ ಅಂದ ಮೋಹಕೆ ಅತಿ ಪ್ರೀ 

ಯಾಗಿ ತೇಜ ಒಂದು ಕೋಟೆಯು ದೇವ ಬೆರೆದನಾಗಿ -' 


ಸರಸಿಜ ಬಯಕೆಗೆ ಇನನೆದ್ದು ಬೆರದಂತೆ 

ದೊರೆಪುತ್ರ 'ನಿರ್ಮಿತವಾದಂತೆ 

ಕರಿಗಿನಿಗೋಲ ತಂದು ಮುಂದಿಟ್ಟಂತೆ ಪ್ರಿಯ ಚೀನಿಸ 
ಕರೆ ಹಾಲ ಸವಿದಂತೆ 

ಪುಶ್ರನಗಲಿ ತಾಯ ತಾನು ಬೆರದಂತೆ ಕ 
ಮೋಹಪ್ರೇಮಾಯೆ ಅಘೋರಾಯ 

ಮಾನ ಮಮಶೆಯಿಂದೊಲಿಯೊ ಶಶಿಕಾಂತೆ 

ಆಂಬರ ಶಶಿಯಿರವಿಗೆ ಬಂದು ಬೆರೆದಂತೆ 
ನಿಮ್ಮೊಳೆರಕವಾದರಿತಕ್ಕೆ ಬಿಡದಂತೆ 


ಅವನಿಯೊಳಧಿಕವಿಕ್ಕೇರಿಯ ನಗರದಿ 
ಅವತಾರ ಬಸವನಿದಿರಲಾದೆ 

ಭವ ದುರಿತವ ಕಳೆವಂತ ವಿನೋದಿ . 
ನವ ವಿವಿಧ ಸಂಗೀತಸರಬೇಧಿ 
ಹವಣರಿದುಪಾಯವ ಸೆವಿ ಸವಿ ಸೇದಿ 
ದಯಾ ಕರುಣಿಸೊ ಧರ್ಮಶಾಸನೆ 
 ಭವಹರ ನತಘೋರವೀರನ ದಿ. 
ಟವಸ್ಸಿ ಸರಮೋಹ ನೀನಿಲ್ಲಿ. ನೆಲಸಿದ 
ದೇವ ಹರುಷದಿ ಕರದಿಷ್ಟಲಂಗನಿಧಿ 


೨೨೦ 


ಓಂ ನಮೋ ಹರನೆನ್ನಿ ಲಿಂಗಪೂಜಕ 
ಓಂ ನಮೋ ಹರನೆನ್ನಿರಿ 


CC-0. Jangamwadi Math Collection, Varanasi. An eGangotri Initiative 


॥ ಪಲ್ಲ 


೧೯೬ ಸ್ವರವಚನ ಸಂಪುಟ ; ೪ 


ಮತಿಯುಳ್ಳ ಕವಿಗಳೊಳತಿಮಥನಿಸದಿರಿ 
ನುಶಕಾಯ ಶಿವನ ಭಕ್ತರೊಳು ಸರಿಯದಿರಿ 
ಮತಿಹೀನ ವಕೂರ್ತಗೆ ಒಲವ ತೋರದಿರಿ 
ಜತಿಯಾಗಿ ಈರ್ವರೊಂದಾಗಿ ಕನಲದಿರಿ 
ಹಿತವುಳ್ಳ ಸತಿಯರೊಳ್‌ ಮದನ ಮಾತಾಡದಿರಿ 


ಕ್ಷಿತಿಗೆ ಅಧಿಕ ತವನಂದಿವೀರನ ನೀವು ಗತಿಯೆಂದು ಪೂಜಿಸಿ ಸುಖಶಾಂತಿ ಬೇಡಿರಿ. 


ಕುಲವರಿಯದೆ ಕೂಡಿ ಹಲವನಾಡದಿರಿ 
ಚೆಲುವ ಸೆಶಿಯ ನೋಡಿ ಮಲತು ನೋಡದಿರಿ 
ಬಲುವುಳ್ಳವರ ಕೂಡಿ ಚಲವ ಮಾಡದಿರಿ 
ಸಲಿಗೆಯ ಸರಸವ ಗುರುವಿಗಾಡದಿರಿ 
ಪಲುಗು ಪಾಪಿ ಪರಮಾತ ಲೆಕ್ಕಿಸದಿರಿ 

ಮಲ ಮವಂಕರ ಮಂದಾಕಿನೆರೆಸನ 

ಗೆಲವಿಂದ ಪೂಜಿಸಿ ಸ್ತೌತಿಯ ಮರೆಯದಿರಿ 


ಮಂತ್ರಿಯ ಕೂಡಿನ್ನು ಮಥನ ಮಾತಾಡದಿರಿ 
ತಂಶ್ರವಾಹಕರೊಳು ಅತಿಯೆಚ್ಚರದೊಳಿರಿ 
ಮಂಶ್ರಗಾರುಡಿಗರೊಳೇಕವಾಗದಿರಿ 

ಯಂತ್ರವ ಹಿರಿಯರು ಬರದು ಕಟ್ಟದಿರಿ 
ಮಂತ್ರಸ್ಮರಣೆಯುಳ್ಳ ಯತಿಯ ನಿಂದಿಸದಿರಿ ದೀ 
ಪಾಂಶ್ರಕಾದಿಯು ದೇವ ಕರದವಿಷ್ಟಲಿಂಗವೆ 
ಗತಿಯೆಂದು ಪೂಜಿಸಿ ಮೋಕ್ಷವ ಬೇಡಿರಿ 


೨೨೧ 


ಆರು ಬಲ್ಲರೊ ಮಹಿಮವ ಬಸವಲಿಂಗ ಕ್ಷೀರವಾರಿಧಿ ನಿನ್ನನು 
ಪಾರಾಪಾರಾದಿ ನೀನು ಆದಿದೇವ ನೀನೆಂದು ಮಾರಹ[ರ] ಸುದೇಹನೆ 


ನಿನ್ನಿಂದ ಜಗದುತೃತಿ ನಿತ್ಯ ನೀನಾಗಿ 
ನನ್ನಿಯಿಂದಲಿ ಸಲಹಿ 
ಪನ್ನಂಗಧರನ ಧರ್ಮ ಶಾಂತಿ ನೀನೆಂದು 
ಚಿನ್ಮಯ ಚಿದ್ರೂಪ ಚಿತ್ಛ್ರಕಾಶನೆ ನೀನು 


CC-0. Jangamwadi Math Collection, Varanasi. An eGangotri Initiative 


ಇಷ್ಟಲಿಂಗ ಅಂಕಿತದ ಸ್ವರವಚನ ೧೯೭ 


ಜಗದಂಧಕಾರಕ ನೀನೆ ಕಾಯ್ವಾತ ನಿತ್ಯ 

ನಿಗಮಾಗಮಾಗಮ ನೀನೆ 

ಬಗೆ ಬಗೆ ಜೀವ ಎಂಬತ್ತು ನಾಲ್ಕೋಟಿಯ 

ಒಗುಮಿಗೆಯಲಿಯಿತ್ತು ಸಲವಂತ ದೇವನೆ ೨ 


ಇಪ್ಪತ್ತುಯುಗದಿಂದತ್ತ ಶಿಲಾದಮುನಿ 

ಒಪ್ಪಿ ದೇವನೆ ನೀನಾಗಿ 

ಕಪ್ಪುಗೊರಳದೇವ ಶಿವನ ವಾಹನವಾಗಿ 
ಮುಪ್ಪುರಕಾದಿಪಿತ ಬಸವಲಿಂಗನೆ ನೀನು ೩ 


ನಾನು ತಾನೆಂಬ ಗರ್ವರ ಮುರಿದು 

ನೀನನಾದಿನೆಲೆಯ ನಿಲಿಸಿ 

ಭಾನುಪ್ರಕಾಶವ ತೋರಿ ಧರೆಯನೆಲ್ಲ 

ನೀನೆ ಸೂಶ್ರಿಕವಿಡಿದಾಡಿಸುವನೆ ನೀನಂ ೪ 


ವಸುಥೆಗಾದಿಯು ಅಧಿಕ ದಕ್ಷಿಣಕಾಶಿ 

ವಶವಾಗಿ ಕುರುವತ್ತಿಯ 

ದೆಸೆಯೆಂಟ ದೇವ ಭಕ್ತರ ಶಿರ ಬೆನ್ನಿಲಿ 

ಬಿಸರದಿ ರಕ್ಷಿಪವಿಷ್ಟಲಿಂಗನೆ ನೀನು ೫ 


೨೨೨ 


ನಂಬಿದೆನಯ್ಯ ಮಾಧವನೇ, 
ತ್ರ್ಯಂಬುಜಾರ್ಚಿತ ಪಾದವ ॥ ಪಲ್ಲ 


ಮಂಜುಳಾಕಾರದ ಮೋನವೆ ಪುಣ್ಯದ - 
ಪುಂಜ ಬಿಂಜದಿ ನುಡಿಯೆನ್ನೊಳು 

ಕುಂಜರಭಂಜನ ಕುಟಿಲದೈವದ ಗಂಡ | 
ನಂಜುಗೊರಳನಾಥ ಮಂಡಲದೇವ A 


ಸಾರಿದೆನಯ್ಯ ನಿನ್ನನು ನಿರಾಮಯಂ 


ಎಂಯಾತಕೆಯೆನ್ನೊಳಂ 
ಚಾರುಚರಿತ ನಿನ್ನ ಚಲವ ಮರೆದು ಪೋದೆ ' 


ಕಾರುಣ್ಯಜಲನಿಧಿ ಕಲೆವಂತದೇವ ತ ಶೆ 


CC-0. Jangamwadi Math Collection, Varanasi. An eGangotri Initiative 


೮೯೮ 


ಪಂಥ ನಿಮಗೆನ್ನೊಳು ಪವನರೂಪೆ 
ಚಿಂತೆಗೆ ಒಳಗಾದೆನೊ 

ತತವಿತ್ತೆನ್ನ ಸಲಹೊ ಸದ್ಗು ರುರನ್ನ 
ಅಂತಕಮರ್ದನ ಇಷ್ಟಲಿಂಗೇಶ 


೨೨೩ 


ಪೊಂಜೆಳೆಮೈೈಯೊಳೆ ಪೊಳೆವೆ ಪೆಣ್ಣಳ ರನ್ನೆ 
ಕಂಜಲೋಚನೆ ಕೇಳೆ ಕಾಂತನ ಬಗೆಯ 


ನೋಟ ಬೇರಾದುದು ನುಡಿಯೆರಡಾದುದು 
ಊಟದಿ ವಂಚನೆ ಬೆರೆದುದಾಶಗೆ 

ಚಾಟುತನೆದ ಮಾತ ನಂಡಿವದೇನೊ ತನ್ನೊಳು 
ಕೌಟಿಲ್ಯವಾಗಿದೆ ಉಳಿಪೊಡೆ ತರುಣಿ 


ತನ್ನಂಕಮಾಲೆಯ `ಪಾಡಂವೆನನುದಿನ 
ತನ್ನಿಂದ ಬೇರೊಂದು ಗತಿಯುಂಟೆಯಾನಾಸಿ 
ಸನ್ನೆಯನರಿದಿಂತು ಸವಿಗಲೆದೋರದೆ 
ಇನ್ನು ಮುನಿವರೇ ಏ ಮುದ್ದು ಚದುರೆ 
ಸುಂದರ ಕರಕಂಜಪುರವರಾಧೀಶ್ವರ 
ಇಂದುಶೇಖರ ಇಷ್ಟಲಿಂಗನ ಕರೆದು ` 


ತಂದು ಚಿತ್ತಾ ಪ್ರರದರಮನೆಯೊಳು ಬೇಗ 
ಚಂದದಿ ನೆರೆವಂತೆ ಮಾಡೆಂದು ರಮಣಿ 


ತ ೨೨೪ 


ಮುದ್ರೆಮಾತನೆ ತಿಳಿದು ಮುಕ್ತಿರಾಜ್ಯವ ಕಂಡು , 


ಭದ್ರಮಂಟಪದೊಳಗಿರಬಲ್ಲಡವ ಯೋಗಿ 


ಧರಣಿಯಂಬರವಗ್ನಿತತ್ವ ದೆ ವರವ ಬಲಿದು ` 
ತರುಶಾಖೆರುತಗೂಡಿದೆ ಸ್ಥಿರದೆ 

ಪರನಾದ ತೇಜದೊಬ್ಬುಳಿಯು ಪ್ರಜ್ವಲಿಸುತಿರೆ 
.ಪರೆಮ ಷಣ್ಮುಖಮುದ್ರೆಯೆಂದು ಪೇಳುವರು 


ಸ್ವರವಚನ ಸಂಪುಟ ; ೪ 


॥ ಪಲ್ಲ 


ಪಲ್ಲಿ 


CC-0. Jangamwadi Math Collection, Varanasi. An eGangotri Initiative 


ಕವಿಲಿಂಗವಿರಚಿತ ಸ್ವರವಚನ 


ನಾಸಿಕಾಗ್ರದ ಮೇಲೆ ನಯನಗಳ ನೆರೆವಗಿದು 
ಸೂಸುತಿಹ ವಾಯುವನು ಸುಮ್ಮನಿರಿಸಿ 
ಭಾಸುರ ಪ್ರಣಮನಾದದೊಳು ಮನ ಲೈಸುತಿರೆ 
ಲೇಸೆನಿಪ ಶಾಂಭವಿಯು ಇದೆಂದು ಪೇಳುವರು 


ಮಂಡಲಶ್ರಯದ ಮಂಟಪಗಳೆರಡರ ನಡುವೆ 
ಕೆಂಡದಂತಿಪ್ಪ ಲಿಂಗದ ಪರಿಯನು 

ಕಂಡು ಕಣ್ಮುಚ್ಚಿ ಮನವೊಲಿದು ಮಯಿಮರದಿರೆಲು 
- ಕಂಡವರು ಪೇಳುವರು ಖೇಚರಿಯು ಇದೆಂದು 


ಷಣ್ಮುಖಿಯು ಶಾಂಭವಿಯಖ ಖೇಚರಿಯನಾಚರಿಸಿ 
ಸಣ್ಣ ಅಷ್ಟಾಂಗುಲದ ದೇಹದೊಳಗೆ 

ಕಣ್ಮನಕೆ ಗೋಚರಿಪ ಷಣ್ಮಂತ್ರರೂಪಿಲಿ 
ಬಣ್ಣದಕ್ಷರಗಳೆರಡರರಿವುದೇನರಿದು 


ಇಂತೇಕವಾಗೆಸೆವ ಪ್ರಣಮಪೀಠದ ಮೇಲೆ 
ಕಂತುಹರ ಪ್ರಾಣೇಶ ಸಂಗಮನ ನಿಲಿಸಿ 
ಸ್ವಾಂತೆವರಿಯಲು ಸ್ವಾನುಭಾವ ತಲೆದೋರುತಿದೆ 
ಚಿಂತೆಯಾತಕೆ ಮುಕ್ತಿಯೆಂಬುದಿದು ಸಿದ್ಧ * 


- ಕವಿಲಿಂಗವಿರಚಿತ ಸೃರವಚನ 


೨೨೫ 


ಕಾವ್ಯ ಬೇರೊಂದೆಡೆ ಕಲಿಯಬೇಕೆ 
ದಿವ್ಯ ಕಾವಿಂನಿಯರಂಗಸಂಗದೊಳಗೈದೆನದಕೊ 


ಹರಿಣಾಕ್ಷಿಯರ ನೋಟ ಹರಿಶ್ಚಂದ್ರಕಾವ್ಯವು ` - 
ಸರಸಾಚಾರಧನ್ಯ ಸಂಗವಂಪುರಾಣ  -: ; 
ಅರಸಂಚೆಗಮನೆ ವೆಗ್ಗಳದ ಲೀಲಾವತಿ ಸ 
ಪರಮ ಅಯಿಶ್ಚರ್ಯವು ಪ್ರಭುಲಿಂಗಲೀಲೆ _ 


—— 


* ಅಂಕಿತ ಅಸ್ಪಷ್ಟ 


CC-0. Jangamwadi Math Collection, Varanasi. An eGangotri Initiative 


೨೦೦ ಸ್ವರವಚನ ಸಂಪುಟ; ೪ 


ತಿದ್ದಿ ನೊಸಲ ಗಂಧ ಕಸ್ತೂರಿತಿಲ 
ಮುದ್ದುಮುಖ ಲಾವಣ್ಯವು ಮೂಡಿಬರುತ 
ಶುದ್ಧ ಲಾವಣ್ಯ ಸೊಬಗಿನಸೋನೆ ವನಿತೆಯರ 
ಪೊದ್ದಿದ್ದರವಳಾಸ್ಕವು ರುಚಿಯಪ್ಪ ರಾಮಚರಿತೆ 


ಮಡದಿಯರ ಮೋಹವೇ ಮೋಹನ ತರಂಗಿಣಿಯು 
ನಡುವಿನ ಭೂಮಿ ಅಮರಸಿಂಹ 

ದೃಢತನದಿ ವಿರಹವೇ ಧನಂಜಯ ನಿಘಂಟು 
ಜಡೆತತಿಗಳಾ ಮುಡಿ ಸುಜಯಿಮಿನಿಯು 


ಕೋಮಲಾಂಗಿನಿಯರ ಕುಚವೆ ಕಕ್ಕೋಕಶಾಸ್ತ್ರವು 
ಪ್ರೇಮಲಾವಣ್ಯ ಪ್ರಹಲ್ಲಾದ ಚರಿತೆ 
ಸೋಮಸಂಧಾನವೆ ರುಕ್ಮಾಂಗದ ಚರಿತೆ 
ಕಾಮಿನಿಯರ ತೋಳು ಎರಡು ತರ್ಕಭೂಷಿ 
ಸಾರು ನಿರ್ಮಳಬುದ್ಧಿ ಚಾರುವತಿಪೂವೆಂಬ 
ನಾರು ಜೀವಿಸುವೊಡೆ ಆ ರಾಮಾಯಣ 

ಚಾರು ಶ್ರೀಕವಿಲಿಂಗ ಸತಿಯೊಳೊಡಗೂಡಿದನು 
ಆರು ತಿಳಿದದರೆ ಮೇಲೆ ಭಾಗವತವು 


ಕಳಲೆ ನಂಜರಾಜವಿರಚಿತ ಸೃರವಚನ 
೨೨೬ | ತ 
ಮರೆತುಬಿಡುವರೆ ಮನದಿ ಗರಳನಗರಾಧೀಶ ॥ ಪಲ್ಲ 


ಎರಗಲಿಲ್ಲವೆ ನಿಮ್ಮ ಪರಮ ಭಜಕರ ಪದಕೆ 

ದೊರೆತನದ ಮೋಡಿಯೊಳು ಗರುವದಿಂದ 

ಜರೆದೆನೊ ಸತ್ಯಗುಣದಿರವ ಮಾನವರನು ಆ 

ದರಿಸಲಿಲ್ಲವೆ ಮುದದಿ ಧರಣಿ ಅಮರರ ದೇವ ೧ 


ಪ್ರಾಣೇಶ ಮಾಜದೆನ್ನಾಣೆ ಪೇಳೆನ್ನೊಡನೆ 

ವಾಣೀಶ ಮುಖ್ಯ ಗೀರ್ವಾಣ ವಿನುತ 

ಕಾಣಬಾರದೊ ಮಿಕ್ಕ ಕ್ಷೋಣೀಶರಿಂತೆನ್ನ 

ಊಣಯವ ಪೇಳದಿಹ ಜಾಣಶನವೇನೀಗ ೨ 


CC-0. Jangamwadi Math Collection, Varanasi. An eGangotri Initiative 


ಚೆನ್ನಕವಿವಿರಚಿತ ತೋಂಟದ ಸಿದ್ಧಲಿಂಗಯತ್ತಿಸುವ್ವಿ | ರ 


ಕವಿಲಿಂಗನೊರೆದ ಪದ ಸವಿಯಾದುದೇ ಕಿವಿಗೆ 


ವಿವರಿಸಲು ನಾಚುವೆನು ಸ್ತವನಾಧೀಶ 
ದಿವಿಜಾರಿ ಮದಹರನೆ ತವಕದಿಂ ಪೊರೆಯೆನ್ನ 


ಭವರೋಗವೈದ್ಯ ನೀ ಅವಧರಿಸು ಬಿನ್ನಪವ. ೩ 


ಭಸಿತವನೆ ಬಿಟ್ಟು ಲೇಪಿಸಿದನೆ ಚಂದನವ 
ಎಸೆವ ರುದ್ಭಾಕ್ಷಿಮಣಿ ಜಿಸರದಿಂದ 
ಹಸನೆಂದು ಧರಿಸಿದೆನು ಎಸೆವೊ ರನ್ನದ ತೊಡವ 
ಕುಸುಮಹಾರದಿ ಸಮರ್ಪಿಸದೆ ನಾ ಮರೆತೆನೊ - ೪ 


ಗರಳನಗರಾಧೀಶ ಮೆರೆವೊ ಶ್ರೀಕಂಠೇಶ 


ಚರಣಸೇವಕನಾಗಿ ಕಳಲೆಯಾಳ್ಹ 
ದೊರೆವೂರ ನಂಜೇಂದ್ರನೊರೆದೆ ಪದವನ ಕೇಳಿ 


ಪಿರಿಯನೀಶ್ವರನೆಂದು ಧರೆ ಪೊಗಳುತಿದೆ ಬೇಗ ಸ ೫ 


ಚೆನ್ನಕವಿ ವಿರಚಿತ ತೋಂಟದ ಸಿದ್ಧಲಿಂಗಯತಿ ಸುವಿ 
೨೨೭ 


ಸುವ್ವ ಬಿ ಎಂದೆನ್ನಿ ಸುಗುಣೆಯರೆಲ್ಲರು 
ಸುಪ್ವ ಬಿ ಎಂದೆನ್ನಿ ಶುಭದಿಂದ 
ಮವರುದೇವರೊಡೆಯ ತೋಂಟದಾರ್ಯನ 


ಯವ್ವನೆಯರು ಪಾಡಿ ನಲಿವುತ ॥ ಪಲ್ಲ 


ತಳಿರಡಿ ಸೆಳೆನಡು ಎಳೆವಾಳೆದೊಡೆ ಸೊಂಪು 

ದಳೆದ ಜಘನದ ಜಾಣೆಯರೆಲ್ಲ 

ಕಳಸಕುಚದ ಕಾಂತಿ ಮೊಗದಳಿಗುರುಳಿನ 

ನಳಿತೋಳೆ ನಲ್ಲೆವೆಣ್ಣುಗಳೆಲ್ಲ | ೧ 
ದೋರದುರಂಬು ತೊಂಡೆವಣ್ಣುಟಿ ಮಿಗೆ ಸೊ ಸ 


ಕ್ಯೇರಿದ ಜವ್ವನಾಂಗಿಯರೆಲ್ಲ 
ಕಾರಮಿಂಚಿನ ಕಡೆಗಣ್ಣಿಗೆ ನೋಟದ 


ನೀರಜದಳದ ನೇತ್ರೆಯರೆಲ್ಲ ಧೆ 


ಜಾತಿ ಪದ್ಮಿನಿಯು ಚಿತ್ತಿನಿಯು ಶಂಕಿನಿಯು ಮೇ 


ಲೋತು"ರಾಜಿಪ ಹಸಿ ಓನಿಯರೆಲ್ಲ 
ನಾಲ್ವಿಧದ ವನಿತೆಯರು 


ಓತು' ವಸ್ತ್ರಾಭರಣನಾಂತು ಶ್ರ 


CC-0. Jangamwadi Math Collection, Varanasi. An eGangotri Initiative 


ಶಶಿ "ಸ್ವರವಚನ ಸಂಪುಟ। ೪ 


ಚಿನ್ನದೊರಳು ರನ್ನದೊನಕೆವಿಡಿದು ನೆರೆ 
ಸನ್ನುತ ಗಂಧಸಾಳಿಯ ಪೊಯ್ದು 
ಉನ್ನಂತ ಶುಭ್ರುವೆಸಗುವ ಕೈ ಅಕ್ಕಿಯ 
ಚೆನ್ನೆಯರುಗಳು ಚಳಿಸುತ 


ಮುಡಿಯನೊಲೆವುತ ಪೊಂಗೊಡಮೊಲೆಯಲುಗುತ 
ನಡು ಮಣಿವುತ ನಲಿನಲಿವುತ 

ತೊಡೆ ದಡದಡಿಸುತ ತೊಡೆಗಳಲ್ಲಾಡುತ 

'ಆಡಿಯ ಹಿಂದಕೆ ಮುಂದಕಿಡುತಲಿ 


ನರಿಯ ಪಸರಿಸಿ ನಿಲ್ಲುತ ನಿಡುದೋಳ್ಗಳ 
ನೊಡನೆ ಬೀಸುತಲೆಡಬಲಗೈಯ 
ಪಿಡಿದೊನಕೆಯ ಭರಿಸುತ ಬಲುನಟಣೆಯ 
ಕುಡಿವರಿಸುತ ಕೋಮಲೆಯರೆಲ್ಲ 


ನೀಡಿ ನೆಗಹಿ ತೋಳ ಕೂಡೆ ಕೈಯಿಂದಲಿ 
ಜೋಡೆತ್ತಿ ಬಿಡದೊನಕೆಗಳನಂ 
ಮೂಡುವ ಬೆವಂರನಿಡುತ ಸ್ವರಗೂಡುತ 
ಪಾಡುತ ಗಾಡಿಕಾತಿಯರೆಲ್ಲ 


ಶ್ರೀರಾಗ ಶಿವನಾಭರಣ ದೇಸಿ ಕಾಂಭೋದಿ 
ಸಾಳಂಗ ಲಳಿತೆ ಮಂಗಳವನು 

ಭೈರವಿ ಕೇತಾರಗೌಳ ಗಾಂಧಾರಿ ಸಾ 

ವೇರಿ ಸರಾಗದೊಳುಲಿವುತೆ 


ಸಂಗನ ಬಸವೇಶ ಚೆನ್ನಬಸವ ಪ್ರಭುಲಿಂಗ 
ಸಂಗತ ನೀವಿರುತಲಿ 

ಮಂಗಾಯಕ್ಕರಸಿ ಮಹಾದೇವಿ ಕೊಡಗೂಸು 
ಚಂಗಳೆಯಮ್ಮವ್ಹೆಗೊಲಿದನೆ 

ನೀರೆ ನೀಲಾಂಬಿಕೆ ಕಾರಿಕಾಲವ್ಮೊಯು 
ಸೂರಸಾನಮ್ಮನಿಗೊಲಿದನೆ 

ಹೇರೊರಹೆಣ್ಣು ಜಂಬೂರಸತ್ಯಕ್ಕನು 

ನಾರಿ ನಾಗಾಂಬೆಯರೊಡೆಯನೆ 


CC-0. Jangamwadi Math Collection, Varanasi. An eGangotri Initiative 


-೧೦ 


ಗುರುಸಿದ್ಧ ಅಂಕಿತದ ಸ್ವರವಚನ ೨೦೩ 


ನಿಡುಜಡೆ ನಿಟಿಲಾಕ್ಷ ಕುಡಿದ ತ್ರಿಶೂಲ ಮೈ. 

ದೊಡವಾಂತು ಭಸಿತದೆನ್ನೊಡೆಯನೆ 

ಅಡಿಯ ಪೊಂಗೆಜ್ಜೆಯು ನುಡಿ ಪ್ರಣಮಾಕ್ಷರ 
ಷಡುಸ್ಥಲಬ್ಬಹ್ಮಿಗೆ ಶರಣೆಂಬೆ ೧೧ 


ಈಶ ಮಹೇಶ ಸುರೇಶ ವಾಣೀಶ ಲ 

ಕೇಶ ವಿನುತ ಪಾದಯುಗಳನೆ ` 

ದೋಷವಿನಾಶ ವಿನೇಶ ವಿಶೇಷ ಪ್ರ 

ಕಾಶ ಸಿದ್ಧೇಶ ನೀ ಸಲಹೆನ್ನ ೧೨ 


ಧರಣಿಗಧಿಕವಾದ ಪುರ ಎಡೆಯೂರೊಳು 

ಸ್ಥಿರನೆಲೆವಾಸ ಪಾಲಿಸೊಲಿಸ 

ವರೆ ಕವಿ ಚೆನ್ನನ ಪೊರೆವ ತೋಂಟದಸಿದ್ಧ 

ಗುರುವೆ ನಿಮ್ಮಡಿಗೆ ನಾ ಶರಣಾರ್ಥಿ ೧೩ 


ಗುರಂಸಿದ್ಧ ಅಂಕಿತದ ಸ್ವರವಚನ 
೨೨೮ ` 
ರಾಗ : ಶಂಕರಾಭರಣ 
ಬಸವಾದಿ ಪ್ರಮಥರ ಚರಣ ಸಾರಸಗಳಿ 
ಗೊಸೆದೆನ್ನ ಮನವನಾರಡಿಗೈ ವೆನು 
ಮಿಸುನಿಯೆ ತೊಡವಾಗಿ ಬಹುನಾಮವಾಂತಂತೆ ಕ 
ಪಶುಪತಿ ವೀರಾವತಾರರೆಂದೆನಿಸುವ ॥ ಪಲ್ಲ 


ಶಿವನ ಚಿದ್ಧರ್ಮವೆ ಶರಣರಾಳ್ತನಗೊಂಡ 

ಶಿವತತ್ವದನುವ ಭೂಮಿಗೆ ಬಿತ್ತಿದ 

ಶಿವನೆ ಮನುಷ್ಯದಿಂ ಮಾಯೆಯನಿಳಿಕ್ಕೆದ 

ಶಿವನ ರೌದ್ರಾವೇಷರಸಮೊಂದೆ ಕರುವಾದ ಸ 0 


ಲಿಂಗದಿಂ ನೃಪಗೆ ಸಾಕ್ಷಿಯ ಕೊಟ್ಟು ನಿನ್ನಿಷ್ಟ 

ಲಿಂಗದಿಂ ಪೆರ್ಗೋಪವಗುಳಿಸಿದ 

ಲಿಂಗಕ್ಕೆ ಪ್ರಶ್ಯಕ್ಷಮುಣಿಸಿತ್ತ ಕರಪದ್ಮ ಡ್‌ ಘ್‌ 
ಲಿಂಗದಿಂ ತನುವನಡಗಿಸುತ್ತೆ ಬಯಲಾದ | ೨ 


CC-0. Jangamwadi Math Collection, Varanasi. An eGangotri Initiative 


೨೦೪ 


ಮೃಡಬಲಿ ಪೂಗೊಂದ ಸತಿಯ ಕೈಗಡಿದಿಟ್ಟು 
ಮೃಡನಿಗೆ ಜಡೆಯೆನಲ್ಹೋಡಲೆತ್ತಿದ 
ಮೃಡನಿಗೋಸುಗ ತನುಜನನೆ ಬಾಣಸಗೈದ 
ಮೃಡನನೇಳಿಸಿದಾತ್ಮಪಿತನ ಸಂಹಾರಿಸಿದ 


ಹರನೆನೆ ಪೊರಗೆಂದು ಬೇಡೆ ಮತ್ತೊಳೆಗೈದ 
ಹರನೆ ಬಾರೆನಲೊಲ್ಲೆನೆನುತಟ್ಟದ 

ಹರನಿಗು ವೀರಶೈವೋಪದೇಶವನಿತ್ತ 
ಹರನ ಕೈಲಾಸಪುರವನೆಲ್ಲ ಕೋಳ್ಗೊಂಡ 


ಈ ರೀತಿಯೊಳು ಮೇಘದಿಂ ಬಂದು ಪೊಳೆಯಿಂದೆ 
ವಾರಿ ವಾರ್ಧಿಯ ಮತ್ತೆ ಬೆರೆಯುವಂತೆ 
ಶಾರೀರವಡಿದೈದಿನೇಳಿಸುತೆ ಶಿವಭಕ್ತಿ 
ದ್ವಾರದಿಂ ಗುರುಸಿದ್ಧ ನೊಡನೈಕ್ಕರಾದಂಥ 

೨೨೯ 
ರಾಗ : ಕಲ್ಯಾಣಿ 


ನಿನ್ನ ನಾನೇನಬೇಡಲಿ ದೇವ ಕೊಡಲೆನಗೆ 
ನಿನ್ನೊಳೇನುಂಟದೆಲ್ಲವ ನಾನೆ ತಿಳಿದು 

ಅಶನವನು ಬೇಡುವೆನೆ ಕಾಲಕೂಟವು ಹೋ ದೇವ 
ವೆಸನವನು ಬೇಡುವೆನೆ ಸೆಡೆದಾನೆದೊಗಲು 
ಪೊಸಭೂಷಣವನು ಬೇಡುವೆನೆ ಭೀಕರಾಹಿಗಳು 
ಮಿಸುಪ ಗಂಧವ ಬೇಡುವೆನೆ ಹೆಣದ ಬೂದಿ 


ತುರಗವನು ಬೇಡುವೆನೆ ಬಹುದಿನದ ಮುದಿಯೆತ್ತು 
ಕರದ ಪಾತ್ರೆಯನು ಬೇಡುವೆನೆ ತರೆಯೋಡು 
ಅರಮನೆಯ ಬೇಡಿಕೊಂಬುವೆನೆ ಪಿತೃವನ ಭೂಮಿ 
. ಪರಿಚಾರೆಕರನು ಬೇಡುವೆನೆ ಭೂತಗಳು 


ನಿನ್ನ ಸುಗುಣದ ಸಿರಿಯದಿಂತಂ ಭಿಕ್ಷಾವೃತ್ತಿ 
ನಿನ್ನ ನಿರ್ಗುಣಸುಖವ ನೋಡೆ ಕೇವಲವು 

ಇನ್ನಿದೊಂದನು ಬೇಡೆ ನೆನೆಗೆ ನಿನ್ನಯ ಭಕ್ತಿ 
ಯನ್ನೆ ಕರುಣಿಸಿ ಸಲಹು ಗುರುಸಿದ್ಧರೂಪ 


ಸ್ವರವಚನ ಸಂಪುಟ ; ೪ 


॥ ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


ಗುರುಸಿದ್ದ ಅಂಕಿತದ ಸ್ವರವಚನ 


೨೩೦ 
ರಾಗ . ಸುರಟಿ 
ಚಂದ್ರಕರೆ ಕಿರೀಟ ಪಾಹಿ ಗಣೇಂದ್ರ ನಿಗಮ ಘೋಟ 
, ಸಾಂದ್ರ ಗುಣವರೆ ಮಂದ್ರ ಯಶೋಂಕಮ ಮ 
ಹೇಂದ್ರ ಮುಖ್ಯ ದಿವಿಜೇಂದ್ರ ಸದಾರ್ಪಿತ 


ಕವುಲನೆಯನೆ ಬಾಣ ದಾನವ ಸಮರಜಯ ಧುರೀಣ 
ಅಮರವಿಟಪಿ ಮಧು ಸುಮಕಲಾಪಮದ 
ಶಮನಮದನ ತನು ಕಮಲವನದ್ವೀಪ 
ಲಲಿತಕರಕಪಾಲ ಸೇವಕ ಕಲುಷದಳನ ಶೀಲ 
ಚಲದಹೀಂದ್ರ ಕೃತವಲಯ ಪದದ್ವಯ 
ವಿಲಯರಹಿತ ಭವಕಲಭ ಮೃಗೇಶ್ವರ 


[2 


ಶರಣಜನನಿವಾಸ ವಿಚಕಿಲ ಸರಸ ಮಧುರಹಾಸ 
ಕರುಣತಪನಲಸದರುಣಜಟಾಭರ 
ನಿರುಪಮಾನ ಗುರುಸಿದ್ಧ ಗುರೂಪ 

೨೩೧ 
ರಾಗ : ಪಂತುವರಾಳಿ 


ಪಾಲಿಸಯ್ಯ ಪಾರ್ವತೀಶ್ವರ ನೀನೆನ್ನನೊಲಿದು 
ಪಾಲಿಸಯ್ಯ ಪಾರ್ವತೀಶ್ನರ 
ಪಾಲಿಸಯ್ಯ ಭಜಕಜನ ಔೆಯಾಳು ನನ್ನ ಭವಗುಣಗಳ 
ಜಾಲವನ್ನು ತವಿಸಿ ನಿನ್ನ ಬಾಲನೆಂದು ಕರುಣವಿಟ್ಟು 
ಮರೆದು ನಿನ್ನ ಧರೆಗೆ' ಬಂದೆನೊ ಸಂಸಾರವೆಂಬ 
ಉರಿವೊ ಕಿಚ್ಚಿನೊಳಗೆ ಬಂದೆನೊ ಅಜ್ಞಾನವೆಂಬ 
ಹಿರಿಯ ಭೂತದಿಂದ ನೊಂದೆನೊ ಪಂಚೇಂದ್ರಿಯಗಳ. 
ಉರಿಯೊಳಗೆ ಸಿಲುಕಿ ಮುಂದನರಿಯದಧಮನಾಗಿ ನಿನ್ನ 
ಚರಣಯುಗವ ಪೂಜಿಸುವದ ಮರದು ನಾನು ಕೆಟ್ಟೆನಕಟ 
ಕಾಮಿನಿಯರ ರೂಪ ನೋಡುತೆ ಮಾನಸೆದೊಳೆಳಸಿ 
ಕಾಮಶರದ ಹತಿಗೆ ಬರುತೆ ವಾಯಗಳನುಳಿದು 
ಕಾಮಕೇಳಿಯೊಳಗೆ ಕೂಡುತೆ ಅತ್ಯಾಶೆಯಿಂದ 


ಹೇಮಭೂಮಿಗಳನು ಬಯಸಿ ಪ್ರೇಮದಪ್ಪಿ ತೊಳಲಿ ಬಳಲಿ 
ಸೋಮಧರನೆ ನಿನ್ನ ಮರೆದು ತಾಮಸದೊಳು ಮುಳುಗಿಹೋದೆ 


॥ ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


೨೦೬ ಸ್ವರವಚನ ಸಂಪುಟ ; ೪ 
ಪರರ ಗುಣವನೆಣಿಸಿ ಜರವುತೆ ಕಣ್ಣಲ್ಲಿ ಕಂಡ ಸರ್ವ ವಿಷಯಗಳಿಗೆ 
ಹರಿವುತೆ ದುರ್ಮದದಿ ಸೊಕ್ಕಿ ಗುರುವ ಹಿರಿಯರನ್ನು 

ಜರವುತೆ ಆಸಕ್ತಿಯಿಂದ ತರುಣಿ ಸುತರು ನಿತ್ಯವೆಂದು 
ಕರಡಿಯಂತೆ ತಬ್ಬಿಕೊಂಡು ಬರಿದೆ ಕೆಡುವೆನೆಯ್ಯ ನಿಮಗೆ 
ಮರುಕವಿನಿತು ಬಾರದಲ್ಲ 


ಕೆಡುವ ತನುವ ಇದನು ನೆಚ್ಚುತೆ ಲೌಕಿಕವನಿದನು : 

ತೊಡರಿ ಮೋಹದೊಳಗೆ ವೆಂಚ್ಚುತೆ ನಿರ್ಭಾಗ್ಯ 

ನಡಿಯೊಳೆಡಹಿ ನಿಧಿಯ ಕಾಣದಂತೆ 

ಮೃಡನೆ ನಿತ್ಯಷಡ್ವರ್ಗವೆನ್ನೆ ಗಾರುಮಾಡಿ 

ಹಿಡಿದು ಕೊಲುತಿವೆ ಕ್ಲೇಶಂಗಳ್ಳೆದ 

ವೈರಿಯಂತೆ ಹೊಸಗಿ ಮಸಗಿ ಹೋರುತಿಹವು ಭವದಿ ನೋಯ 

ಲಾರೆ ಶ್ರೀ ಗುರುಸಿದ್ಧರೂಪ ಸಾರ ಮೋಕ್ಷಸುಖವನಿತ್ತು ಲ 


೨೩೨ 
ರಾಗ: ವಂಖಾರಿ 


ಎಂತು ಸೈರಿಸಲಹುದು ಈ ಭವದ ಬಾಧೆಯನು : 
ಕಂತುಹರ ಜನಿಪುದನೆ ಸಾಕುಮಾಡು ಭವ ಪಲ್ಲ 


ವಾಯಣ ಕರಣೇಂದ್ರಿಯಂಗಳನಂ ವಿಷಯದಾಸೆಗಳು 

ದಾಯಾದ್ಯರಂತೆನ್ನ ತಿಕ್ಕಿ ಮುಕ್ಕುವವು ` 

ಕಾಯಗುಣವೆನಿಪ ಹಸುತೃಷೆ ನೋವು ನಿದ್ರೆಗಳು ' 
ನಾಯಿಗಳಂತಡಿಗಡಿಗೆ ಮುತ್ತಿ ಮುಸುಕುವುದು... - . 0 


ಒಡಲ ಬಿಡದಾಪತ್ತು ಕೆಡಹಿ ಧರೆಯೊಳಂ ಕಾಡ 

ಹೊಡಗಿಚ್ಚಿನಂತೆನ್ನ ಸುಟ್ಟು ಸುರಳಿಪುದು 

ಮಡದಿ ಮಕ್ಕಳ ಮೇಲಣತಿ ಮಮತೆಯದು ಕಾಲ್ಗೆ. ಸತ 
ತೊಡರ್ದ ಬಳ್ಳಿಯ ತೆರದಿ ಕಟ್ಟಿ ಕೆಡಹುವುದು ಲು 
ಜನರು ಕಪಿಯನು ಕುಣಿಪುದಿದು ಸಹಜ ಧರೆಯೊಳಗೆ 

ಮನವೆಂಬ ಕಪಿಯೆನ್ನ ಕುಣಿಸಿ ಕೊಸರುವದು - - 

ತನುಯಿದಳಿದಳಿದುದಿಸಿ ಸಿ > ಸ್‌ 
ನನುದಿನದೊಳಿಹಪರಕೆ ಸುತ್ತಿ ಸುಳಿಸುವದು - : ©. 7... ' ಸಹಿ 


CC-0. Jangamwadi Math Collection, Varanasi. An eGangotri Initiative 


ಗಂರುಸಿದ್ಧ ಅಂಕಿತದ ಸ್ವರವಚನ 


ಅರಿವರ್ಗವೆಂಬುದೆಡವಿಡದೆನ್ನ ಮುರಿದೊತ್ತಿ 
ಹರವರಿಸಿ ಹಗೆಯಂತೆ ಕೊಂದು ಕೂಗುವದು 
ಮೆರೆವ ತಾಪತ್ರಯವದವಗಹಿಸಿ ಬೇಸಿಗೆಯೊಳು 
ಉರಿವ ಬಿಸಿಲಂತೆನ್ನ ಕರಗಿ ಕೊರಗಿಪುದು 


ಏಳುವ್ಯಸನಂಗಳೆನ್ನಂ ಕೋಳುವಿಡಿದೊಡನೆ 
ಕಾಳಸರ್ಪಗಳಂತೆ ಕಚ್ಚಿ ಕೀಳುವವು 

ಹೇಳಲೇನಕಟ ಶಿವಭೋಗಮಯಮ ತಿನ್ನೆ 
ನಾಲಗೆಯ ಕಣೆಗಳಂತೆ ಹಿಂಡಿ ಹಿಸುಕುವವು 


ಜರೆಮರಣವೆರಡೆನ್ನನೊಡನೊಡನೆ' ಮೇಲಾ ರ್ವಯಿದು 
ಹಿರಿಯಂತಡರಿ ತಿಂದುತೇಗುವವು 

ಮರಹೆಂಬುದೆನ್ನ ಸುಜ್ಞಾನದೃಷ್ಟಿಯ ಮುಗಿಸಿ 
ಪರೆದು ಗಾಡಾಂಧದೊಳು ಮುಚ್ಚಿ ಮುಸುಗುವುದು 


ಉಳಿದ ಬಾಧೆಗಳನಂತಂಗಳುಂಟವನೆಲ್ಲ 
ವಳಿದು ಗುರುಸಿದ್ಧ ನೊಡನೈಕ್ಕಪದವಿಯನಿತ್ತು 
ಅಳಬೇಡ ಮಗನೆ ನಾನಿಹೆನು ನಿನ್ನ ಭವವ - 
ಕಳೆವೆನೆಂದಭಯವನೆ ಕೊಡು ಮಹಾದೇವ 

೨೩೩. | 
ರಾಗ $ ಕುರಂಜ 


ಪುರಹರ ನಿನಗಿನ್ನು ದಯಬಾರದೆ 
ಪರಿಭವದೊಳು ಬಹು ಬಳಲೆ ನಲ್ಲ 


ಬರಬಾರದತಿ ಹೀನೆಯೋನಿಗಳೊಳು ಬಂದು - - 
ಧರಿಸಬಾರದ ದೇಹಗಳನೆ ಕೊಟ್ಟು 

ಸ್ಮರಿಸ ಸಲುಚಿತವಲ್ಲಧಾಹಾರಗಳನುಂಡು 
ತಿರುಗುತಿರ್ಪದ ॥ ನೀನೆ ಕಂಡು ಕಂಡು 


ಅಳುವಬಾರದ ಗುರುದೈವದರ್ಥಕೆ ಸೋಲ್ತು. - 

ಸಲಬಾದವಿಸ ಪ ಪ್ರಾಣಿಗಳ ಕೊಂದು . . - 
ಳಿಸಬಾರದ ಲೋಕದಪವಾದಗಳ ಹೊತ್ತು: 

ಸ ನೀನೆ ಕಂಡು ಕಂಡಂ ` 


೨೨೭ 


CC-0. Jangamwadi Math Collection, Varanasi. An eGangotri Initiative 


೨೦೮ ಸ್ವರವಚನ ಸಂಪುಟ ; ೪ 
` ಮಾಡಬಾರದ ಪಾಪಗಳ ಮೋಹಿಸಿ ವಠಾಡಿ 

ಕೂಡಬಾರದ ಕಾಮಿನಿಯರ ಕೂಡಿ 

ಆಡಬಾರದ ಪರದೂಷಣೆಗಳನಾಡಿ 

ಜೋಡಿಯಪ್ಪುದ ನೀನೆ ಕಂಡಂ ಕಂಡು ೩ 


ಎನಿತಿವನಘವೆಸಗಿದರುಯೆನ್ನನು ಬಿಟ್ಟಿ - 

ವನಿಗನ್ಯಗತಿಯಿಲ್ಲದುದರಿನ್ನಾನೆ " . 

ಅನಿತನೋಡಿಸಿ ಮುಕ್ತಿಗೊಡಬೇಕೆಂಬಂಪ ನಿನ್ನೆ 

ಮನದಾಶಯವ ನೀನೆ ಕಂಡು ಕಂಡು ೪ 


ಪರಿಪೂರ್ಣಗುರುಸಿದ್ಧನಾದನೀತನೀ 

ಮೊರೆಯನಾಲಿಸಿ ನಿಷ್ಕರುಣದೊಳಿನ್ನು 

ಮರೆದಿರೆ ಭಕ್ತವತ್ಸಲನೆಂಬ ಬಿರಿದೆನ್ನ 

ಮರೆವುದೆಂಬುದ ನೀನೆ ಕಂಡು ಕಂಡು ೫ 
೨೩೪ 


ರಾಗ : ಆನಂದಭೈರವಿ 

ಇನ್ನುವೆನಿತೀ ಭವದಿ ಪರಿಣಾಮ ಪಡಲೆಂದು 

ಎನ್ನನೀಕ್ಷಿಸೆಯಕಟ ಬಹಂ ನೊಂದು ಸಾಕೀಗ 

ನಿನ್ನಂಘ್ಟಿಗೆನ್ನೆ ಕಷ್ಟಗಳ ವಿಜ್ಞಾಪಿಸುವೆ ಕೇಳು ಶಿವ ಭೂ ಕೃಪಾಬ್ದೆ ॥ ಪಲ್ಲ 


` ಮೂರು ಮಲಗಳ ಬಯಸಿ ಮೂರು ಭಾವದಿ ಲಯಿಸಿ 
ಮೂರೀಷಣವ ನಚ್ಚಿ ಮೂರುದೆಶೆಯೊಳು ಮೆಚ್ಚಿ 
ಮೂರು ಕರ್ಮದಿ ಕುದಿದು ಮೂರವಸ್ಥೆಯ ಹೊದೆದು ಮೂರು ಭಾಂಡಗಳನೊದೆದು. 
ಮೂರು ಕರುಣದಿ ಪುಸಿದು ಮೂರು ಗುಣದೊಳು ನಸಿದು 
ಮೂರು ತಾಪದಿ ಕುಂದಿ ಮೂರು ಕೃತ್ಯದಿ ಕಂದಿ 
ಮೂರು' ಲೋಕವ ತಿರುಗಿ ಮೂರು ತೋಷದಿ ಕೊರಗಿ ಗಾರಾದೆ ವಾಮದೇವ 0 


ನಾಲ್ಕು ಸಾಧನೆದೊರೆದು ನಾಲ್ಕು ಸೇವೆಯ ಜರೆದು... - 

ನಾಲ್ಯಾಶ್ರವಂವ ಸೇರಿ ನಾಲ್ಕರ್ಥಗಳ ಮೀರಿ 

ನಾಲ್ಕು ಕರುಣದಿ ಕೂಡಿ ನಾಲ್ಕು ವೃತ್ತಿಯ ಮೀರಿ ನಾಲ್ಕು ಪದವಿಯನೆ ಬೇಡಿ 
ನಾಲ್ಕು ಕರ್ಮವ ಬಳಸಿ ನಾಲ್ಕು ಮೋಹಕೆಳಸಿ 

. ನಾಲ್ಕು ವರ್ಣದಿ ನಿಂದಂ ನಾಲ್ಕು ಯೋನಿಗೆ ಸಂದು 

ನಾಲ್ಕು ವೇದವ ಬಿಟ್ಟು ನಾಲ್ಕು ಚಿತೃಲಗೆಟ್ಟು ನಿಲ್ಕಿಲ್ಲದಳಲ್ವೆನಭವ ಮು 


CC-0. Jangamwadi Math Collection, Varanasi. An eGangotri Initiative 


ಗುರುಸಿದ್ಧ ಅಂಕಿತದ ಸ್ವರವಚನ ೨೦೯ 


ಐದು ಕೋಶಗಳ ಹೊಕ್ಕೈದುಯೋಗೆಗಳ ಮಿ 
ಕ್ಕೈದುಲಕ್ಷಣಕಮರ್ದೈೆದುವಿಷಯಗಳನಮ 

ರ್ದೈದುಪಾಶಕದಿ ನಡೆದೈದುಬಾಳದೊಳು ಕೆಡೆದೈದುಸೂತಕವ ಹಿಡಿದು 
ಐದುಭೂತದಿ ತೊಳಲ್ಜೈದುಕ್ಲೇಶದೊಳೆ ನೊಂ 

ದೈದಗ್ನಿಗಳೊಳು ಬೆಂದೈದುವ್ರತಗಳನೆ ಪರಿ 

ದೈದುವಾತದಿ ಹರಿದು 'ಸುಯಿದು ಸುದ್ದಿ ಸುರ್ರಿದೆನುಮೇಶ 


$9 


ಆರುಭ್ರವೆಂಗಳನೆ ತಳೆದಾರು ಹಸಮಾದಿಯಳಿ 

ದಾರುವಿಕೃತಿಗಳನಡರ್ದಾರುವರ್ಗವನೆ ತೊಡ 

ರ್ದಾರೈಸಿರಿಯನೆ ತೂರ್ದಾರುಕರ್ಮಗಳ ಪೂಳ್ಡು ಆರಧ್ವದರಿವ ಕಳೆ 

ದಾರುಶಾಸ್ತ್ರ ಸ್ವದೊಳೆ ಬೆಳೆದಾರುಸಂಗ್ರಹವ ಮೀ 

ರ್ದಾರು ಶಕ್ತಿಯನೆ ಸಾರ್ದಾರು ಮತಗಳೊಳು ನಲಿ 

ದಾರುದರ್ಶನಕೊಲಿದು ಪಾರಗಾಣೆನು ಶಂಕರ ೪ 


ಏಳುವ್ಯಸನವನು ಸೆಡೆದೇಳವಸ್ಥೆ ಯನೆ ತೊಡೆ 

ದೇಳಧಾತುಗಳನಾಂಶೇ ಳಾವರಣದಿ ನಿಂ ಸ 

ತೇಳುಸೋಪಾನ ಹೊರತೇಳು ಭೂಮಿಕೆಯ ಮರತೇಳುಜಲ್ಮದೊಳು ಬೆರೆತು 
ಕೋಳುಪೋಪೆನ್ನ ಕಂಬನಿಯೊರಸಿ ನೀನೊಲಿದು 

ಬೋಳ್ಳಿಸಿ ಮುಕ್ತಿಗುಡದಿರಲಜಾಂಡಕ್ಷಯದಿ 

ದವ ಶ್ಸೇಜಾಂಡದ ಪುನಃಸೃಷ್ಟಿ ಕಷ್ಟಕೀಡಪ್ಪೆ ಗುರುಸಿದ್ಧರೂಪ ಸ್‌ 


೨೬೪ 
ರಾಗ : ತೆಲುಗು ಕಾಂಬೋಧಿ 


ಮಾನವಾ ಯಾತಕೀ ಪುಸಿಯ ಸಂಸಾರರೆಂಜನೆಗೆ 

ಮನಸೋತು ಕೆಮ್ಮನೆ ಕೆಡುವೆಯಕಟ 

ಮಾನವಾ ನೀತವೇನಿದು ನಿನಗೆ ಅರ್ತಿಯಿಂದಾಚರಿಸಿ 

ಸಾತಿಶಯ ಮಂಃಕ್ರಿವಡೆ ಕಂಡ್ಯ ಮಾನವ ॥ ಪಲ್ಲ 


ಹುಟ್ಟುತಲಿ ನೀನೊಬ್ಬ ಹೋಗುತಲಿ ನೀನೊಬ್ಬ 

ನಟ್ಟನಡುವೀ ನಾಲ್ಕುದಿವಸ ಮಾನವ 

ಬಟ್ಟಬಯಲಿನ ವೃಥಾ ಮನೆವಾರ್ತೆಯನು ನಚ್ಚಿ 

ಕೆಟ್ಟುಪೋಗಲಿಬ್ಯಾ ಡವೆತು ಮಾನವ Q 
14 - 


CC-0. Jangamwadi Math Collection, Varanasi. An eGangotri Initiative 


೨೧೦ 


ತೊಟ್ಟ ತನುವಿದ ನಿನ್ನನಗಲ್ವುದೆನೆ ಕಡಮೆಯದ. 
ನೆಷ್ಟಾರ್ಜಿಸಿದರೆ ಕಡೆಗೆ ಮಾನವ 
ಬಿಟ್ಟೈದಬೇಕಿದನು ತಿಳಿವುತಾಳವು ಬೆರ 

ಸುಟ್ಟು ನೀ ಶ್ರೇಯಸವ ಗಳಿಸು ಮಾನವ 


ತಂದೆತಾಯಿಗಳದಾರಗ್ರಜನು ಜರೆದ 
ರೊಂದಿಗೈದುವರೋರ್ವರುಂಟೆ ಮಾನವ 
ಹಿಂದೆ ಭವಭವದೊಳಿಂತನಿಶರನು ನೀಗಿ 
ಬಂದಿರ್ಪೆ ಇದ ತಿಳಿದು ನೋಡು ಮಾನವ 


ಇಂದು ನಾಳೆಯೊ ಪೋಪ ತನುವನಾ 
ಚಂದ್ಪಾರ್ಕವೆಂದೆಣಿಸಿ ಮೈಮರೆಯಬೇಡ ಮಾನವ 
ಮುಂದೆ ಭವವಿಲ್ಲೆನಿಪ ಸತ್ಸಂಗವನು ಬೇಗ 
ಹೊಂದಿ ಮುಕ್ತಿಯ ಪಡೆದು ಸುಖಿಸು ಮಾನವ 


ನಳಿನದಳೆಜಲಬಿಂದು ಜೀವಿತಂ ಸಿರಿ ಕನಸು 
ಸೊಳಿಗಾಳಿ ಭೋಗಮಾತ್ಮೀಯರೆ ಮಾನವ 
ಗಳಬಳಿಪ ಸಂತೆಯಾಯುವು ಬಾಣಗತಿ ತನುವು 
ಸೆಳೆಮಿಂಚು ಜಗಮಿಂದ್ರಜಾಲಂ ಮಾನವ 


ಎಳಸುತಿಹ ಭವಭವಕೆ ಕಾಲನಸಿಗೊನೆಗೆ ತನು 
ಗಳನನೇಕ ಸೂರೆಗೊಟ್ಟೆ ಮಾನವ 
ತಿಳಿದಿನ್ನು ಗುರುಸಿದ್ಧನಡಿವಿಡಿದು ಕೈವಲ್ಯ 
ದೊಲವೆತ್ತು ನಿತ್ಯಸುಖಿಯಾಗು 

೨೩೬ 
ರಾಗ : ದೇಶಾಕ್ಷಿ ನ 
ಬರಿಯಭ್ರ್ರಮೆಯೊಳು ಬಿದ್ದು ಕೆಡಬೇಡವೆಲೆ ಮರುಳೆ 
ಪರವಸ್ತುವನು ಮರೆದು ಲೌಕಿಕವ ನಂಬಿ 
ಶರಿರ ಸತಿ ಪುತ್ರ, ರೆನ್ನವರೆಂದು ನೆಚ್ಚಿರುವೆ 
ಮರಣಕಾಲದಿ ನಿನ್ನ ಹಿಂದೆ ಬಹರೆ 
ಇರುವ ದ್ರವ್ಯವನೆಲ್ಲ ಕೊಟ್ಟು ಕಳುಹುವರೆ ಯಮ 
ಪುರದ ಬಾಧೆಯ ಬಂದು ಬಿಡಿಸಿಕೊಂಬರೆ 


ಸ್ವರವಚನ ಸಂಪುಟ ; ೪ 


Kt 


೪ 


॥ ಪಲ್ಲ 


CC-0. Jangamwadi Math Collection, Varanasi. An eGangotri Initiative 


`` ಗುರುಸಿದ್ದ ಅಂಕಿತದ ಸ್ವರವಚನ 


ನೀನುದಿಪದಕೆ ಮೊದಲು ನೀನದಾರಿವರಾರು 
ನೀನಿರುವ ಪರಿಯಂತವಗಲದಿಹರೆ 

ನೀನು ಪುನರಪಿ ಜನಿಸಲಿವರು ನಿನಗಾಗುವರೆ 
ಶ್ವಾನನ ಕನಸಿನಂಥ ಸಂಸಾರಸುಖವು 


ಕಾರೆಮಿಂಚಿನ ತೆರದಿ ತೋರಿ ನಿಮಿಷದಿ ತನುವು 

ನೀರಗುಳ್ಳೆಯ ಮಾಯೆಯೆಂಬುವದು 

ಪಾರಮಾರ್ಥಿಕ ಮರೆದು ಶರಿರೆಸುಖಕೆಳಸುವದು 

ನೀರಿನೊಳು ಕೈಯಿಕ್ಕಿ ನೆಕ್ಕಿದಂತಹುದು ೩ 


ನೆರೆದ ಸಂತೆಯ ಪರಿಯು ಸಿರಿ ಪುಣ್ಯ ತೀರಿದರೆ 

ಹರಿದು ಹೋಹುದು ಸುತ್ತ ಬಯಲು ಬಯಲೆ 

ಸ್ಥಿ ರಮೋಕ್ಷವನು ಪಡೆಯದಿಹ ಭೋಗಕಾಶಿಪ್ರದು 

ನೆರೆ ತುಪ್ಪದಾಸೆಗೆಂಜಲ ತಿಂದ ಪರಿಯು ೪ 


ಬಿಂದುಸಂಖಕಾಗಿನಿತು ದುಃಖವಸಿಗೊನೆಯ ಮಧು 

ಬಿಂದು ಲೇಹದೊಳೆನುತ ಗುರುಸಿದ್ದನೆ 

ಹೊಂದು ಲೌಕಿಕವನುಳಿದಧ್ಯಾತ್ಮದನುವನರಿ 
ದೊಂದೆಡರುವೆರಸದಾನಂದದೊಳಗಿರೆಲೆಲೆ ೫ 


೨೩೭ 
ನಂಬಬೇಡವೊ ಮನುಜ ನಂಬಬೇಡವೊ 


ನಂಬಿ ಕೆಡುವರುಂಟೆ ಮಣ್ಣ 
ಬೊಂಬೆಯಂತೆ ತನುವನಿದನು | ॥ ಪಲ್ಲ 


ಮಾಯದಿಂದ ಜನಿಸಿ ಬೆಳೆದು 

ಕಾಯವೆನಿಸಿ ಸತ್ತು ಕಡೆಗೆ 

ನಾಯಿನರಿಯು ತಿಂದು ಕೆಡುವ 

ಹೇಯವಾದ ಒಡಲನಿದನಂ ಸು 


ನೂರು ಬಾಳ್ವೆನೆಂದು ತನ್ನ ` 

ಸೇರಿ ನಲಿವರಾಸೆಯನ್ನ 

ನೀರೆ ಕಲಸಿ ನಿವಿಂಷದಲ್ಲಿ | 

' -ತೋರಿಯಳಿವ ದೇಹವಿದನಂ ಶೆ 


CC-0. Jangamwadi Math Collection, Varanasi. An eGangotri Initiative 


೨೦೨ ಸ್ವರವಚನ ಸಂಪುಟ ; ೪ 


ಧರೆಯ ಭೋಗಕೆಳಸಿ ಪರವ 
ಮರೆದು ತನ್ನ ವೆಚ್ಚಿದವರ 

ನೆರಡು ವಿಧದಿ ಕೆಡಿಸಿ ಯಮನ 

ಪುರಕೆ ಕೆಡಹುವಂಗವಿದನು ೩ 


ಸತ್ತು ಹುಟ್ಟಿ ತಾನು ತನ್ನ 
ನಿತ್ಯವೆಂದು ಹೊಂದಿದವರ 

ಕತ್ತೆಯಂತೆ ಇಹಕೆ ಪರಕೆ 

ಸುತ್ತಿ ಸುಳಿಪ ಗಾತ್ರವಿದನು ೪ 


ಪೆಡೆಯದುಡಿಯದಮಲಸುಖವ ` 

ಪಡೆಯ ಶ್ರೀ ಗುರುಸಿದ್ಧನಿಂದ 

ಕೊಡದ ತೆರದೊಳೊಡೆದು ಧರೆಯೊ 

ಳಡಗಿ ಕೆಡುವ ಜಡತನುವನು ೫ 


೨೩೮ 
ರಾಗ: ರೇಗುಪ್ತಿ 1 ಮೋಹನ 


ಸಿರಿಯ ಸತಿ ಸುತ ಹಿತರು ನಿಜವೆಂದು ನೆರೆ ನಂಬಿ 
ಬರಿದೆ ಮೈಮರೆದು ಕೆಡದಿರು ಮೆಂದಮನುಜ ॥ ಪಲ್ಲ 


ಎಣ್ಣೆಯಿರುವನಕ ದೀವಿಗೆಯುರಿವವೊಲು ಪೂರ್ವ 

ಪುಣ್ಯವಿಹ ಪರಿಯಂತ ಸಿರಿಯಿರ್ಪು 

ಪುಣ್ಯ ತೀರಿದ ಮರುದಿನಕೆ ನಿನ್ನಯ ಸಿರಿಯು 

ಎಣ್ಣೆ ಮುಗಿದಿಹ ದೀಪದೊಲು ತಣ್ಣಗಹುದು ೧ 


ಒಂದು ಮರದೊಳಗಖಿಳ ಪಕ್ಷಿಗಳು ಸಂಜೆಯೊಳ 

ಗೊಂದಿ ಬೆಳಗಿನೊಳಗಲಿ ಹೋಗುವಂತೆ 

ತಂದೆ ತಾಯಣ್ಣ ತಮ್ಮರು ಸತಿ ಸುತರು ಕಾಲ 

ಬಂದ ನಿಮಿಷಕೆ ನಿನಗೆ ಹೇಳದೈದುವರು ಎ9 
ವ್ರಣಕೆ ಮುಸುರುವ ನೊಣಗಳಂತೆ ನಿನ್ನನು ಜನರು 

ಹಣವಿರುವ ಪರಿಯಂತ ಓಲೈಪರು 


ಹಣವು ನಿನ್ನೊಳು ಮುಗಿದ ಫಳಿಗೆಯೊಳಗಾ ಜನರೆ ಎ 
ಹೆಣವ ಕಂಡಂತೆ ದೂರಕೆ ಹೋಗುತಿಹರು ಹಿ 


CC-0. Jangamwadi Math Collection, Varanasi. An eGangotri Initiative 


ಗಂರುಸಿದ್ದ ಅಂಕಿತದ ಸ್ವರವಚನ ೨೧೩. 


ನಿನ್ನಂಗಕಿಂದ ನಿನಗಿನ್ನು ಹಿತವಾವುದೀ 

ನಿನ್ನಂಗವೇ ನಿನ್ನನಗಲುದೆನಲು 

ಅನ್ಯವ ಹರೆಸಿಯು ಸತಿ ಸುತ ಹಿತರು ನಿಜವದೆಂ 

ತಿನ್ನಿದನು ತಿಳಿದು ಮೋಹಿಸದಿರೆಲೆ ಮರುಳೆ ೪ 


ಸುರೆಚಾಪ ಗಂಧರ್ವಪುರೆಗಳಿಂ ಪ್ರಸಿಂಯಾದ 

ಸಿರಿ ಮುಖ್ಯ ಪರಿಕರದಿ ಮೈಮರೆಯದೆ 

ಗುರುಸಿದ್ಧ ನೆಂಘ್ರಪಂಕಜವ ಮನದೊಳು ಭಜಿಸಿ 

ಪರಮುಕ್ತಿಯನು ಪಡೆದು ಸುಖಿಯಾಗು ಕಂಡ್ಯ 9 
೨೩೯ 

ರಾಗ: ಕಲ್ಯಾಣಿ 


ಧರೆಯೊಳೀ ಹೆಣ್ಣೆ ರಾಕ್ಷಸಿಯಲ್ಲದಿನ್ನುಂಟೆ 
ನರರು ಬೇರಿಹುದೆಂದು ಪೇಳುವದು ಪುಸಿಯು 11 ಪಲ್ಲ 


ನೋಡಿದವರ ಮನವ ಮಾತಾಡಿದರೆ ಧನವನೊಡ 

ಗೂಡಿದರ ಪ್ರಾಣಗಳ ಸೆಳೆದುಕೊಳ್ಳುವದು 

ಮಾಡಬಾರೆದನೆ ಮಾಡಿಸಿ ಕಡೆಗೆ ಯಮಭಟರ 

ತಾಡನೆಗೆ ಹಿಡಿಕೊಟ್ಟು ಕೊಲ್ಲಿಪುದರಿಂದ ೧ 


ತಂದೆತಾಯಿಗಳನನಂಜರಗ್ರಜರ ಸುತಹಿತರ 

ಬಂಧುಬಳಗವನೆಲ್ಲವಗಲಿಸುತ್ತೊಡನೆ 

ಹಿಂದೆ ಕರೆದರೆ ಬರ್ಪ ನಾಯಂತೆ ಮಾಡಿಕೊಂ 

ಡೊಂದು ಕಾಲದಿ ತನ್ನ ನುಂಗುವದರಿಂದ - | ೨ 


ಮನವ ಕೆಡಿಸುವದಿರ್ದ ಧನವ ಕೆಡಿಸುವದವನ 

ಘನವ ಕೆಡಿಸುವದು ಮನುಜರೊಳು 

ಹಿರಿಯ ಕೋಡಗನಂತೆ ಕುಣಿಕಂಣಿಸಿ . 

ಬಿನುಗರೊಳು ಬಿನುಗನನು ಮಾಡುವದದರಿಂದ ೩ 


ದುರಿತಕ್ಕೆ ತವರು ದುರ್ಮಾರ್ಗದಾಲಯ ನರರ 

ಶರಿರಕ್ಕೆ ಮಾರಿ ಮುಕ್ತಿಗೆ ಮೃತ್ಯುಯೆನಿಸಿ . 

ಸರಸದೊಳೆ ವಿಷಯವಿಷವೆರದು ಲೋಕವ ಕೊಂದು . 

ನರಕಕೂಪದಿ ಹಾಯಿಕಿ ಮುಚ್ಚುವದರಿಂದ  : ೪ 


CC-0. Jangamwadi Math Collection, Varanasi. An eGangotri Initiative + 


೨೧೪ ಸ್ವರವಚನ ಸಂಪುಟ ; ೪ 


ಅಹಿ ವೃಶ್ಚಿಕಾಗ್ಗಿ ಹುಲಿ ಕರಡಿ ಗ್ರಹ ಭೂತಗಳು 

ಬಹುಕೆಟ್ಟವೆಂದು ಪೇಳ್ವರು ಮೂಢಜನರು 

ಮಹಿಯೊಳಿವು ನರರನಿಲ್ಲಿಯೆ ಕಚ್ಚಿಬಿಡುತಿಹವಿ 

ದಿಹಪರಗಳೆರಡರೊಳು ಕಚ್ಚುವದರಿಂದ ೫ 


ಜಪದ ಕಣ್ಮುಚ್ಚಿ ವ್ರತಶೀಲಗಳ ಬಾಯ್ಬಡಿದು 

ತಪಕೆ ಮಸಿಯನು ಹಚ್ಚಿ ತತ್ವಗಳ ತುಳಿದು 

ಗುಪಿತಯೋಗಕ್ಕೆ ಕ್ಯಂಕವಾಗಿ ಯತಿಜನರೆ 

ನಪಹಾಸ್ಕಕೆಡೆಮಾಡಿ ಕೆಡಿಸುವದರಿಂದ ೬ 


ತನ್ನ ಸ್ಮೃತಿ ನೋಟ ಕೂಟಗಳಮರಗಣ ರುದ್ರ 
ರುನ್ನತದ ಪದವಿಗಳ ಕೆಡಿಪವೆಂದರಿದು 
ಇನ್ನಿದನು ಹಳೆಯ ಕೆರವೆಂದು ಕಾಂಬುವ ಧೈರ್ಯ 


ವನ್ನು ಗುರುಸಿದ್ಧ ನಿಂ ಪಡೆಯದಧಮರಿಗೆ ೭ 
೨೪೦ 

ರಾಗ: ಕೇದಾರಗೌಳ 

ಮನವೆಂಬ ಮರ್ಕಟ ತಡೆಯಲಾರೆನು ದೇವ 

ಎನಿತಿದರ ಚಪಲ ಚೇಷ್ಟೆಗಳ ವರ್ಣಿಸಲಿ ॥ ಪಲ್ಲ 


ಧರೆಯನೆಲ್ಲವನೊಂದೆ ಕೊಡೆಯಿಂದಲಾಳುವದು 

ಗಿರಿಯ ಗುಹೆಯೊಳು ಕುಳಿತು ತಪವ ಮಾಡುವದು 

ತರುಣಿಯರ ಕಂಕುಳೊಳು ಕೈಯಿಕ್ಕಿ ನಗಿಸುವದು 

ಕರಿಯ ಮೇಲಂಬಾರಿಯಲ್ಲಿ ಮೆರೆಯುವದು ೧ 
ಅನುಭವದಿ ಜೀವೇಶರೈಕ್ಯವನು ತಿಳಿಯುವದು 

ಧನವ ದಶಲಕ್ಷವನು ಗಳಿಸಿ ಹೂಳುವದು 

ಮನೆಯ ಮಕ್ಕಳ ಬಿಟ್ಟು ವಿರತಿಯಿಂ ಪೊರಡುವದು 
ಮನುಜೋದ್ಭವಾಂಡಮೊಂದೊಂದನೆಣಿಸುವದು ಇಲ್ಲು ಸಿ 
ಆರಿಗಳ ನುಡಿದು ಹೆಡೆಮುಡಿಗಟಿ ಕೆ: ಹೊಸಗುವದು 

ಸುರಲೋಕಕ್ಕೆದಿ ರಂಭೆಯೊಳು ರಮಿಸುವದು 


ಬರಿದೆ ನೀನ್ಯಾಕಿನಿತು ಚೇಷ್ಟಿಸುವೆಯೆನೆ ಭುವಿಯೊ ಕ 
ಳಿರುವ ಕೋತಿಗಳಾರ ಶಿಷ್ಯರೆಂಬುವದು ` ೩ 


CC-0. Jangamwadi Math Collection, Varanasi. An eGangotri Initiative 


ಗುರುಸಿದ್ದ ಅಂಕಿತದ ಸ್ವರವಚನ 


ಪಿಡಿವೆನೆನೆ ಮೊದಲೆ ಮುಮ್ಮಾರೆ ಹಾರಾಚಿಹುದು 
ಪೊಡೆವೆನೆನಲಾ ನುಡಿಯದಾರದೆಂಬುವದು 
ತುಡುಗು ದನವಿನ ಕೊರಳ ಗುದ್ದೆಯಂದದೊಳೆನ್ನ 
ನೆಡವಿಡದೆ ಮೂಜಗದೊಳೆಳದಾಡುಕಿಹುದು 


ಧರೆಯ ನಿಕ್ಷೇಪವನು ಕದ್ದೆಲ್ಲಿ ನೋಡಿದರು 
ಧರೆಯಂದಲ್ಲಲ್ಲೆ ಕಳನ ಕಾಡುವಂತೆ 
ಗುರುಸಿದ್ಧಯೆನ್ನ ಮನವಾವಾವ ವಿಷಯಗಳೊ 
ಳೆರಗಲಲ್ಲಲ್ಲೆ ನೀಂ ಕಾಡಿಸದೆ ಬಿಡಿಸೈ 

೨೪೧ ತ 
ರಾಗ : ರೇಗುಪ್ತಿ 


ಯಾಕೆ ಧನವಿದ್ದು ಲೋಭವ ಮಾಳ್ಬೆ ಎಲೆ ಮನುಜ 
ಸಾಕು ನಿನಗಿದರಿಂದಲೇನು ಫಲವಹುದು 


ಬರಿಲೋಭದಿಂದೆ ನಿನ್ನಂಗಕ್ಕೆ ಸುಖವಿಲ್ಲ 
ನರರು ನಿನ್ನೆನು ನೀಚನೆನುತಿರ್ಪರು 
ಪರಲೋಕದಲ್ಲಿ ಯಮಭಟರೆ ಕೊಲೆಗೀಡಪ್ಪೆ 
ಮರಳಿ ನೀ ನುಡಿಸೆ ದಾರಿದ್ರ್ಯವದು ಬಿಡದು 


ಧನಕೆ ಧರ್ಮಾಗ್ನಿ ನೃಪ ತಸ್ಕರರು ದಾಯಾದ್ಯ 
ರೆನಿಪರೀ ನಾಲ್ವರುಗಳೊಳಗೆ ಧರ್ಮ 
ವೆನಿಪಗ್ರಜನಿಗೆ ಮಾನವ ಮಾಡದಿರೆ 
ಲನುಜರೆನಿಪಗ್ನಿ ನೃಪ ತಸ್ಕರರು ಕೋಪಿಸುವರು 


ಸಾರ ಸಾಧ್ವೀ ಸ್ತನಂ ದ್ವೀಪಿನಕಪಂಜಕ್ಕಿ ರಣ 
ಶೂರ ಕರವಾಳಮತಿಲೋಭಿ ವಿತ್ತಂ 
ಮಾರಣಾಂತಕ್ಕೆ ಪರಾಧೀನವಾಗುವದೆಂದು 
ಸಾರುತಿಹ ನೀತಿಗಾದರು ನಾಚಿಕೊಳದೆ 


ವಸುಧೆ ಭೋಗ ತ್ಯಾಗವರಿತು ನಿಕ್ಷೇಪಿಪವ 

ನ ಶುದ್ಧತನುಪೋಷನ ಮೃತ್ಯುದೇವಿ . 
ಶಿಶುವ ಮುಂಡಾಡಿ ಮೋಹಿಪ ಪತಿಯ ನೋಡಿ ನಗು 
ವ ಸತಿಯಂದದೊಳು ಕೈಕೈದು ನಗುತಿಹುದು 


CC-0. Jangamwadi Math Collection, Varanasi. An eGangotri Initiative 


. 8 


೨೧೬ ಸ್ಸ ಸ್ವರವಚನ ಸಂಪುಟ : |) 


ನೀನೈದುವಾಗ ಸಿರಿ ಮನೆಯೊಳಗೆ ನಿಲ್ಲುಂ ಶ್ಮ 

ಶಾನದೊಲು ಮಿತ್ರ ಬಂಧುಗಳಗಲ್ವರು 

ನೀನು ಮಾಡಿದ ಪಾಪಪುಣ್ಯಮೊಡಬರ್ಪುದಿದ 

ನೀನರಿದು ಗುರುಸಿದ್ಧನೊಲಂಮೆವಡೆಯಂದಲೆ ೫ 


ಶರಣಸ್ತ್ರತಿಯ ಸ್ವರವಚನ 
೨೪೨ 


ಮಾಡುವೆ ಶರಣ್ಮಾಡುವೆ ನಮ್ಮ 
ಕೊಡಲಸಂಗನ ಶರಣರ ಪಾದಕ್ಕೆ ॥ ಪಲ್ಲ 


ಮೇದರಕೇತಯ್ಯ ಮೆರೆವಿಂಡದೇವಯ್ಯ 

ಆಯ್ದಕ್ಕಿಮಾರಯ್ಯ ಅಜಗಣ್ಣಗೆ 

ಮೈದುನ ರಾಮಯ್ಯ ಮಡಿವಾಳ ಮಲುಹಣ 

ಸಾಧಿಸಿ ಮೆರುಳುಶಂಕರ ಸಿದ್ಧರಾಮಗೆ ಮ ೧ 
ನೆಂಬ್ಯಣ್ಣ ನಾಗಯ್ಯ ಬೆಂಬಿಡದೆ ಚೀರಮ 

ಕಂಬಳಿ ಮರುಳರು ಕಕ್ಕಯ್ಯಗೆ 

ಉಂಬರೆ ಪ್ರಸಾದದಲಿ ಉದ್ಭವಿಸಿದಾತಗೆ 

ಅಂಬಿಗರ ಚೌಡಯ್ಯ ಘನಘಟ್ಟಿವಾಳಗೆ 9 
ಸತ್ಯಕ್ಕ ಪಿಟ್ಟವ್ವೆ ಫ್ರೀ ನೀಲಲೋಚನೆ 

ಮುಕ್ತಾಯಿ ಚಂಗಳಿ ಗೊಗ್ಗವ್ವೈಗೆ 

ಸತ್ತ ಗಂಡನ ಪಡೆದು ಹೆತ್ತೆ ಮಗನ ಕೊಂದು 

ಬತ್ತಲೆ ಕದಳಿಯ ಪೊಕ್ಕ ಮಹಾದೇವಿಗೆ 4 
ಮೊಲ್ಲೆಬೊಮ್ಮೈಗಳು ಮಧುವರಸ ಬಾಚರಸ 

ಬಿಲ್ಲ ಬಿಂಕದ ಮಾರೈಗೆ ಗೊಲ್ಲಾಳ 

ಬಲ್ಲಾಳ ಕನ್ನಪ್ಪ ಕಲಿಕಾಮ ಸ 
ನುಲಿಯ ಚಂದಯ್ಯ ಮೋಳಿಗೆಯ ಮಾರಯ್ಯಗೆ ೪ 


ಕರವೀ ಏಳ್ನೂರಯೆಪ್ಪತ್ತು ಗಣಂಗಳು 

ಅರವತ್ತುಮೂರು ಪುರಾತನರು 

ಪರಿಪರಿ ಶ್ರೀಗಂಧ ಪುಷ್ಪ ಧೂಪ ದೀಪದಿಂದ ದ ಈ 
ಪರಿಪೂರ್ಣದಿಂದಲಿ ಪ್ರಭುವಿನ ಪಾದಕ್ಕೆ ॥ ಮಾಡುವೆ ಯ್‌ 


CC-0. Jangamwadi Math Collection, Varanasi. An eGangotri Initiative 


ಬಸವ ಪವಾಡದ ಸ್ವರವಚನ 


೨೧೭ 
ಬಸವ ಪವಾಡದ ಸ್ವರವಚನ 
೨೪೩ 

ಪಾಹಿಮಾಂ ಶರಣು ಬಸವ ಪಾಹಿಮಾಂ ಶರಣು ಬಸವ 

": ಪಾಹಿಮಾಂ ಶರಣು ಬಸವ ಪಾಹಿಮಾಂ ॥ ಪಲ 
ಶರಣು ಬಸವ ವೃಷಾಧಿಪನೆ ಶರಣುಬಸವ ನಂದಿನಾಥ 
ಶರಣು ಬಸವರಾಜಯಿಾಶ ಬಸವ ಪಾಹಿಮಾಂ ೧ 
ವಸುಧೆಯೊಳಗೆ ಬಸವನಾಮ ಹರುಷದಿಂದ ನೆನೆದವರಿಗೆ 
ದೋಷವೆಲ್ಲ ಕಳಿದು ವಿಶೇಷವಾಹುದು ೨ 
ಆದಿಯಲ್ಲಿ ನಂದಿನಾಮ ಅನಾದಿಯಲ್ಲಿ ವೃಷಭನಾಮ 
ಮೇದಿನಿ ಕಲ್ಯಾಣದಲ್ಲಿ ಬಸವನಾಮದಿ ೩ 
ಓದಿ ಲಿಪಿಯ ಧನವ ತೋರಿ ಬಿಜ್ಜಳಾಂಕರಾಯುನಿಗೆ 
ಪ್ರಧಾನಿಯಾಗಿ ಮಹಿಮೆ ತೋರಿ ಬಸವ ಮೆರೆದನು ೪ 
ನಿತ್ಯ ಲಕ್ಷತೊಂಬತ್ತಾರುಸಾವಿರಕ್ಕೆ ನೀಡಿ ಬಸವ 
ಭೃತ್ಯನಾಗಿ ಜಂಗಮಕ್ಕೆ ಭಕ್ತಿ ಮಾಡಿದ ೫ 
ದಂಡನಾಯಕನು ಬಸವ ಪಂಡಿತೋತ್ತಮನು ಬಸವ 
ಮಿಂಡಜಂಗಮೈಗಳಿಗೆ ಬೇಡಿದಿಷ್ಟವ ೬ 
ಮಡದಿ ನೀಲಲೋಚನೆಯ ಉಟ್ಟ ಸೀರೆ ಕೊಟ್ಟು ಬಸವ ತ 
ಒಡೆಯರುಗಳ ಲಿಂಗದೆಡೆಗೆ ತಂದು ನೀಡುವ ೭ 
ಅಕ್ಕೆ ನಾಗಲಾಂಬಿಕೆಯ ಗರ್ಭದಲ್ಲಿ ಚಿಕ್ಕ ಚನ್ನಬಸವ | 
ಸೊಕ್ಕಿ ನಿಂದ್ಯ ನುಡಿದ ಜೈನರನ್ನು ಮುರಿದನು ೮ 
ಭಿತ್ತಿ ಮೇಲೆ ಬರದ ಹೆಣ್ಣು ಚಿತ್ರರೂಪು ಬೊಂಬೆಗಳಿಗೆ “a 
ಮತ್ತೆ ಪ್ರಾಣಕಳೆಯ ತುಂಬಿ ಕರ್ತು ಬಸವನು ' ' 5 
ಚಿತ್ರರೂಪು ಜಂಗಮಕ್ಕೆ ಮತ್ತೆ ಪ್ರಾಣಕಳೆಯ'ತುಬಿ ಹೂಸ 
ಅರ್ತಿಯಿಂದ ಬಸವ ಮನೆಗೆ ಕರೆದು ತಂದನು ' ೧೦ 
ಬತ್ತರಾಶಿಜೋಳವನ್ನು ಮುತ್ತು ಮಾಡಿ ಜಂಗಮಕ್ಕೆ... | 
ಭಕ್ತಿಯಿಂದ ಕೊಡುವ ಬಸೆವ ನಿತ್ಯನೇಮದಿ ಈ 


CC-0. Jangamwadi Math Collection, Varanasi. An eGangotri Initiative 


೨೦೮ ಸ್ವರವಚನ ಸಂಪುಟ; ೪ 


ಕಾಶಿಯಲ್ಲಿ ಭಕ್ತಿವೆರಸಿ ವಾಸವಾದ ಜಂಗಮಕ್ಕೆ 
ಮೋಸ ಮಾಡಿ ಹಸಿವೆಯೊಳಗೆ ತಂದ ಬಸವ 


ವಿಶ್ವರೂಪ ತಾಳಿ ಬಂದ ವೇಷಧಾರಿ ಜಂಗಮನು 
ಲೇಸಿನಿಂದ ನೋಡಿ ಬಸವ ಶರಣುಮಾಡಿದ 


ಹತ್ತುಯೆಂಟು ಸಾವಿರದ ಜಂಗಮಕ್ಕೆ ಮದುವೆಮಾಡಿ 
ಭಕ್ತಿಗೃಹದೊಳಿಟ್ಟು ಬಸವ ಗೊತ್ತುಮಾಡಿದ 


ವಸ್ತ್ರವಾಹನಂಗಳಿಂದ ಛತ್ರಿ ಚಾಮಂರಂಗಳಿಂದ 
ನಿತ್ಯಜಂಗಮವನ್ನೆಲ್ಲ ಮೆರೆಸುತಿರ್ದನು 

ಇದ್ದ ಬಸವ ಇಲ್ಲವೆಂದು ನೀಲಲೋಟೆನೆಯು ಪೇಳೆ 
ನಿದ್ರೆಯೊಳಗೆ ಬಸವ ತಾನು ಹರನ ನೆನೆದನು ` 

ಮರಳಿ ಬಂದು ಜಂಗಮೈಯ ಬಸವಯೆಂದು ಕರೆಯಲಾಗ 
ಹರನ ನೆನೆದು ಬಸವನೆದ್ದು ಶರಣು ಮಾಡಿದ 


ಜನನಮರಣರಹಿತ ಬಸವಹರನ ಪ್ರಾಣ ಜಂಗಮದ ಚರಣದಲ್ಲಿ 
ಮನವ ಬೆರೆದ ಬಸವ ಪಾಹಿಮಾಂ 


ಶೀಲಭಕ್ತನಾಗಮೈಯ ಹಸ್ತದಿಂದ 
ಹಾಲ ಸುರಿಸೆ ಜೆ ೈನ ಬಿಜ್ಜ ಕಳಾಂಕನಿಗೆ ಮಹಿಮೆ ತೋರಿದ 


ಸಾವು ಇಲ್ಲದಾಗೆ ಬಸವ ಒಂದು ವರುಷ ಆಜ್ಞೆಮಾಡಿ ಸರ್ವ 
ಜೀವ ದಯಾಸಾಂದ್ರದೇವ ಬಸವನು 


ಅಂಗಡಿಯೊಳಗೆಯಿರ್ದ ಗಾರಿಗೆಯ ಬಿಜ್ಜಳಾಂಕ ತಂದು 
ಜಂಗಮ ಪ್ರಸಾದವೆಂದು ಕೊಡಲು ಬಸವಗೆ 


ಕಂಗಳಿಂದ ನೋಡಿ ಕೈಯ ಮಟ್ಟಿ ಕನಕ ಮಾಡಿ , 
ಸಂಗನ ಬಸವಣ್ಣನ ವರ ಹಸ್ತ ಪರುಷದಿ 


ಹಾಲು ಮಾರೊ ಗೊಲ್ಲತಿಯು ಕಾಲು ಜಾರಿ ಬೀಳುವಾಗ 
ಪಾಲಿಸೆನ್ನ್ನ ತಂದೆ ಬಸವಯೆಂದು ನೆನೆಯಲು 


ಲೀಲೆಯಿಂದ ಬಸವನೆದ್ದು ಓಲಗದೊಳು ಕೈಯನ್‌ತ್ತಿ 
ಬಾಲೆ ಹಸ್ತ ಶಿರದ ಕೊಡನ ಸೆಹಿತ ಪಿಡಿದನು 


CC-0. Jangamwadi Math Collection, Varanasi. An eGangotri Initiative 


೧೨ 
೧೩ 


೧೪ 


೧೮ 


೧೯ 


೨೨ 


ಬಸವ ಪವಾಡದ ಸ್ವರವಚನ 
ಮಡದಿ ನೀಲಲೋಚನೆಯ ಉಟ್ಟ ಸೀರೆ ಕೊಟ್ಟು ಸ ಬಸವ 
ಒಡೆಯರುಗಳ ಲಿಂಗದೆಡೆಯ ತಂದು ನೀಡುವ 


ನೀಲಲೋಚನಮ್ಮನವರು ಮೇಲುಸೀರೆನುಟ್ಟು ಬರಲು 
ಶೂಲಧರನು ಬೇಡಲಿತ್ತ ಬಸವ ಪಾಹಿಮಾಂ 
ನಾಮರೂಪು ಕ್ರಿಯ ಬಸವ ಸಾಮಗಾನಲೋಲ ಬಸವ 
ನಾಮವಾಹಿಮೆ ಪೇಳಲಳವೆ ಆರಿಗಾದರು 
ಪ್ರೇಮದಿಂದ ಪೇಳಿದನ್ನು ಪಾಲುಕುರಿಕೆ ಸೋಮನಾಥ 
ಸ್ವಾಮಿ ಬಸವಪೌರಾಣ ಗದ್ಗ ಪದ್ಮದಿ ' 

ಚ 6 ಜಡ 
ಸತ್ತು ಚಿತ್ತಾನಂದ ಬಸವ ಮರ್ತ್ಯಲೋಕದೊಳಗೆ ನಿಂದು 
ಭಕ್ತನಾಗಿ ಗುರುವು ಲಿಂಗಜಂಗಮವನು 


ಗೊತ್ತುಮಾಡಿ ಭಕ್ತರಿಗೆ ಕರ್ತು ಕೂಡಲ ಸಂಗಮೇಶ 
ನಾತ್ಮದಲ್ಲಿ ಲಯವಾದ ಕರ್ತು ಬಸವನು 


ಪಾಹಿಮಾಂ ಶರಣು ಬಸವ ಪಾಹಿಮಾಂ ಶರಣು ಬಸವ 
ಪಾಹಿಮಾಂ ಶರಣು ಬಸವ ಬಸವ ಪಾಹಿಮಾಂ 

ಬಸವ ಶಿವನೆ ಶಿವನೆ ಬಸವ ವೃಷಭನಾದ ಉಕ್ಷಿಯು ನೀನೆ 
ವಸುಧೆಜನರ ಸಲಹಿದಂಥ ಬಸವ ಪಾಹಿಮಾಂ 
ಆದಿಯಿಂದಲಿತ್ತಯಂಗದಿ ಆದಿಮೊಲಮೂರ್ತಿ ನೀನೆ 

- ಮೇದಿನಿ ಉದ್ಧ್ಭರಿಸಿದಂಥ ಬಸವ ಪಾಹಿಮಾಂ 


ಸಾಂಬಶಿವನ ಮತವ ಹಿಡಿದು ಕುಂಭಿನಿಯೊಳ್ಬಂದು ಮಾದ 
ಲಾಂಬಿಕೆಯೊಳು ಜನಿಸಿದಂಥ ಬಸೆವ ಪಾಹಿಮಾಂ 


ಸಾಲೆಯೊಳಗೆ ಬರೆವುತಿರಲು ಬಾಲನೊಬ್ಬ ಭಾವಿಯೊಳಗೆ 
ಬೀಳಲವಗೆ ಪ್ರಾಣವಿತ್ತ ಬಸವ ಪಾಹಿಮಾಂ 


ಸತ್ತ ಆಕಳನ್ನೆ ಪಿಡಿದು ಎತ್ತಿ ಹಾಲ ಕರೆದು ತಂದು 
ಪಿತ್ತಪ್ರಯೋಜನಕಿತ್ತ ಬಸವ ಪಾಹಿಮಾಂ 
ಕಲ್ಯಾಣಕ್ಕೆ ಬಂದು ಬಿದ್ದ ಕಲ್ಲಲಿಪಿಯನೋದಿ ತಥ್ಯ 
ದಲ್ಲಿ ದ್ರವ್ಯ ತೋರಿದಂಥ ಬಸವ ಪಾಹಿಮಾಂ 


೨೧೦೯ 


॥ ಪಲ್ಲ 


೮೦-0೦. Jangamwadi Math Collection, Varanasi. An eGangotri Initiative 


೨೨೦ ಸ್ವರವಚನ ಸಂಪುಟ ; ೪ 


ಸೃಷ್ಟಿ ಓಲಗದಲ್ಲಿ ಶ್ರೇಷ್ಠ ಅಕ್ಕನಾಗಮ್ಮನ 
ಹೊಟ್ಟೆ ಶಿಶುವ ನುಡಿಸಿದಂಥ ಬಸವ ಪಾಹಿಮಾಂ 


ಧರಣಿಪತಿಯ ಸಭೆಯೊಳಗೆ ಶರಣ ನಾಗಮಯ್ಯ ಬರಲು 
ಬೆರಳಿನಲ್ಲಿ ಹಾಲ ಕರೆದ ಬಸವ ಪಾಹಿಮಾಂ 


ಮಂಗಳವಾಡದಲ್ಲಿ ಮೆರೆದ ತುಂಗ ನಾಗಮಂಲ್ಲಶೆಟ್ಟಿಮನೆಯ 
ಜಂಗಮಯ್ಯ ಬೇಡಲಿತ್ತ ಬಸವ ಪಾಹಿಮಾಂ 


ಸಾಣಿಕವ ಸೋತ ಚರನ ಮಾನ ಕೊಂಬುತಿರಲು ತೊಗರಿ 
ಮಾಣಿಕವ ಮಾಡಿಕೊಟ್ಟ ಬಸವ ಪಾಹಿಮಾಂ 
ಕೊರೆದು ಕಟ್ಟಿಗೆಬೊಂಬೆ ಮಾಡಿ ಚೆರನು ಸತ್ತನೆಂದು ಪೇಳೆ 
ಭರದಿ ಅದಕೆ ಪ್ರಾಣವಿತ್ತ ಬಸವ ಪಾಹಿಮಾಂ 
ಊರವೊಳಗೆ ಗೊಲ್ಲವನಿತೆ ಮಾರುತಿರೆಲು ಹಾಲು ಮೊಸರ 
ಜಾರಿ ಬಸವಯೆನಲು ಕಾಯ್ದ ಬಸವ ಪಾಹಿಮಾಂ 


ನಿಂಬೆಹಣ್ಣ ಕಟ್ಟಿಕೊಂಡು ರಂಭೆ ಸಭೆಗೆ ಬರಲು ನೃಪಗೆ 
ಬಿಂಬಲಿಂಗ ತೋರಿದಂಥ ಬಸವ ಪಾಹಿಮಾಂ 


ನೀಲಲೋಚನಮ್ಮನವರು ಮೇಲು ಸೀರೆನುಟ್ಟು ಬರಲು 
ಶೂಲಧರನು ಬೇಡಲಿತ್ತ ಬಸವ ಪಾಹಿಮಾಂ 


ಖುಲ್ಲ ಜೈನರೆಲ್ಲ ಕೂಡಿ ಹುಲ್ಲುಜಂಗಮವನೆ ಮಾಡಿ 
ನಿಲ್ಲದದಕೆ ಪ್ರಾಣವಿತ್ತ ಬಸವ ಪಾಹಿಮಾಂ 
ಗಣಿತವಿಲ್ಲದಂಥ ಪ್ರಮಥಗಣಕೆ ಶ್ರೇಷ್ಠ ಬಸವರಾಜ 
ಪ್ರಣಮರೂಪ ಮಹಿಮಪುರುಷ ಬಸವ ಪಾಹಿಮಾಂ 
ಧರಣಿ ಐನೆಲೆವಾಸ ಗುರುವು ಚನ್ನವೀರ ದೇವ 
ಕರಪ್ಪರಿ ಇಷ್ಟಲಿಂಗ ಬಸವ ಪಾಹಿಮಾಂ 


ಚನ್ನಬಸವಣ್ಣನ ಜೋಗುಳಪದ 
೨೪೫ 
ಜೋ ಎಂದು ಶರಣಸತಿಯರೆಲ್ಲ ಕೂಡಿ 


ಜೋ ಎಂದು ಪಾಡಿದರು ನಲಿನಲಿದಾಡಿ 
ತಾಯಿ ನಾಗಮ್ಮನ ಮಗನ ಕೊಂಡಾಡಿ 


ಜೋ ಎಂದು ಚನ್ನಬಸವನನು ಕೊಂಡಾಡಿ ಜೋ ಜೋ ' 


CC-0. Jangamwadi Math Collection, Varanasi. An eGangotri Initiative 


ಚನ್ನಬಸವಣ್ಣನ ಜೋಗುಳಪದ 


ಶರಣ ಕಕ್ಕಯ್ಯಗಳ ವರಪ್ರಸಾದವನು 

ಎರಡಾರು ವರುಷದಿಂ ಕಾಯು ್ಲಿಕೊಂಡಿಹನು 

ದೊರೆ ತಾನು ಮನದೊಳಗೆ ಹರುಷ ತಾಳಿದನು 
ಭರದಿಂದ ಕೈಕೊಂಡು ಬಂದ ಬಸವನು ಜೋ ಜೋ 


ವಿಕ್ಕಪ್ರಸಾದವನು ಬಸ ಸವಣ್ಣ ತಂದು 

ಅಕ್ಕ ನಾಗಮ್ಮನಿಗೆ ಕೊಟ್ಟ ನು । ಬಂದು 

ಗಕ್ಕನೆ ಕಾಣುತ ಶಿವಶಿವಯೆಂದು 

ಮುಕ್ಕಣ್ಣ ಗತಿಯೆಂದು ಸಲಿಸಿದಳಂದು ಜೋ ಜೋ 


ಪ್ರಸಾದ ಸಲಿಸೆಲು ಅಕ್ಕನಾಗಲೆಗೆ 

ಸೊಸದೆ ನ ನಿಂತಿತು ಹಾಗೆ 

ಆಸರಿಕೆ ಬ್ಯಾಸರಿಕೆ ಮನದೊಳಗಾಗೆ 

- ಮಾಸ ಮಾಸ ವ ನ ಪಲ್ಲಟವಾಗೆ ಜೋ ಜೋ 


ಒಂದು ಮಾಸಕೆ ಬಾಯಿ ಹೇಸಿಕೆ ತೋರೆ 

ಒಂದು ಮತೊ ಿಂದಕ್ಕೆ ಮೊಕ ಬಿಳುಪಾಗೆ 

ಒಂದು ಮತೆ ೈರಡಕ್ಕೆ ಕಣ್ಣೊ ಳಗೆ ಹಸುರೇರೆ 

ಒಂದು ಮೂರಕೆಯೆದೆಯ ? ನರ ಹಸುರೇರೆ ಜೋ ಜೋ 


ಬಿಡದೆ ಐದರೊಳು ಮಾಸ ಎಂಟಾಗೆ 

ತೊಡೆ ತೋಳು ತುಂಬುತ್ತ ಕುಚ ಕರ್ರಗಾಗೆ 
ಒಡನಿರ್ದ ನಾಭಿಯ ನಡೆಯಂದವಾಗೆ 

ಮಡದಿ ನಾಗಮ್ಮನ ನಡು ದೊಡ್ಡದಾಗೆ ಜೋ ಜೋ 


ಕಂಡನು ಕೊಂಡೆಯಮಂಚಣ್ಣ ಬಂದು 
ಮಂಡಲಪತಿಯೊಳು ಉಸ ರಬೇಕೆಂದು ಭೂ 
ಮಂಡಲದಲ್ಲಿ ಪ್ಲ ಪ್ರಖ್ಯಾತಾಗಲೆಂದು 

ಪಂಡಿತರ ಸಭೆಯಲ್ಲಿ ಹೇಳ್ಕಾನು ನಿಂದು ಜೋ ಜೋ 


ಮಂಡಲಪತಿ ನೀನು ಕೇ ಳೆನ್ನ ಸೊಲ್ಲ 
ದಂಡನಾಯಕನಲ್ಲಿ ಆಗುವದಿಲ್ಲ 

ಪುಂಡಜಂಗಮರೆಲ್ಲ ತಂದರು ಕಲ್ಲ 

ಭಂಡಾಟ ನೋಡಿದುವೆ ಶಿವ ತಾನೆ ಬಲ್ಲ ಜೋ ಜೋ 


೨) 


CC-0. Jangamwadi Math Collection, Varanasi. An eGangotri Initiative 


೨೨೨ ಸ್ವರವಚನ ಸಂಪುಟ ; ೪ 


ಬಸವೇಶ ದೊಡ್ಡಾತ ಮೂರುಲೋಕದಲಿ 
ಬಸುರಾದ ನಾಗಮ್ಮ ಗಂಡನಿಲ್ಲದೆ 
ಹಸುಳೆಬುದ್ಧಿಯು ಸಲ್ಲುವದೆ ಶರಣೆಗೆ 

ವಸುಧೀಶ ಕೇಳಯ್ಯ ನೀನು ಬೇಗದಲಿ ಜೋ ಜೋ 


ಆ ನುಡಿಯ ಕೇಳುತ್ತ ಬಿಜ್ಜಳನಾಗೆ ' 
ಮಾನವೇ ಬಸವೇಶ ಇದು ನಿಮಗೀಗ 
ಮನಸಿಜಾರಿಯ ಶಂಶ್ರಯೆಂದನು ಆಗ 
ಬಿನುಗುಬುದ್ಧಿಯ ಬಿಟ್ಟು ಕರೆಸಯ್ಯ ಬೇಗ ಜೋ ಜೋ 


ನವಮಾಸ ತುಂಬುತ್ತ ಬಿಜ್ಜಳರಾಯ 

ತವಕದಿಂ ಕರಸಿದನು ಅಕ್ಕನಾಗಲೆಯ 

ಹವಣಿಸಿ ನುಡಿದನು ಇದಕೇನುಪಾಯೆ 

ಸೆವರಿಸಿ ಕಿವಿ ಮೂಗು ಹೊಲಿಸುವೆನು ಬಾಯ ಜೋ ಜೋ 


ಪುಂಡ ಜಂಗಮರುಂಟು ಮನೆಯೊಳಗೆಲ್ಲ 
ಗಂಡನಿಲ್ಲದ ನಾರಿ ಬಸುರಾಗೋದಲ್ಲ 

ಪಿಂಡವು ಶಿಶುವಾಗಿ ಮಾತಾಡಿತಲ್ಲ 
ಮಂಡಲಪತಿರಾಯ ಕೇಳೆನ್ನ ಸೊಲ್ಲ ಜೋ ಜೋ 


ಮಾನ್ಯ ಬಿಜ್ಜಳರಾಯ ಬಿಡು ನಿನ್ನ ಸಿಟ್ಟ 

ಕನ್ನೆಯ ಕರತಂದು ನಿಲ್ಲಿಸೊ ಬ್ರಹ್ಮ 

ಬೆನ್ನಲ್ಲಿ ಹುಟ್ಟುವೆನು ನೋಡೆನ್ನ ದುಷ್ಟ 

ಎನ್ನುತ್ತ ನುಡಿಯೆ ಗರ್ಭದಿ ಶ್ರವಣಶ್ರೇಷ್ಠ ಜೋ ಜೋ 


ಆಗ ಕೈಮುಗಿವುತ್ತ ನಾಗಲಾಂಬಿಕೆಗೆ 

ಬೇಗನೆ ಕೊಳ್ಳವ್ವ ಉಡುಗೊರೆಯು ನಿಮಗೆ 
ಪೋಗವ್ವ ತಡವ್ಯಾಕೆ ಮೊದಲಿದ್ದ ಬಳಿಗೆ 
ಸಾಗಿಬಂದಳು ಬಾಲೆ ತನ್ನರಮನೆಗೆ ಜೋ ಜೋ 


ದಿನ ತುಂಬಿ ಹೊತ್ತು ಹೊತ್ತಿಗೆ ಬೇನೆ ಬರುತ 
ಮನೆಯ ಹೆಣ್ಣು ಗಳು ನಡುವಿಗೆ ಕೈಯನಿಡುತ 
ಘನವಾದ ಕೇಶಗಳ ಬಾಯೊಳಗಿಡುತ 

ವನಿತೆಯರು ಕೈಯ ಚಪ್ಪಳೆಯಿಕ್ಕಿ ನಗುತ ಜೋ ಜೋ 


CC-0. Jangamwadi Math Collection, Varanasi. An eGangotri Initiative 


೧೧ 


೧೧. 


೧೨ 


೧೩ 


ಚನ್ನಬಸವಣ್ಣನ ಜೋಗುಳಪದ 


ಆಲಸ್ಯವಿಲ್ಲೆಂದು ಮಡದಿಯರು ನುಡಿಯೆ 

ಬಾಲ ಸುಶೀಲನ ಬೆನ್ನಲ್ಲಿ ಹೊಡೆಯೆ 
ಬಾಲೆಯರು ಪನ್ನೀರ ಕಣ್ಣಿಗೆ ತೊಡೆಯೆ 
ಸೂಲಗಿತ್ತಿ ನೀನು ಹೊರಕ್ಕೆ ನಡೆಯೆ ಜೋ ಜೋ 


ಅಕ್ಕಯ್ಯ ಹಿಡಿಮೊರವ ಕುಡುಗೋಲ ತನ್ನಿ 

ಹೊಕ್ಕಳ ಹುರಿಯನ್ನು ಉಡಿಯೋರೆ ಬನ್ನಿ 

ಗಕ್ಕನೆ ಕದರು ಬೇವಿನಸೊಪ್ಪ ತನ್ನಿ 

ಚಿಕ್ಕಕಂದಯ್ಕೆನ ಮೈಯ ತೊಳೆಯೋಣ ಬನ್ನಿ ಜೋ ಜೋ 


ನಾರಿಗೆ ಸಂಪಿಗೆಯೆಣ್ಣೆಯನು ಪೂಸಿ 

ನೀರೆರೆದು ಪಟ್ಟಿಯ ಮಂಚವ ಹಾಸಿ 

ವಾರಿಗೆ ಗೆಣತಿಯರು ಬೆಂಕಿಯ ಕಾಯ್ದ 
ಧೀರಕಂದಯ್ನ ಮಗ್ಗುಲ ಒಳಗಿರಿಸಿ ಜೋ ಜೋ 


ಹಿಪ್ಪಲಿಕೆ ಬಜೆ ಲವಂಗ ಮೋದಿ 

ಒಪ್ಪುವ ಬಜೆಯು ಓವಿನೆಕಾಳು ಕೂಡಿ 

ತಪ್ಪದೆ ಜಾಕಾಯಿ ತಂದು ಹದಮಾಡಿ 
ತುಪ್ಪದೊಳಗೆ ಕಾರ ಕುದಿಯಂದು ನೀಡಿ ಜೋ ಜೋ 


ಚಿಕ್ಕಚನ್ನಣ್ಣಿನು ಹುಟ್ಟಿದನೆಂದು 
ಲೆಕ್ಕವಿಲ್ಲದ ಕಹಳೆ ಸಾರಿದವಂದು . 
ಅಕ್ಕರದಲ್ಲಿ ಶಿವಶರಣೇರು ಬಂದು 
ಹೊಕ್ಕರು ಬಸವನ ಮಂದಿರಕಂದು ಜೋ ಜೋ 


ಸತ್ಯಕ್ಕ ಚಂಗಳೆ ಕಿರ ರೇಚವ್ವೆ 

ಉತ್ತಮ ಶಿವದೇವಿ ವೀರಸಂಗವ್ವೆ 

ಸತ್ತ ಗಂಡನ ಜೀವ ಪಡೆದ ಚನ್ನವ್ವ 

ಮುತ್ತೈದೆ ಶರಣೆಯರು ಬಂದರು ಬಾಗಿಣಕೆ ಜೋ ಜೋ 


ಕೋಳೂರುಕೊಡಗೂಸು ದೋಸೆ ಪಿಟ್ಟಕ್ಕ. 

ಸೂಳೆ ಬೊಮ್ಮುಲದೇವಿ ಬಾಲೆ ನಂಬ್ಯಕ್ಕ 

ಚೋಳಕ್ಕ ಮಲುಹಣಿ ಮಾಯಿದೇವಕ್ಕ 

ಮೇಲಾದ ಶರಣೆಯರು ಬಂದರು ಬಾಗಿಣಕೆ ಜೋ ಜೋ 


೨೨೩ 


CC-0. Jangamwadi Math Collection, Varanasi. An eGangotri Initiative 


೨೨೪ 
ಹಿಂಗದೆ ಕೂಡಲಸಂಗಮ ಬಂದು 
ಜಂಗಮಲಿಂಗ ರುದ್ರಾಕ್ಷೆಯ ತಂದು 


ಮಂಗಳಾತ್ಮಕ ಲಿಂಗ ಧರಿಸಬೇಕೆಂದು 
ಶರಣೆಯರೆಲ್ಲರು ನುಡಿದರು ಇಂದು ಜೋ ಜೋ 


ಕಣ್ಣುಕಪ್ಪನೆ ಹಚ್ಚಿ ಬಲು ಅಂದವಾಗಿ 

ಬಣ್ಣದ ತೊಟ್ಟಿಲ ಕಟ್ಟಿ ಚೆನ್ನಾಗಿ 

ಚಿಣ್ಣನ ಮಲಗಿಸಿ ಜೋ ಎಂದು ಶೊಗಿ 
ಚನ್ನಬಸೆವನೆಂದು ಹೆಸರಿಟ್ಟು ಕೂಗಿ ಜೋ ಜೋ 


ಹೆಸರಿಟ್ಟು ಶರಣೆಯರು ತೆರಳಿದರಾಗ 

ಬಸವ ನೀಲವ್ವನೀ ಅಳಿಯನಿಗಾಗ 

ಹಸುಳನ ಸಲಹುತ್ತ ನಾಗವ್ವ ಬೇಗ 

ಶಶಿಧರನೆ ಗತಿಯೇದು ಇರುತಿರ್ದರಾಗ ಜೋ ಜೋ 


ಗುರುಚೆನ್ನಬಸವನ ಜೋಗುಳ ಪದವ 

ಹೆರುಷದಿಂ ಕಿವಿಗೊಟ್ಟು ಕೇಳಿದರಿಂಗೊಲಿವ 

: ಕರುಣದಿ ನಡೆಸುವ ಬೇಡಿದ ವರವ 
ತುರುವೆಗುಡ್ಡದ ಶಿವಲಿಂಗ ಕೊಡುವ ಜೋ ಜೋ 


ಅಕೌಗಳ ಹಾಡು 
೨೪೬ 


ಆಕೌ ಕಂಡೆ ಕನಸಿನೊಳಾನು 

ಷಟ್ಪಂಡ ಪೃಥ್ವಿ ಭೂಮಂಡಲಪತಿಗಳೆಲ್ಲರನು 
ಆಕೌ ತಂಡ ತಂಡದಲಿ ಒಡ್ಡೋಲಗಗಳೊಪ್ಪಿ 
ತಖಿಳಾಂಡ ಭುಗಿಲೆನೆ ಶಬ್ಧಘೋಷ 


ಸ್ವರವಚನ ಸಂಪುಟ ; ೪ 


೨೫ 


॥ ಪಲ್ಲ 


ಆಕೌ ಆಧಾರಚಕ್ರವತಿಪಟ್ಟಣದ ಮಧ್ಯದಲಿ ಚೌದಳಪದ್ಮ ಚೌಕೋಣೆ 


ಅಕೌ ಮೇದಿನಿಪತಿಗಲ್ಲಿಗಾಚಾರಲಿಂಗವಾರಾಧನೆಯಿಂದರ್ಚಿಸುವೆ 


ಆಕೌ ನಾದ ಪೆಣ್ಣುದುಂಬಿ ನಕಾರ ಬೀಜಾಕ್ಷರೆ ಖುಗ್ಗೇದ ಕ್ರಿಯಶಕ್ತಿಸ ಹತ ಕ 
ಆಕೌನಾದಿ ಸದ್ಯೋಜಾತಮುಖ 'ಗಂಧದ್ರವ್ಯಗಳ, ವೇದಿಸುತ ಗ್ರಹಣುವ ಧನದಲಿ ಡಿ 


CC-0. Jangamwadi Math Collection, Varanasi. An eGangotri Initiative 


ಆಕೌಗಳ ಹಾಡು . ` ೨೨೪ 


ಅಕೌ ಅಲ್ಲಿಂದ ಮೇಲೆ ಸ್ವಾಧಿಷ್ಕಾನಚಕ್ರಪುರದಲ್ಲಿ ಷಡ್ಡ ಳಕಮಲವದಕೆ 

ಅಕೌ ವಲ್ಲಭನೆ ಗುರುಲಿಂಗರಾಜಜ್ಞಾನಶಕ್ತಿ ಸಲ್ಲೀಲೆಯಿಂದ ಹರಿಭಜಿಪ 

ಅಕೌ ನಿಲ್ಲದುಗ್ಗಡಿಪೆಜುರ್ವೇದದ ಅಲ್ಲಿ ಬೀಜಾಕ್ಷರ ಮಕಾರ 

ಆಕೌ ಹ ವಾಮದೇವ ಧನರಸಜಿಷ್ಟೆ ಮತ್ತಲ್ಲಿಯಾ ಮುಖದೊಳರ್ಪಿಸುವದ ೨ 


ಆಕೌ ಮತ್ತದರ ಮೇಲೆ ಮಣಿಪೂರಕದ ಪಟ್ಟಣದ ಹತ್ತೆಸಳು ಕಮಲ ತ್ರಿ ಕೋಣೆ 
ಆಕೌ ಕರ್ತು ಶಿವಲಿಂಗರಾಜೇಂದ್ರ ಜ್ಞಾನಶಕ್ತಿ ನಿತ್ಯಪೂಜೆಯ ರುದ್ರ ಮಾಳ್ಬ 

ಆಕೌ ಒತ್ತಿ ಹೊಗಳುವ ಸಾಮವೇದ ಘಂಟಾನಾದ ಬಿತ್ತಿನಕ್ಷರ ಶಿಖಾರಥಕೆ 

ಅಕೌ ತತ್ವವೆಂದೆನಿಪ ಘೋರೊಕ್ರರೂಪದ್ರವ್ಯನೇತ್ರ ಮುಖದೊಳಗರ್ಪಿಸುವವ. ೩ 


ಆಕೌ ಆದರ ಮೇಲಣಹ ತಾ ಪೂರಕೆ ಪೋಡಶದಳದ ಪದುಮವುಟದಕಾರುಕೋಣೆ 
ಆಕೌ ಮದರಹಿಶಜಂಗಮಲಿಂಗಕಾದಿಯೆ ಶಕ್ತಿ ಮುದವಾಂತು ಈಶಿನರ್ಚಿಪನು 
ಆಕೌ ಒದರುತ ಅಥರ್ವಣವೇದ ಭೇರಿಯನಾದ ಅದರೆ ಬೀಜಾಕ್ಷರ ವಕಾರ 
ಅಕೌ ಸದಮಲ ತತ್ಸುರುಷವದನ ಪರುಷನ ದ್ರವ್ಯಯುದ್ಧರಿಪಡೀ ತೊಕ್ಕೆಂಬ 
.- ಮುಖಕೆ ೪ 


ಆಕೌ ಆಮೇಲೆ ಶುದ್ದಿ ಪಟ್ಟ ಶ್ಚಿಣಕೆ ಪೋಡಶದಳದ ತಾಮರಸವದರೆ ಮಧ್ಯದಲಿ 

ಆಕೌ ಪ್ರೇಮಿ ಪ್ರಸಾದಿಲಿಂಗಕೆ ಪರಶಕ್ತಿಗೆ ನೇಮದಿ ಸದಾಶಿವನರ್ಚಿಪನು 

ಅಕೌ ಧಾಮಹವಂಂತ್ರ ಗಾಯತ್ರಿಯು ಮೇಘಧ್ವನಿ ಸಂದಾವು ಬೀಜಾಕ್ಷರ ಯಕಾರ 
ಅಕೌ ನಾಮವೀಶಾನ್ಯಐದನ ಶಬ್ದ ದ್ರವ್ಯ ಸೂತ್ರ ಮುಖದೊಳರ್ಪಿಸುವದ ೫ 
ಆಕೌ ಆಲ್ಲಿಂದ ಮೇಲಗ್ನಿ ಆ ಗ್ರಾಮಮಧ್ಯದೊಳು ಉನ್ಮನ ದ್ವಿದಳದ ಕಮಲ 

ಆಕೌ ಚಿನ್ಮಯ ಮಹಲಿಂಗ ಚಿಚ್ಛಕ್ತಿ ನಿರ್ಮುಕ್ತ ಸನ್ನುತ ಪರಶಿವನರ್ಚಿಪನು | 
ಅಕೌ ಚಿನ್ನಾದ ಬಿಂದು ಕಳೆಗಾಶ್ರಮದ ತೃಪ್ತಿ ದ್ರ: ವ್ಯಯಿನ್ನರ್ಷಿಸಲು ಹೃದಯಮುಖಕೆ | 
ಅಕೌ ಉನ್ಮನಿಯರಲ ಜಪೆಯದುಚ್ಚರಿಪದೋಂಕಾರ ಇನ್ನದರ ಬೀಜಾಕ್ಷರದಕೆ ೬ 


ಅಕೌ ಇನಿತು ಲೋಕದೊಳಿಹ ಪಟ್ಟಣದೊಳನಿತರೊಳೇಕ ನೆಲೆಗೊಂಡು 
ಆಕೌ ಅನುಪಮ ನಿರಾಮಯ ನಿಷ್ಕಲ ಪರಬ್ರಹ್ಮ ಇನಕೋಟಿತೇಜ ರಾಜಿಸಿತು 
ಅಕೌ ಮನಕೆ ಮಂಗಳವಾಗಿ ಸಹಸ್ರದಳ ಕಮಲದೊಳಗನುಗೊಳಿಸಿ ಪ್ರಣಮಸ್ಯರೂಪ 
-  ಅಕೌ ಘನಮಹಿಮ ಸಿದ್ಧ ಶ್ರೀಗುರುವಿರಲು ನಾಂ ಕಂಡು ಆಕೌ ಅನಿತರೊಳರಿದು 
ಕಣ್ಣೆರದೆ ೭ 


CC-0. Jangamwadi Math Collection, Varanasi. An eGangotri Initiative 


ಮಂಗಳಾರತಿ ಪದ 


೨೪೭ 
ಮಂಗಳಾರತಿಯೆತ್ತಿರಂಗನೆಯರೆಲ್ಲ 
ಸಂಗನ ಬಸವಣ್ಣನಿಗೆ ಜಿಣ್ಣನಿಗೆ 
ಬರೆದ ಲಿಪಿಯನೋದಿ ಮೆರೆವ ದ್ರವ್ಮವನು ತಾ 
ದೊರೆಯು ಬಿಜ್ಜಳನಿಗೆ ತೋರಿದಗೆ ಸಾರಿದಗೆ 
' ಆಂಗನೆಯರಿಗೆ ತಾ ಲಿಂಗವ ಧರಿಸಿದ 
ಜಂಗಮರೂಪು ಮಾಡಿದಗೆ ನೀಡಿದಗೆ 
ಭಂಗಪಡುವ ಮಧುವರಸನ ರೋಗವ 
ಹಿಂಗದೆ ನೀಗಿದಂತನಿಗೆ ಶಾಂತನಿಗೆ 
ಲಕ್ಷದ ಮೇಲೆ ಶೊಂಬತ್ತಾರುಸಾವಿರ ನಿತ್ಯಜಂಗಮ 
ಕಿಕ್ಕಿದವಗೆ ಸಿಲ್ಕದವಗೆ 
ಕರಿಯಲೆ ಪಟ್ಟಿಗೋಸ್ಕರ ರೇಚಣ್ಣನ 
ಧರೆಯೊಳು ಬಿಟ್ಟು ಪೋದವಗೆ ಹೋದವಗೆ 
ಮುಕ್ಕಣ್ಣ ಶಿವನ ಜಿನ್ನೊಳು ಪೊತ್ತು ಜನಿಸಿದ . 
ಅಕ್ಕನಾಗಲೆಯ ಅಣ್ಣನಿಗೆ ತಮ್ಮನಿಗೆ 
ಧರೆಯೊಳು ಗುಬ್ಬಿಯ ಪುರ ವಾಸವಾಗಿಹ 
ಗುರು ಚನ್ನಬಸವಣ್ಣನಿಗೆ ಚಿಣ್ಣನಿಗೆ 
೨೪೮ 
ಕೊಲ್ಲಿಪಾಕಿಯ ಮಹಾಲಿಂಗದ ಕುಮಾರನಿಗೆ ku 
ಕೊಲ್ಲಾಪುರದ ದೈತೆಯ ಗೆಲಿದಗೆ 
ಅಲ್ಲಾಡುತಿರೆ ಕಂಚಿ ಅಲ್ಲಾಳನ ನಿಲಿಸಿದಗೆ 


ಕಲ್ಲಿಸೆಟ್ಟಿಗೆ ಕಣ್ಣನಿತ್ತಾತಗೆ ಜಯಮಂಗಳಂ.ನಿತ್ಯ ಶುಭಮಂಗಳಂ 


ಕುಂಭಸಂಭವಗೆ ಯೋಗಂಗಳನು ಆರುಹಿದಗೆ 
..೬ರಾತ್ಮ್ಮಜ ಶಂಕರಾಚ್ಯರಗೆ 
ಶಂಭುಶ್ರೀಗಾಯನಿತ್ತ ಗುರುವರಗೆ 
ಕುಂಭಿನೀಪತಿ ವಿಕ್ರಮಾರ್ಕಗೊಲಿದವಗೆ 


ಸ್ವೈರವಚೆನ ಸಂಪುಟ ; ೪ 


₹1 


Wo) 


ಲ 


CC-0. Jangamwadi Math Collection, Varanasi. An eGangotri Initiative 


ಮಂಗಳಾರತಿ ಪದ ೨೨೭ 


ಗೋರಕ್ಷನಂ ಶಿಕ್ಷಿಗೈದು ರಕ್ಷಿಸುತಿಹಗೆ 

ಚಾರು ನವಕೋಟಿಸಿದ್ಧರ ಪೊರೆದಗೆ 

ಕ್ರೂರ ಬಿಜ್ಜಳನ ಭಂಗಿಸಿ ಶರಣು ಹೋಗೆ ಕಾಯ್ದ 

ವೀರಶೈವಾಂಬುನಿಧಿ ತಾರೇಶಗೆ ೩. 


ಏಳುನೊರೆಪ್ಪತ್ತು ನಿಜಸತಿಯರಿಗೆ ಮೆಚ್ಚಿ 

ಭಾಳಲೋಚನೆಪ್ಪರವ ಕಾಣಿಸಿದಗೆ 

ಪಾಳ್ಯವಿಲ್ಲೆಂಕಪುರದ ವಿಭೀಷಣಗೆ ಶಶಿ i 
ಮೌಳಿಯಂ ಶ್ರಿಕೋಟಿಲಿಂಗನ ಒಪ್ಪಿಸಿದಾತಗೆ ೪ 


ಧರೆಯೊಳಧಿಕವಾದ ಹೊಸಪ್ಪರದಿ ನೆಲೆವಾಸ 

ದೃಢಭಕ್ತ ಜನರನೆಲ್ಲ ರಕ್ಷಿಪಂ 

ಗುರುವರನು ರೇವಣ ಯತಿತೋಂಟಿಸಿದ್ಧಲಿಂಗೇಶ್ವರಗೆ 

ಸರೆಸಿಜಾಕ್ಷಿಯರಾರತಿಯೆತ್ತಿರೆ ೫ 


pe 


SRI JAGADGURU VISHWARADE*A 
.  JNANA SIMHASAN JNANAMANDI® 


LIBRARY 
Jangamawadi (ಕ್ಲ Varanasi 


Acc MO. eee yD ವೆ ವಾರಾ 


CC-0. Jangamwadi Math Collection, Varanasi. An eGangotri Initiative 


ಆಂಗದೊಳಹೊರಗನುದಿನ 
ಅಂಗ ಮಾಸಿದಡಷ್ಟಾವರಣ 
ಅಂಗೈಸಿ ಪರಬ್ರಹ್ಮವ 
ಅಕೌ ಕಂಡೆ ಕನಸಿನೊಳಾನು 
ಅಗಲಿ ಪೋಗುವದುಚಿತವೆ 
ಅಗಲಿ ಪೋಗುವದೇಕೊ 
ಆಗಲಿರಲಾರೆ ಲಿಂಗೆ:ಶನ 
ಅಚ್ಚರಿಯವಾದುದೊಂದ 
ಅಣ್ಣ ನಿನಗೆ ತರವೆ ಈ 
ಆಯ್ಕಾ ನಿಮ್ಮ ನಿಜದ ನಿಲವ 
ಅರಿದರಿದು ಶಿವಭಕ್ತಿ 
ಅರಿದರಿಲ್ಲವೆ ಲಿಂಗವೆ 
ಅರಿಯೆ ನೀ ನಮ್ಮರಿಯೆ 
ಅರಿವಿನ ದೀಪವೆಚ್ಚ ರಿಕೆ 
ಅವರ ಬಗೆಯು ಇವರ ಬಗೆಯು 
ಆಡದಿರು ಅಲ್ಬಚಾತಿ 
ಆತ್ಮರಾಮ ಆತ್ಮರಾಮ 
ಆದಿಗುರು ಫಕೀರಸ್ವಾಮಿ 
ಆದಿನಿರಂಜನ ಮೇದಿನಿಗೆ 
ಆದಿಬಸವನ ಭಕ್ತಿ 
ಆದಿಯನು ಪೈಳುವೆನು 
ಆಯಿತಾಯಿ:ತು 

ಆರ ಗೊಡವೇತಕೆ 
ಆರಾರುವೆ ಅರಿದುದಿಲ್ಲ 
ಆರಿಗಾರಿಗೆ ಅರಿಯಬಾರದು 
ಆರಿಗುರಿಗೆ ಇವನ 

ಆರು ಬಲ್ಲರೊ ಮಹಿಮವ 
ಆಶ್ಚರ್ಯವಾದುದೊಂದಾ 


ಅನಂಬಂಧಗಳು 
ಪೆಲ್ಲವಿಗಳೆ ಅಕಾರಾದಿ 
(ಅಂಕಿಗಳು ಸ್ವರವಚನಗಳ ಸಂಖ್ಯೆಯನ್ನು ಸೂಚಿಸುತ್ತವೆ) 


೧೮ 
೬೫ 


ಇನಿಯ ತಡೆದನೆಂದು 

ಇನಿಯಳಿ ನೀನು ಹೋಗಿ 
ಇನ್ನಾಕೆ ಈ ಮನಕೆ 

ಇನ್ನು ಚಿಂತಿಸಲೇತಕೆ 
ಇನ್ನುವೆನಿತೀ ಭವದಿ 

ಈಗ ಬಂದೆನಯ್ಯ ಸಾರಿ 
ಈಶ್ವರಂ ಸಚ್ಚಿದಾನಂದ 

ಎಂತು ಜೀವಿಸಲಾರೆನೆ 

ಎಂತು ತಾಳಬಹುದು ಈ ಊರೊಳು 
ಎಂತು ಸೈರಿಸಲಹುದು 
ಎತ್ತುವೆನಾರತಿ ಎತ್ತುವೆನಾರತಿ 
ಎಂಥ ಕನಸ ಕಂಡೆ 

ಎಂಥ ಕನಸ ಕಂಡೆನೆ ಕೇಳಿ 
ಎಂದಿಗೆಯು ಅರಿಯಬಾರದಿವನ 
ಎನ್ನ್ನ.ನೆ ಬಹುದು 

ಎನ್ನ ಗುಣವ ನೋಡಬೇಡ 
ಎನ್ನೆವರೆನೆಬಹುದು 

ಎಮ್ಮಯ್ಯ ದಮ್ಮಯ್ಯ 

ಎಲೆ ಪ್ರಿಯಳೆ ಕೇಳು 
ಏಕಮುಖರುದ್ಬಾಕ್ಷಿತಂಗಳಿರಲು 
ಏಕೆ ಚಿಂತಿಸುವೆ ಬರಿದೆ 

ಏಕೆ ದಯಮಾಡಲೊಲ್ಲೆ 

ಏಗಿ ಏಗಿಸೆನ್ನನಂ 

ಏಣಲೋಚನೆ ನಾ ಕಾಣೆನು 
ಏತಕೆನ್ನೊಳು ಕೋಪವೆ ಸಿದ್ಧೇಶ 
ಏತೆರದಿ ಅರಿತವನಲ್ಲ 
ಏನನೆಂಬೆನೆನ್ನ ಸಿರಿಯ 


ಏನ ಪೇಳಲಿ ಸಖಿಯೆ 


CC-0. Jangamwadi Math Collection, Varanasi. An eGangotri Initiative 


ಅನುಬಂಧಗಳು 


ಏನ ಮೂಡಲಿ ಶಿವನೆ 
ಏನಹುದಂ ಮುಂದೆ 
ಏನ ಹೇಳಲಿ ತನ್ನ 
ಏನ ಹೇಳುವೆ ಬಸವರಾಜನ 
ಏನೆಂದು ಹೇಳಲಿ 
ಏನೆಂಬೆನೈಯೆ ತಮ್ಮಯ 
ಏಳು ಪರಶಿವನೆ 
ಏಳುಮುಖದ ಏಳುಜಿಷ್ವೆ 
ಒಂದು ತಿಳಿಯೆದ.ಯೆ:ನಗೆ 
ಒಲಿದು ಕೈಲಾಸನಿಳಿದು 
ಓಂ ನಮೋ ಶಿವಾಯ 
ಓಂ ನಮೋ ಹರನೆನ್ನಿ 
ಓಜೆಗಳೆವಳು ನೀನಂ 
ಕಂಗಳಿಗೆ ಅತಿಪ್ಪಿಯ 
ಕಂಡಿರಾ ಆತ್ಮ ಕನಸಿನ 
ಕಂಡೆನು ಅಕ್ಕ ಕಂಡೆನು 
ಕಂಡೆನು ಕರಜೋದ್ಭವ 
ಕಂಡೆನು ಶ್ರೀಪಾದವ ` 
ಕಂಡೆನೆನ್ನಯ ಕರ 
ಕಣಿಯ ಹೇಳಲಿ ಬಂದೆ ನಾನು 
ಕಣ್ಣಿಟ್ಟು ನೋಡಲಿಬೇಡ 
ಕರಿವಣ್ಣದ ಬಿಳಿವಣ್ಣದ 
ಕರುಣಿಸಯ್ಯ ಎನ್ನ 
ಕರೆದು ತಾರೆ ವಂರಣದೂರ 
ಕಾಕ ತೆ:ಲೋದು ಕಾಂಬಾ ಮನವೆ 
ಕಾಣಬಾರದು ಬಸವರಾಜನ 
ಕಾಣಿಸುತಿದೆ ನೋಡಂದು 
'ಕಾಣಿಸುತಿದೆ ನೋಡಂ.ಕಂಗಳಾಲಿಯ 
“ಕಾಣೆನಿವನ ಮೂರುಲೋಕದಿ 
'ಕಾಮಿನಿಯೆ ನೀ ಒಲಿದು 
ಕಾವ್ಯ ಬೇರೊಂದೆಡೆ 
'ಕುಪ್ಪಸದಯ್ಯ ನೀ ಬಾರೈ 
ಕೇಳಿನ್ನು ವನಿತೆಯಳೆ 
'ಕೇಳು ಕೇಳು ನೀ ತಂಳೆ 
“ಕೊಡುವನೆ ವರೆಗಳ 


ಕೊಲ್ಲಿಪಾಕಿಯ ಮಹಾಲಿಂಗದ 


CC-0. Jangamwadi Math Collection, Varanasi. An eGangotri Initiative 


ಗುಮ್ಮ ಬಂದನು ನೋಡು 
ಗುರುದರುಶನೆಯೆವಃಗಾದೀತಂ 


`ಗುರಂವರಿಯದ ನೀಚ 


ಗುರುವೆ ನಿಕ್ನೊಳಗೈಕ್ಕ 
ಗೋವಿಂದಾ ಎನ್ನಿ ಬಲ್ಲವರೆಲ್ಲರು 
ಘನಗುರು ಹೃದಯಾಮೃತ 
ಚಂದ್ರಕರ ಕಿರೀಟ ಪಾಹಿ 
ಚದ.ರರೊಡನಾಡುವುದು 
ಚಿಂತೆಯುಳಿದು ನಿಶ್ಚಿಂತೆ 
ಜಯ ಜಖಂ ಜಗದೀಶ 
ಜಯ ಜಯ ನಿತ್ಯ ನಿರಂಜನ 
ಜಯಮಂಗಳಂ ಶುಭಮಂಗಳಂ 
ಜಯಮಂಗಳಂ.ಸದಾ 
ಜೋ ಎಂದು ಶರಣಸತಿ ಸರಲ್ಲ 
ಜೋ ಜೋ ಜೋ ಎನ್ನ ಹರನೆ 
ಜ್ಞಾನಮುದ್ರೆಯ ವರ್ಮ 
ಜ್ಞಾನೋಪದೇಶವನು ಬ್ರಹ್ಮ 
ತನ:ಗುಣಂಗಳು ಹಿಂಗಿ 
ತನ್ನ ನಿಜವೆನಗೆ ತೋರಾ 
ತರುಣಿ ಕೇಳೆನ್ನೆನಗಲಿಯೆ 
ತಲ್ಲಣಿಸದಿರು ಹಾಗೆ 
ತಾನಾಕೆ ಮುನಿದ ನೋಡು 
ತಾನು ಇಳೆಗೆ ಶಂಭು 
ತಾನೇಕೆ ಮ:ನಿದ ನೋಡೊ 
ತೊಲಗಲಿಲ್ಲವೆ ಶರಣ 
ತೊಳಲದಿರು ಕಂಡ ಕಡೆಗೆ 
ತೋರೆ ತೋರೆ ನೀರಜಮುಖಿ 
ದಯಮಾಡೊ ನೀನು ಲಿಂಗಯ್ಯ 
ದೂರವಲ್ಲವು ಕಾಣ 
ದೃಢವುಳ್ಳವನೆ ನೀನು 
ಧರೆಯೊಳೀ ಹೆಣ್ಣೆ 
ನಂಬಬೇಡವೊ ಮನುಜ 
ನಂಬಿದೆ: ಯ್ಯ ಮಾಧವನೇ 
ದಿರು ಕಾಯವನು 
ನಚ್ಚದಿರು ಬೆಕ್ಕು ಬೇಹ 
ನಟಿಸಿ ನಟ ನಾಟಕದ 


೨೩೦ 


ನಡುಗಡಲೊಳಗೆ ಕೈಯ 
ನಿಂದು ನೋಡಿ ಮಂದಾಕಿನಿಯ 
ನಿನ್ನ ನಾನೇನಬೇಡಲಿ 

ನಿನ್ನ ನಾನೇನುವಂ 

ನಿನ್ನ ನಿಜವನು ನೀನು 

ನಿನ್ನ ಪಾದವೆ ಗತಿಯೆಂದು 
ನಿಮ್ಮ ಸ್ತುತಿಯ ಭಜಪೆ 
ನಿಮ್ಮ ಸ್ತುತಿಯ ಮಾಳ್ಬುದು 
ನಿರುತ ಯೋಗನಿದ್ರಾ 
ನಿರುಪಮ ದೇಶದಿ 
ನಿಲ್ಲದಾಡಿತು ಉಯ್ಯಲೆ 
ನೀರಜವುಖಿ ಕೇಳೆ 
ನೋಡನೆ ಇಷ್ಟಲಿಂಗೇಶ 
ನೋಡಿದಾ ತಂಗಿ ನೋಡಿದಾ 
ನೋಡಿದೆ ನಾನು ನೋಡಿದೆನೊ 
ಪರಮಾತ್ಮನ ಲೀಲೆಯ 
ಪಾಲಿಸೆಯ್ಯ ಪಾರ್ವತೀಶ್ವರ 
ಪಾಹಿಮಾಂ ಶರಣು 
ಪಾಹಿಮಾಂ ಶರಣು ಬಸವ 
ಪುರಹರ ನಿನಗಿನ್ನು 
ಪೂರ್ವಾರ್ಜಿತಂಗಳನು 
ಫೇಳಲಸದಳವೆ 

ಪೇಳಲಳವೇ ನಿಮ್ಮ 
ಪೊಂಜೆಳೆಮೈ ಯೊಳೆ 
ಪೋದಧಾರ.,, 
ಪ್ರಾಣಲಿಂಗವ ಪೂಜಿಸುವ 
ಬಂದ ಭರದಿ ನಿಂದು 

ಬಂದು ಬೇಗದೊಳೆನ್ನನು 
ಬಗುಳಿದವರಾರೆಂದು 
ಬಯಲ ಬಾವಿಯ ನೀರಿಗೆ 
ಬರಿಯ ಬೊಮ್ಮದ ಮಾತು 
ಬರಿಯ ಭ್ರಮೆಯೊಳು 
ಬಲ್ಲೆ ಬಲ್ಲೆನೆಂದು ನೀ 

ಬಸವ ಕ್ಷಿತಿಗೆ 

ಬಸವಣ್ಣನೆ ಗುರು ಚೆನ್ನಬಸವಣ್ಣ 


ಸ್ವೈರೆವಚನ ಸಂಪುಟ ; ೪ 


ಬಳ್ಳು ಕೂಗಿದ ಫಲನು 
ಬಾರನೆಂಬುದ ನಾನು ಅರಿಯನೆ 
ಬಾರೋ ಮನೆಗೆ ಹೋಗುವ 
ಬಾವಿಗೊ ಬಟ್ಟ ಬಯಲಾಗಿ 
ಬೆಳಗಾಯಿತು ಏಳಿ 
ಬೆಳೆಗಾಯಿತೇಳಯ್ಯ ಕಳೆಜೂಟ 
ಬೆಳಗಾಯಿತೆಃಳು 
ಬೆಳಗಾಯಿತ್ತು ಬಿಡೊ 

ಬೇಡ ಸಂಸಾರಸುಖ ನೆಲೆಯಿಲ್ಲ 
ಬೇಡ ಸಾರದೆನಾತ್ಮ 
ಬ್ರಹ್ಮಾನಂದದ ಮಾರ್ಗವ 
ಭೇದಿಸಿದವರಿಗನಾದಿ 
ಭೋಗಕೆಳೆಸಿ ಬಯಸುವರಲ್ಲ 
ಮಂಗಳಂ ಮಂಗಳಂ 

ಮಂಗಳ ಭೃಂಗಿಯ ನಾಟ್ಯ 
ಮಂಗಳಾರತಿಯ ತಂದೆತ್ತಿರೆ 
ಮಂಗಳಾರತಿಯೆತ್ತಿರಂಗನೆ 
ಮತ್ತೆ ಕೇಳೆಲಗೆ ನೀ 
ಮನವೆಂಬ ಮರ್ಕಟ 
ಮನಸಾಗಿ ಲಿಂಗವನು 
ಮರೆತುಬಿಡುವರೆ 

ಮರೆಯದ ಜಡಸ್ಥಿತಿಗೆ 
ಮರೆಯದೆ ನೀವು ಮರೆಯದೆ 
ಮಾಡದಿರು ಮಾನ್ಯರಲ್ಲದರಿ 
ಮಾಡಿದುಪಕಾರವನು 
ಮಾಡುವೆ ಶರಣ್ಮಾಡುವೆ 
ಮಾಡು ಸುಜ್ಞಾನಿಗಳ 
ಮಾತನಾಡದ ಬಗೆಯೇನೊ 
ಮಾನವಾ ಯಾತಕೀ ಪುಸಿಯ 


: ಮಾಸಾಳು ಬಂದ ಕಣೆ 


ಮುಂದೆ ಹೊಗಳಿ ಹಿಂದೆ 


CC-0. Jangamwadi Math Collection, Varanasi. An eGangotri Initiative 


೨೪೭ 
೧೩. 


ಅನುಬಂಧಗಳು 


ರೆಕ್ಕಯಿಲ್ಲದ ಪಕ್ಷಿ 
ಲಲನೆ ಕೇಳು ಶಿವೆ 
ಲಿಂಗವಂತನಾಗಿ ನೀನು 
ಲಿಂಗವೆ ಘನವೆನ್ನಿರೊ 
ಲಿಂಗ ಸೋಂಕಿದ ತನು 
ಲಿಂಗಾಂಗ ಸಂಗ 

ಲಿಂಗಾ ಎನ್ನೆಂಗದೊಳು 
ವಾಮಲೋಚನೆ ಲೀಲೆಯ 
ವ್ಯಕ್ತದತಿಶಯಗಳನು 
ಶಂಭು ಒಬ್ಬನೆ ಅಧಿಕ 
ಶಕುನಿವಾಹನ ನೇತ್ರಾಂಕಿತ 
_ ಶರಣು ಶರಣು ಗುರುದೇವ 
ಶರ. ಶರಣು ಯೋಗಿಜನ 
ಶರಣು ಶರಣು ಶರಣಯ್ಯ 
ಶರಣು ಶ್ರೀಗುರುವೆ 

ಶಿವನ ನೆನವವ ಅಜ್ಞಾನಿ 
ಶಿವಶಿವಾ ಏನೆಂಬೆನಯ್ಯ 
ಶ್ರೀ ಗುರುವೆ ಶಿವಲಿಂಗ 
ಶ್ರೀ ಗುರುಶಂಕರೆ 
ಶ್ರೀಗುರು ಶಿವಯೂಶಂಗೆ 
ಶ್ರೀ ವೀರಭದ್ರಮಾತೆ ನಮೋ 
ಸೆತಿಯಳಿಲ್ಲದ ಬಳಿಕ 
ಸರಸಿಜಂನನೆ ಕೇಳು 
ಸಾಧಿಸಲಳವಲ್ಲ ಸಕಲ 
ಸಾರಿ ಬಂದೆನ್ನ ಕೂಡ 


CC-0. Jangamwadi Math Collection, Varanasi. An eGangotri Initiative 


ರ್ಶ 
೧೪೫ 
೧೦೨ 


ೌ33ೌ488.89839181ಂ 808 


೧೮೨ 


Qe 


೧೭೦ 


ಸಿರಿಯ ಸೆತಿ ಸುತ ಹಿತ 
ಸುಜನ ಕುಜನ ಸರಿಯೆ 

ಸುವ್ವ ಬಿ ಎಂದೆನ್ನ 

ಸುಳ್ಳಲ್ಲ ಈ ಮಾತು 
ಸೈಶಾಭಾಸು ಗುರುವೆ 
ಸೋಜಿಗವನು ಕಂಡೆನು 
ಸೋಜಿಗಎನು ಸೊಗಸಿನಿಂದಲಿ 
ಸ್ಥಿರವ ಬಿಟ್ಟ ಸ್ಥಿ ರವ ನಂಬಿ 
ಸ್ಥಿರಹರನಂಘ್ರ್ರಯ ಭಜಿಸು 
ಹತ್ತುಸಾವಿರ ಶಾಸ್ತ್ರವ 
ಹದುಳವಲ್ಲವೆ ನೋಡೆ 
ಹರನುರಿಗಣ್ಣಿಂದ ಪುಟ್ಟಿ 
ಹರನುರಿಗಣ್ಣಿಂದ ಪುಟ್ಟಿದ 
ಹರನೆ ಬಾರೊಯೆನ್ನ 
ಹರಪೂಜೆಯನು ಮಾಡು 
ಹಲವು ಮಾತುಗಳಿಂದ 
ಹಿರಿಯನೆ ನಮ್ಮಯ್ಯ 

ಹೀಗೆ ಪೋಗುವದೊಳ್ಳಿತೆ 
ಹೆಣ್ಣಿನ ಬರವನು ಅಣ್ಣಗಳರಿಯರು 
ಹೆಣ್ಣಿನ ಸಂಗದಲಿ 

ಹೆಣ್ಣೆ ಪರಶಿವರೂಪು 
ಹೆದರದಿರು ಮನವೆ 
ಹೆದಂದರೆ ಬಿಡುವುದೆ 
ಹೊಸಪರಿಯೊಳಗೊಂದು 
ಹೋಗದು ಚಳಿ ಹೋಗದು 


ಆಂಕಿತಸೂಚಿ 
(ಅಂಕಿಗಳು ಸ್ವರವಚನಗಳ ಸಂಖ್ಯೆಯನ್ನು ಸೂಚಿಸುತ್ತವೆ) 


ಇಮ್ಮಡಿ ಕರಿಬಸವೇಶ ೯೮ 
ಇಷ್ಟಲಿಂಗ ೧೨೮-೨೨೨ 
ಕಟ್ಟಿಗೆ ಸಂಗ ೩೦ 
ಕೂಡಲ ಚೆನ್ನಸಂಗಮ ೧೦೧ 
ಕಡಲ ಚೆನ್ನಸಂಗಯ್ಯ ೧೦೦ 
ಕೊಟ್ಟೂರ ಬಸವಲಿಂಗ ೧೧೪ 
ಗಂಗೆ:ಶ ೭೭ 
ಗುರುಬಸವ ೧೧೨ 
ಗುರುಬಸವೇಶ ೧೧೩ 
ಗುರುಲಿಂಗಸಂಗ ೬೧ 
ಗುರುಶಂಕರೇಶ ೮೯ 
ಗುರುಶಂಕರೇಶ್ವರ ೮೮ 
ಗುರುಶಾಂತ ೩೩-೧೭, ೪೦, ೪೪, ೪೬, ೪೭. ೪೮ 
ಗುರುಶಾಂತಮಲ್ಲ ೭೨೩ 
'ಗುರುಶಾಂತಮಲ್ಲಯ್ಯ ೩೮ 
ಗುರು ಶಿವಸಿದ್ಧ ಶಾಂತ ೪೫ 
ಗುರುಸಂಗ ೩, ೬, ೧೦, ೧೫, ೨೦, ೨೩ 
ಗುರುಸಂಗಮೇಶ ೫, ೧೬. ೨೧. ೨೪ 
ಗುರುಸಂಗಮೇಶ್ವರ  ೧೯,೧೨೧೪,೨೭,೨೯ 
ಗುರುಸಿದ್ಧ ೧೦೪, ೨೨೮-೨೪೧ 
ಗುರುಸಿದ್ಧಲಿಂಗ ೫೩ 
ಗುರುಸಿದ್ಧ ಶಾಂತ ೪೨ 
ಗೊಹೇಶ್ವರ ೧೧೭ 
ಘನಲಿಂಗ ೧೦೨ 
ಚನ್ನಕಾಶಿ ಶಾಂತವೀರ ೫೪ 
ಚನ್ನವೀರೇಶ 
ಚಿದ್ಭನ ಸಂಗಮೇಶ್ವರ ೨ 
ಚಿನ್ನ ೨೨೭ 
ಚೆನ್ನಸೋಮೇಶ್ವರ ೧೨೪ 
ತುರುಗೆರಯ ಸಿದ್ಧೇಶ್ವರ ೧೧೫ 
ನಂಜುಂಡ ಗಡಿ 


ನಂಜೇಂದ್ರ ೨೨೬ 
ನಿರಂಜನ ಸಿದ್ಧ ೧೦೬, ೧೦೩ 
ನಿರ್ವಯಲ ಲಿಂಗ ೭೦-೭೬ 
ಮುರುಗೆಯ ರಾಯಾ ೫೨ 
ರಾಚೋಟಿಸ್ವಾಮಿ ೧೦೩ 
ಲಿಂಗ ೨೨೫ 
ಶಂಕರ ೮೭, ೯೦, ೯೨, ೯೩ 
ಶೆಂಕರಲಿಂಗ ೯೧ 
ಶಂಕರೇಶ ೯೪. ೯೫ 
ಶಾಂತ ೩೯, ೪೩ 
ಶಾಂತಕಂಬಾಳೇಶ ೬೨-೬೬ 
ಶಾಂತಮಲ್ಲೇಶ್ವರ ೧೨೨ 
ಶಾಂಶೇಶ ೪೧ 
ಶ್ರೀ ಗಿರಿಮಲ್ಲ ೮೬ 
ಶ್ರೀ ಗಿರಿಮಲ್ಲಿಕಾರ್ಜುನ ೮೫ 
ಸಂಗ ೨೨, ೨೫, ೨೬ 
ಸಂಗಮೇಶ ೪, ೧೮, ೧೯, ೨೮, ೯೬ 
ಸಂಗಮೇಶ್ವರ ೭. ೮, ೧೧. ೧೩. ೧೭ 
ಸಿದ್ಧಲಿಂಗ ೭೮-೮೩ 
ಸುಜ್ಞಾನಲಿಂಗ ೧೦೯. ೧೧೦ 
ಸೂಗೂರ ೫೫-೬೦ 
ಹುಚ್ಚನಂಜೇಶ ೬೭-೬೯ 
ಸ್ಥಳನಾಮಸೂಚಿ 
ಆನಂದಪುರ ೧೩೦, ೧೬೬ 
ಇಕ್ಕೇರಿ ೧೯೦ 
ಎಡೆಯೂರು ೨೨೭ 
ಕಣಸೋಗೆ ೧೫೧, ೧೫೨ 
ಕಿರಿಯ ಜಂಬೂರು ೧೩೮ 
ಕುರವತ್ತಿ ೨೨೧ 


CC-0. Jangamwadi Math Collection, Varanasi. An eGangotri Initiative 


ಕೊಲ್ಲಿಪಾಕಿ ೨೪೮ 
ಕೋಟಿವುರೆ ೧೬೮ 
ಗದಗು ೮೦ 
ಗುತ್ತಲ ೧೯೪, ೧೯೫ 
ಗುಬ್ಬಿ ೨೪೭ 
ಚಿನ್ಮನದುರ್ಗ ೧೨೮, ೧೩೪ 
ತಾಳಗುಂದ ೧೪೯, ೧೯೦, ೧೯೯ 
ತುರುಗೆರೆ ೧೧೫ 
ತುರುವೆಗುಡ್ಡ ೨೪೫ 
ಫಣಿಪುರ ೧೯೩ 
ಬೀಳಿಗಿ ೧೬೬ 
ಮುಗಳಿ ಪುರ ೧೪೭, ೧೫೦ 
ಮೆಡ್ಲೇರಿ - ೧೨೭, ೧೫೦ 
ಲಕ್ಕುಂಡಿ ೧೯ 
ವಿರಾಯೂಂಪುರ (ವೀರಂಬಾಪುರೆ) ೧೬೪ 
ವೇಣುಪುರ ೧೬೫ 
ಸಾಗರ ೧೬೬ 
ಸೋದೆ ೧೨೬ 
ಹಂಸಭಾವಿ ೧೩೧, ೧೬೪ 
ಹಿರಿಕುರವತ್ತಿ ೧೮೦ 
ಹುಲಿಗೆರೆ ೮೭ 
ಹೊಲೆಯ್ನ ಹೊಳೆ ೧೬೪ 
ವ್ಯಕ್ತಿನಾಮಸೂಚಿ 

ಆಂಬಿಗರ ಚೌಡಯ್ಯ .` ೨೪೨ 
ಅಕ್ಕನಾಗಲಾಂಬಿಕೆ ೨೪೩ 
ಅಜಗಣ್ಣ ೧೨೮, ೨೪೨ 
. ಅನಿಮಿಷಯ್ಯ ೧೪೬ 
: ಅಮ್ಮವ್ವೆ ೧೦೫ 
ಆದಿಲಿಂಗದೇಸಾಯಿ ೧೯೫ 
ಆಯ್ದಕ್ಕಿ ಮಾರಯ್ಯ ೨೪೨ 
ಇಮ್ಮಡಿ ಗುರುಸಿದ್ಧ ೧೪೪, ೧೬೬ 
ಕಂತೆಸ್ವಾಮಿ ೧೬೬ 
ಕಕ್ಕಯ್ಯ ೮೫, ೨೪೨ 
ಕಣ್ಣಪ್ಪ ೧೨೮, ೨೪೨ 
ಕಲಕೇತ ಬ್ರಹ್ಮಯ್ಯ 
೨೪೨ 


೨೩೩ 
ಕಲ್ಲಯ್ಯ ೪೪, ೮೫ 
ಕವಿಲಿಂಗ ೨೨೬ 
ಕಿನ್ನರಯ್ಯ ೪೩ 
ಕಿನ್ನರಿಬ್ರಹ್ಮಯ್ಯ ೧೩೦ 
ಕುಪ್ಪಸದಯ್ಯ ತ್ರ 
ಕೆಳದಿ ಸೋಮಶೇಖರ ೧೩೦ 
ಕೋಳೂರ ಕೊಡಗೂಸು ೧೩೧ 
ಗುಂಡಬ್ರಹ್ಮ 
ಗುರಪ್ಪ ಕಾಸ ನಡ 
ಗುರುಶಾಂತಪ್ಪ ೧೭೫ 
ಗು ೧೩೦, ೧೬೬ 
ಗೊಗ್ಗವ್ವೆ ೨೪೨ 
ಗೊಲ್ಲಾಳ ೮೭, ೨೪೨ 
ಘಟ್ಟಿವಾಳ : ೨೪೨ 
ಚಂಗಳೆ ೨೪೨ 
ಚಂದಯ್ಯ ೧೨೭ 
ಚನ್ನವೀರ ೨೪೪ 
ಚೆನ್ನಬಸವೇಶ ೪೩, ೨೪೫ 
ಚೆನ್ನಮ್ಮಾಜಿ ೨೦೦ 
ಚೇರಮ ೮೫, ೨೪೨ 
ಚೋಳ ೧೧೯ 
ಜಗದೇವ ೮೫ 
ತೋಂಟದಾರ್ಯ ೨೨೭ 
ನಂಜೇಂದ್ರ ೨೨೬ 
ನಂಬ್ಯಣ್ಣ ೨೪೨ 
ನಾಗಯ್ಯ ೨೪೨ 
ನಿರ್ವಾಣಯ್ಯ ೧೬೫; ೧೬೬ 
ನಿರ್ವಾಣೀಂದ್ರ ೧೩೦ 
ನೀಲಲೋಚನೆ ೨೦೧, ೨೪೨ 
ನುಲಿಯ ಚಂದಯ್ಯ ೨೪೨ 
ಪಾಲುಕುರಿಕೆ ಸೋಮನಾಥ ೨೪೩ 
ಖಟ್ಟವ್ವೆ ' ೧೦೫, ೧೦೩, ೧೨೮, ೨೪೨ 
ಪ್ರಭುರಾಯ ೪೩ 
ಘೀರಸ್ವಾಮಿ ೧೯ 
ಬರಮಭೂಪ ೧೬೮ 
ಬಲ್ಲಾಳ ೧೧೩, ೧೧೯, ೨೪೨ 


CC-0. Jangamwadi Math Collection, Varanasi. An eGangotri Initiative 


೨೩೪ ಸ್ವರವಚನ ಸಂಪುಟ ; ೪ 


ಬಸವ ೧೩೨, ೨೪೩ ಸೋದೆ ಬಸವಲಿಂಗ ೧೬೩. 
ಬಸವನಾಯಕ ೨೦೧ ಸೋಮೆಶೇಖರೆ ೧೬೫, ೧೬೬, ೨೦೧, ೨೦೫ 
ಬಸವಾಂಕ ೪೪ ಹಡಪದಪ್ಪಣ್ಣ ೪೩, ೮೫ 
ಬಾಚರಸ ೨೪೨ ಹನುಮಂತ ೧೯೩ 
ಬಿಬ್ಬಿಬಾಚೆಯ್ಯ ೮೭ ಹನುಮಭೂಪ ೧೯೫ 
ಭದ್ರಾಂಬಿಕೆ ೧೬೮ ಹಳ್ಳೆಯ್ಯ ಊ% 
ಭಿಲ್ಲಮ ೮೫ 

ಮಂಗಾಯಕ್ಕ ೧೨೮ ರಾಗಸೂಚಿ 

ಮಡಿವಾಳಯ್ಯ ೪೩, ೮೫, ೨೪೨ . 

ಮದಕರಿ ೧೬೬ ಆಹಿರಿ ೧೧೦ 
ಮಧುವಯ್ಯ ೮೫, ೨೪೨ ಕರ್ಮಾಣಿ ೧, ೨೨೯, ೨೩೯ 
ಮರುಳುಶಂಕರ ೧೪೬, ೨೪೨ ಕಾಂಬೋಬ ೪೦ 
ಮಲುಹಣ ಅಳ ಕಾದಂಬಿನಿ 40 
ಮಾದಲಾಂಬಿಕೆ ೧೩೨ ಕುರಂಜ ೨೩೩ 
ಮಾದಿರಾಜ ೮೫, ೧೩೨ ಕೇದಾರಗೌಳ ೨೪೦ 
ಮಾರಯ್ಯ ೨೪೨ ತೆಲುಗ ಕಾಂಬೋದಿ ೨೩೫ 
ಮುಕ್ತಾಯಕ್ಕ ೧೨೮. ೨೪೨ ದೇಶಿ ೬೩ 
ಮುರಿಗಿರಾಜ ೧೩೭ ಧನ್ಯಾಸಿ ೪೩ 
ಮುರಿಗಿರುದ್ರ ೧೩೪ ನಾಟಿ ಚ 
ಮೆರೆಮಿಂಡದೇವಯ ೨೪೨ ಪಂತುವರಾಳಿ ೨೬೧ 
ಮೇದರ ಕೇತಯ್ಯ ೨೪೨ ವಾಡಿ ೩೬, ೯೧ 
ಮೈದುನ ರಾಮಯ್ಯ ೨೪೨ ಭೂಪಾಳ ರ್ಲ 
ಮೊಲ್ಲೆಯ ಬ್ರಹ್ಮಯ್ಯ ೮೫, ೨೪೨ ಭೈರವಿ ೯೭ 
ಮೋಳಿಗೆಯ ಮಾರಯ ೨೪೨ ಮಂಗಳ ಕೌಸಿ ೧೩ 
ಲಿಂಗರಾಜ ೧೯೪ ಮಧುಮಾಧವಿ ೩ 
ರಾಚಪ್ಪ ೧೬೫ ಮೊಖಾರಿ ೧೬ 
ರುದ್ರ ೧೫೦ ಮೋಹನ ೨೩೮ 
ರೇಣುಕಾಚಾರ್ಯ ೪೩ ಮೌಳಿ ೩೭ 
ಶಾಂತವೀರ ೨೦೪ ರೇಗಂಪ್ತ ೨೩೮, ೨೪೧ 
ಶಿವಲಿಂಗ ೧೨೭ ವರಾಳಿ ೩೯ 
ಶಿವಲೆಂಕ ಮಂಚ್ಚಣ್ಣ ೮೭ ಶಂಕರಾಭರಣ ೪೧ 
ಶ್ವಪಚಯ್ಯ ೮೭ ಸುರಟಿ ೨೩೦ 
ಸತ್ಯಕ್ಕ ೧೨೮, ೨೪೨ ಸಾರಂಗ ೨೨ 
ಸಿದ್ಧರಾಮ ೪೩, ೧೪೬ ಸಾಳಗ ೭೪ 
ಸೊಡ್ಡಳದೇವ ೪೩ ಸೌರಾಷ್ಟ್ರ ' ೬೮, ೮೦, ೧೦೯ 


CC-0. Jangamwadi Math Collection, Varanasi. An eGangotri Initiative 


೦00. Jangamwadi Math Collection, Varanasi. An eGangotri Initiative 


ಮಮಾ ಎ: 


CC-0. Jangamwadi Math Collection, Varanasi. An eGangotri Initiative 


CC-0. Jangamwadi Math Collection, Varanasi. An eGangotri Initiative 


ಸುತ್ತೂರು ಶ್ರೀ ಜಗದ್ಗುರು ವೀರೆಸಿಂಹಾಸನ ಮಹಾಸೆಂಸ್ಥಾನಮಠ, ನಾಡಿನ ಒಂದು 
ಪ್ರಾಚೀನ ಧರ್ಮಪೀಠ. ಚೋಳಚಕ್ರೀಶ್ವರನ ಪ್ರಾರ್ಥನೆಯ ಸುಮಧುರೆ ಲೆಸಾವಗ್ವಿತ 
ಫಲ. ಸಂಸ್ಥಾ ಪನಾಚಾರ್ಯರು ಆದಿಜಗದ್ಗುರು ಶ್ರೀ ಶಿವರಾಶ್ರೀಶ್ವರ ಭಗವತ್ಪಾದರು. 
ಆ ಮಹಾಶಿನಯೋಗಿಗಳು ನಿತ್ಯ ನಿಜಾನಂದದಲ್ಲಿ ಸದಾ ನೆಲೆಸಿರುವ ಶಿವಯೋಗಸಮಾಧ 
ಅದುವೆ ಶ್ರೀಕತಣ್ಯಗದ್ದುಗೆ. ಅದು ನಿಶ್ಚಿಂತ ನಿಜನಿವಾಸ, ಬೆಳಕಿನ ಪ್ರ ಶಾಂತ ಅವಾಸ, 
ಅಲ್ಲಿಂದ ಹೊರಹೊಮ್ಮುವ ಶಿವಬೆಳಗು ಸರ್ವವ್ಯಾಪಿಯಾಗಿ ಹರಹಿದೆ.'` ನಡೆ: ಸಂ 
ಬರುತ್ತಿದೆ ಮನುಕುಲದ ಕಲ್ಮಾಣ ಅಸದೃಶವಾಗಿ. ಉಜ್ವಲವಾದ ಆ ಗುರುಪರುಗರೆಯಲ್ಲಿ 
ಬಂದ ಮಹಾನುಭಾವರೆಲ್ಲರೂ ಕಾರುಣ್ಯಸಿಂಧುಗಳು, ಲೋಕೈಕಬಂಧುಗಳು. ' | 
ನಾಡಿನ ಧಾರ್ಮಿಕ-ಸಾಮಾಜಿಕ, ಶೈಕ್ಷಣಿಕ--ಸಾಂಸ್ಕೃತಿಕ ಕ್ಷೇತ್ರಗಳ ಸಮಗ್ರ *-ವೃದ್ಧಿಗೆ 
ಶ್ರೀವಂಠದ ಸೇವೆ ಅಮೋಘ ಹಾಗೂ ಅದ್ವಿತೀಯ. ಸಾಹಿತ್ಯ ನತರ 
ಗಳಿಗೆ ನೀಡುತ್ತಿರುವ ಕೊಡುಗೆ ಅಸಂಖ್ಯ ಹಾಗೂ ಗಣನೀಯ. ಪರಃ ಮಸಿವಾಧಿಕ್ಯ 
ಚೂಡಾವಂಿ' ಗ್ರಂಥವನ್ನು ರೆಚಿಸಿ ಶ್ರೀ "ಮಲೆಯಮಾದೇಶ್ವರರಿಗೆ ಆಶ್ರಯ ನೀಡದ 
ಸಿದ್ಧನಂಜದೇಶಿಕೇಂದ್ರರೆ ; "ಅಮುಗಿದೇವಯ್ಯಗಳಸಾಂಗತ್ಯ'ವನ್ನು ಬರೆದ ೪ಎ ಶಿವಲಿಂಗ 
ದೇವನಿಗೆ ಪ್ರೇರಕ-- ಪೋಷಕರಾದ ಕಪಿನೀನಂಜುಂಡದೇಶಿಕೇಂದ್ರರು ;; ತೋಂಟದ 
ಸಿದ್ಧಲಿಂಗಯತಿಗಳ ಶಿಷ್ಯಪ್ಪವಂಖರಲ್ಲಿ ಒಬ್ಬರಾಗಿ ಸ್ವತಂತ್ರವಚನಕಾರರೊದು ಪ್ರಸಿದ್ಧ 
ರಾದ ಘನಲಿಂಗಿಶಿವಯೋಗಿಗಳು; "ಮಂತ್ರಮಹರ್ಷಿ'ಗಳೆನಿಸಿ. "ಶಿವಮಂತ್ರಮಹಿವೆರ 
ಗ್ರಂಥವನ್ನು ನೀಡಿದ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಮಹಾಸ್ವಾಮಿಗಳು; “ಘನಲಿಂಗಿ 
ದೇವರೆ ವಚನಗಳಂ' ಮತ್ತು ಶ್ರೀ ಗೌರೀಶಂಕರೆ ಮಹಾಸ್ಸಾ ಮಿಗಳವರೆ * ಅಕ್ಕಮಹಾದೇವಿ” 
ಚಂಪೂಕಾವ್ಯ--ಇವುಗಳನ್ನು ಸಂಪಾದಿಸಿಕೊಟ್ಟ 'ಶ್ರೀಮನ್ಮಹಾರಾಜ ರಾಜಗುರುತಿಲಕ' 
ಜಗದ್ಗುರು ಡಾ. ಶ್ರೀ ಶಿವರಾತ್ರಿರಾಜೇಂದ್ರ ಮಹಾಸ್ಥಾ ್ವಿಮಿಗಳು ; “ವಂಪ್ಪಿನೆ ಷಡಕ್ಷರಿಗಳ 
ಕೈವಲ್ಯಪದ'ವನ್ನು ಸಂಪಾದಿಸಿಕೊಟ್ಟು ಗ್ರಂಥ ಪ್ರಕಾಶನಕ್ಕೆ ಪ್ರೋತ್ಸಾಹವೀಯತ್ತಿರುವ 
ಪೂಜ್ಯ ಜಗದ್ಗು ರು ಪ್ರೀ ಶಿವರಾತ್ರಿ ಶಿದೇಶಿಕೇಂದ್ರ ಮಹಾಸ್ವಾಮಿಗಳು- ಇವರೇ ಮೊದಲಾದ 
ಗುರುವರೇಣ್ಯ ರೆಕ್ಕೆ ಕೈಕೊಂಡ ಧರ್ಮಸಂರಕ್ಷಣೆ-“ಸಾಹಿತ್ಯ ಪರಿಪೋಷಣೆ ಗಮನಾರ್ಹ 
ಹಾಗೂ ಸ್ಪುಕ್ಕರ್ಡ. ಮನುಕುಲದ ಏಳಿಗೆಗಾಗಿ ಶ್ರೀಪೀಠದಿಂದ ಸಲ್ಲುತ್ತಿರುವ ಮಹತ್ಸೇವೆ 
ಅಭಿಮದನೀಯ ಹಾಗೂ ಸದಾ ಸಂಸ್ಕರಣೀಯ! ಹ 


EES RE 
ಜಗದ್ಗುರು ಶ್ರೀ ಕಿವರಾತ್ರೀಶ್ವಕ ಗ್ರಂಥಮಾಲೆ ಇ ಪ್ಯಾಸೂರು 


CC-0. Jangamwadi Math Collection, Varanasi. An eGangotri Initiative + 


